ಮಧ್ಯಪ್ರದೇಂಶದ 


ಮಲಲ 
ಪ್ರವಾಸ ಸಾಹಿತ್ಯ 
ಡಾ. ಕೃಷ್ಣಾನಂದ ಕಾಮತ್‌ 














ಮಧ್ಯಪ್ರದೇಶದ ಮಡಿಲಲ್ಲಿ 


ಡಾ. ಕೃಷ್ಣಾನಂದ ಕಾಮತ್‌ 


ಪ್ರಕಾಶಕರು : 
ಪ್ರಿಯದರ್ಶಿನಿ ಪ್ರಕಾಶನ 
ನಂ. ೧೩೮, ೭ನೇ "ಸಿ' ಮುಖ್ಯರಸ್ತೆ 
ಹಂಪಿನಗರ, ಬೆಂಗಳೂರು - ೫೬೦ ೧೦೪ 


ಮಧ್ಯಪ್ರದೇಶದ ಮಡಿಲಲ್ಲಿ 


ಲೇಖಕರು: 
ಡಾ. ಕೃಷ್ಣಾನಂದ ಕಾಮತ್‌ 


ಪ್ರಕಾಶಕರು : 
ಪ್ರಿಯದರ್ಶಿನಿ ಪ್ರಕಾಶನ 


ನಂ. ೧೩೮, ೭ನೇ "ಸಿ' ಮುಖ್ಯರಸ್ತೆ 
ಹಂಪಿನಗರ, ಬೆಂಗಳೂರು - ೫೬೦ ೧೦೪ 


ಲಿ ಜ್ಯೋತ್ಸಾ ಕಾಮತ್‌ 
ಮೊದಲ ಮುದ್ರಣ : ೧೯೯೩ 
ಎರಡನೆ ಮುದ್ರಣ : ೨೦೧೨ 
ಪುಟ : ೪11 3- ೧೫೬ ನ ೧೬೪ 
ಬೆಲೆ : ರೂ. ೧೦೦/- 
ಕಾಗದ : 70 ೧91/1 75 11201110 23೧೫ 
ರಕ್ಷಾಪತ್ರ ವಿನ್ಯಾಸ : ಮೋನಪ್ಪ 
ಛಾಯಾಕ್ಷರ ಜೋಡಣೆ : 
ವರ್ಷಿಣಿ ಗ್ರಾಫಿಕ್ಸ್‌ 
ಬೆಂಗಳೂರು-40, ಫೋ : 9242431040 
ಮುದ್ರಕರು 
ಸ್ನೇಹಾ ಪ್ರಿಂಟರ್ಸ್‌ 
ನಂ. 114, 4ನೇ ಅಡ್ಡರಸ್ತೆ, ಬಿ.ಸಿ.ಸಿ. ಬಡಾವಣೆ 


ಅತ್ತಿಗುಫ್ರೆ, ವಿಜಯನಗರ 2ನೇ ಹಂತ 
ಬೆಂಗಳೂರು - ೧೦೪. ಫೋ : 23392814 


ಮೊದಲ ಮಾತು 


ಮಧ್ಯಪ್ರದೇಶ ಒಂದು ಮಾಯಾಲೋಕರವಿದ್ದಂತೆ. ಅಲ್ಲಿಯ ವಿಂಧ್ಯ. ಸಾತಪುಡಾ 
ಪರ್ವಾತಾವಳಿಗಳು. ನರ್ಮದಾ, ತಾಪಿ ನದಿಗಳು, ಗುಡ್ಡ-ಬೆಟ್ಟಗಳು, ಗಿರಿಕಂದರಗಳು, 
ಕಾಡು-ಮೇಡುಗಳು, ಗೊಂಡ-ಕೊರ್ಕುಗಳಂಥ ಆದಿವಾಸಿಗಳು. ಅವರ ನೃತ್ಯ ಸಂಗೀತ, 
ಹಬ್ಬ-ಹುಣ್ಣಿಮೆಗಳನ್ನು ನೆನೆಸಿಕೊಂಡಾಗೊಮ್ಮೆ, ಅಲ್ಲಿಯ ಅನುಭವಗಳು 
ಸುಂದರಸ್ವಪ್ನದಂತೆ ಭಾಸವಾಗುತ್ತದೆ. ಅಶೋಕ, ವಿಕ್ರಮಾದಿತ್ಕ, ಭೋಜರಾಜ, 
ಚಂದೇಲ ಅರಸರು ಆ ರಾಜ್ಯವನ್ನು ವೈಭವಶಿಖರಕ್ಕೇರಿಸಿದ ಶಿಖಾಮಣಿಗಳು. ವರಕವಿ 
ಕಾಳಿದಾಸ ಆ ಭೂಮಿಯನ್ನು ಅಮರವಾಗಿಸಿದ. ಸಂಗೀತ ಸಾಮ್ರಾಟ್‌ ತಾನ್‌ಸೇನ್‌ 
ಗ್ಹಾಲೇರದಲ್ಲಿ ಶಾಶ್ವತವಾದ ಕುರುಹು ಬಿಟ್ಟು ಹೋಗಿದ್ದಾನೆ. ಮಾಂಡುವಿನ ಬಾರ್‌ 
ಬಹಾದುರ ಮತ್ತು ರಾಣಿ ರೂಪಮತಿಯರ ಆದರ್ಶಪ್ರೇಮ ಅಜರಾಮರವಾಗಿದೆ. 
ಖಜುರಾಹೋ, ತನ್ನ ಅಪೂರ್ವ ಶಿಲ್ಪಗಳಿಂದ ವಿಶ್ವಖ್ಯಾತಿ ಪಡೆದಿದೆ. ಇವೆಲ್ಲವುಗಳಿಗಿಂತ 
ಆಕರ್ಷಕವಾಗಿರುವ ಆದರೆ ಭರದಿಂದ ಕಣ್ಮರೆಯಾಗುತ್ತಿರುವ ಮೂಲ ಬುಡಕಟ್ಟಿನವರ 
ಅಪರೂಪದ ಸರಳ, ಸಭ್ಯಜೀವನ ಇಂದಿಗೂ ಹೊರಜಗತ್ತಿಗೆಅಜ್ಞಾತವಾಗಿಯೇ 
ಉಳಿದಿದೆ. ಅಲ್ಲಿ ಪಡೆದ ವಿಸ್ತಾರವಾದ ಅನುಭವಗಳೆಲ್ಲ ಈ ಒಂದು ಗ್ರಂಥದಲ್ಲಿ 
ಅಳವಡಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ಆ ರಾಜ್ಯದ ಇಣುಕುನೋಟ ಕೊಡಲು 
ಸರ್ವಪ್ರಯತ್ನ ಮಾಡಿದ್ದೇನೆ. 


ಮಧ್ಯಪ್ರದೇಶದ ಒಂದು ಬೃಹತ್‌ ಜಿಲ್ಲೆಯ ಕುರಿತು ಬರೆದು ಪ್ರಕಟಿಸಿದ "ಬಸ್ತರ 
ಪ್ರವಾಸ' ಕೃತಿಗೆ ಕನ್ನಡಿಗರು ಕೊಟ್ಟ ಹಾರ್ದಿಕ ಸ್ಥಾಗತದಿಂದ ಉತ್ಸಾಹಿತನಾಗಿದ್ದೇನೆ. 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ೧೯೯೧ನೇ ಸಾಲಿನ ಪ್ರವಾಸ ಸಾಹಿತ್ಯ ಪ್ರಕಾರದ 
ಉತ್ತಮ ಕೃತಿಯೆಂದು ಪರಿಗಣಿಸಿ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ್ದರಿಂದ ಈಗ 
ಈ ಪ್ರವಾಸ ಕಥನವನ್ನು ಬೇಗನೆ ಹೊರತರಲು ಅನುಕೂಲವಾಯಿತು. .''. 
ಅವರು ಎಂದಿನಂತೆ ಉತ್ಸಾಹದಿಂದ ಅಲ್ಪಾವಧಿಯಲ್ಲಿ ಅಂದವಾಗಿ ಪ್ರಕಟಿಸಿದ್ದಕ್ಕಾಗಿ 
ಕ್ಸ ೈತಜ್ಞತೆಗಳು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶ್ರೀ ಆರ್‌.ಎನ್‌. ಕಾಮತ್‌ 
ಪ್ರತಿಷ್ಠುನದವರು ಪ್ರಕಟನೆಯ ವೆಚ್ಚವನ್ನು ಭರಿಸಿದ್ದಕ್ಕಾಗಿ ಅವರಿಗೆ ಕ್ಕ ೈತಜ್ಞತೆಗಳು. 


ಬೆಂಗಳೂರು ಕೃಷ್ಣಾನಂದ ಕಾಮತ್‌ 
ದೀಪಾವಳಿ ೧೯೯೩ ೧೧೦ ಶಶಿಕಿರಣ್‌, ೧೮ನೇ ಅಡ್ಡರಸ್ತೆ, 
ಮಲ್ಲೇಶ್ವರಂ, ಬೆಂಗಳೂರು-೫೬೦ ೦೦೫ 


ಮರುಮುದ್ರಣ ಕುರಿತು 


ಅಪರೂಪದ ಅಲೆಮಾರಿ ಲೇಖಕರೆಂದೇ ಗುರುತಿಸಲ್ಪಡುವ (ದಿ) ಕೃಷ್ಣಾನಂದ 
ಕಾಮತರ ಮಧ್ಯಪ್ರದೇಶ ರಾಜ್ಯದ ಕುರಿತೇ ಮೂರು ಪ್ರದೇಶ ಪರಿಚಯ ಅಥವಾ 
ಪ್ರವಾಸಕಥನಗಳು ಪ್ರಕಟವಾಗಿವೆ. “ಕಾಲರಂಗ”ವು ೧೯೮೩ರಲ್ಲಿ (ಮರುಮುದ್ರಣ 
೨೦೧೦), "ಬಸ್ತರ ಪ್ರವಾಸ'ವು ೧೯೯೧ರಲ್ಲಿ (ಮರು ಮುದ್ರಣ ೨೦೦೭ರಲ್ಲಿ) 
ಹಾಗೂ "ಮಧ್ಯಪ್ರದೇಶದ ಮಡಿಲಲ್ಲಿ' ೧೯೯೩ರಲ್ಲಿ ಕ್ರಮವಾಗಿ ಪ್ರಕಟಗೊಂಡವು. 
"ಕಾಲರಂಗ', "ಬಸ್ತರ ಪ್ರವಾಸ'ಗಳು, ನಗರ ಜೀವನದಿಂದ ಬಲುದೂರದಲ್ಲಿದ್ದು 
ಕಾಡಿನಕುವರರಾಗಿ ಬದುಕುತ್ತಿದ್ದಕೆಲ ಬುಡಕಟ್ಟಿನ ಜನಾಂಗಗಳ ವಿಸ್ಮಯಜೀವನವನ್ನು 
ಪರಿಚಯಿಸಿದರೆ, "ಮಧ್ಯಪ್ರದೇಶದ ಮಡಿಲಲ್ಲಿ? ಕೃತಿಯು, ನಗರಗಳ ಸನಿಹದ 
ಗ್ರಾಮಗಳಲ್ಲಿ ವಾಸಿಸಿದರೂ, ತಮ್ಮ ಸ್ವಂತಿಕೆಯನ್ನು ಬಿಟ್ಟುಕೊಡದ ಕೆಲ ಆದಿವಾಸಿ 
ಪಂಗಡಗಳ ನಿಕಟ ಪರಿಚಯ ನೀಡುತ್ತದೆ. ಇದು ಈಗ ೨೦೧೧ರಲ್ಲಿ ಮರುಮುದ್ರಣ 
ಕಾಣುತ್ತಿದೆ. 


ಭಾರತದ ಜನಜೀವನವು ಜಾಗತೀಕರಣ ಮತ್ತು ಅದಕ್ಕೆ ಹೊಂದಿ 
ನವನಾಗರಿಕತೆಯೆಂಬ ಸರ್ವಾಕ್ರಮಕ ಕ್ರಾಂತಿಯಿಂದಾಗಿ ಭರದಿಂದ ಬದಲಾಗುತ್ತಿದೆ. 
ಈ ಬದಲಾವಣೆಯು ಬಿಸಿ ಘೋರವಾಗಿ ತಟ್ಟಿದ್ದು ಆದಿವಾಸಿಗಳಿಗೆ. 
ಶತಶತಮಾನಗಳಿಂದ ಏಕಪ್ರಕಾರವಾಗಿದ್ದರೂ ನೆಮ್ಮದಿಯಿಂದ ಬದುಕಿಕೊಂಡಿದ್ದ ಕೆಲ 
ಪಂಗಡಗಳು, ಅರಣ್ಯನಾಶ, ಔದ್ಯೋಗಿಕರಣಕ್ಕೆ ಆ ಪ್ರದೇಶ ಪಕ್ಕಾಗುತ್ತಿದ್ದಂತೆ ನಲುಗಿ 
ಹೋದರು. 


ಕೃಷ್ಣಾನಂದ ಕಾಮತರು ಮೂರು ದಶಕಗಳ ಹಿಂದೆ, ಆದಿವಾಸಿಗಳ 
ತವರುಮನೆಯಾಗಿದ್ದ, ಮಧ್ಯಪ್ರದೇಶದಲ್ಲಿ ವ್ಯಾಪಕವಾಗಿ ಸಂಚರಿಸಿದ್ದರು. ಆಯಾ 
ಪಂಗಡಗಳ ವೈಶಿಷ್ಟ್ಯವನ್ನು ಕಂಡು ದಾಖಲಿಸಿದ್ದರು. ಜೊತೆಗೆ ಆ ರಾಜ್ಯದ ಅಪರೂಪದ 
ಪ್ರವಾಸಿ ತಾಣಗಳಾದ ಮಾಂಡು, ನಾಗದ್ದಾರ, ಜಟಾಶಂಕರಗಳಂತಹ ಸ್ಥಳಗಳನ್ನು 
ಪರಿಚಯಿಸಿದ್ದರು. ಅವರ ಕಲಾವೈಶಿಷ್ಟ್ಯಗಳನ್ನೂ ಗುರುತಿಸಿದ್ದರು. ಬುಡಕಟ್ಟು 
ಸಂಸ್ಕೃತಿಯ ಹಲವು ಪಹೇಲುಗಳನ್ನು ಪರುಕಿಸಿ, ನಿಕಟವಾಗಿ ಬರಹರೂಪದಲ್ಲಿ ಚಿತ್ರಿಸಿದ 


ಕೃತಿಗಳು ಕನ್ನಡದಲ್ಲಿ ವಿರಳವಾಗಿವೆ. "ಮಧ್ಯಪ್ರದೇಶದ ಮಡಿಲಲ್ಲಿ' ಇಂಥ ಅಧ್ಯಯನದ 
ಒಂದು ಮಾದರಿಯಾಗಿದೆ. 


ಮೊದಲ ಮುದ್ರಣದ ಕೃತಿಗಳೆಲ್ಲ ಮುಗಿದು ಹಲವು ವರ್ಷಗಳು ಕಳೆದಿದ್ದವು. 
ಅಪರೂಪದ ಸಾಹಿತ್ಯಕೃತಿಗಳನ್ನು ಅರಸಿಕೊಂಡು ಬಂದು ಪುನರ್‌ ಮುದ್ರಿಸಿ ಕನ್ನಡ 
ಓದುಗರಿಗೆಲ್ಲ ಮತ್ತೆ ಲಭ್ಯವಾಗುವಂತೆ ಪರಿಶ್ರಮಿಸುತ್ತಿರುವ ಉತ್ಸಾಹಿ ತರುಣರಾದ 
, `ಓ ಪ್ರಿಯದರ್ಶಿನಿ ಪ್ರಕಾಶನದ ಶ್ರೀ ಮಹೇಶ್‌ ಅವರು "ಮಧ್ಯಪ್ರದೇಶದ ಮಡಿಲಲ್ಲಿ', 
ಪುಸ್ತಕದ ಮರುಮುದ್ರಣಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. 


೧೧೦ ಶಶಿಕಿರಣ್‌ -ಜ್ಯೋತ್ಸಾ ಕೃಷ್ಣಾನಂದ ಕಾಮತ್‌ 


೧೮ನೇ ಕ್ರಾಸ್‌ 
ಮಲ್ಲೇಶ್ವರಂ, ಬೆಂಗಳೂರು-೫೬೦ ೦೫೫ 


ಸ್ರ 


ಎಡಿ 


- ಯಾವ ಊರು? 

- ಕೀರ್ತಿಯ ಹಾದಿಯಲ್ಲಿ 

- ಕಲಾಂಕನ 

- ಚಕ್ಕರ್‌ ರಸ್ತೆ 

ಪವಾಡ 

. ಜಾಮುನ ಜರಿ 

- ವಿಂಗಡದ ಗುಡಿ 

. ಚಾಂದಾ ಮೇಟಾ 

. ಮಾಂಜರೆಕರ ಕುಟುಂಬದೊಂದಿಗೆ 
- ನಾಗದ್ದಾರಾ 

. ರಾಣಿ ರೂಪಮತಿಯ ಮಾಂಡು 
. ಜಟಾ ಶಂಕರ 

. ಚಂದೇಲರ ಹಳ್ಳಿಯಲ್ಲಿ 

. ಪಿಪರಿಯಾದಲ್ಲಿ 

- ಆದಿವಾಸಿಗಳಲ್ಲಿ ಹಚ್ಚೆ 

. ಫರೇವಾ ಕಲೆ 

. ಆದಿವಾಸಿಗಳ ಕಲೆ 

. ಗೊಂಡಾರಣ್ಯದ ಗೊಂಡರು 

.- ನರ್ಮದೆಯ ಗುಂಟ 

. ಕಷ್ಟಸಹಿಷ್ಣು ಕೊರ್ಕು 

, ರಸಿಕತೆಗೆ ಹೆಸರಾದ ಮಾವಾಶಿಯಾರು 


ಇ% ೧೧ ೧ %ಔ ಅ ೫ ಓ ೦ 


ಬ ಲ ಲ ಚ ಹಹಹ ಟ್‌. 
೨ ೪83 ೬8ನೆ 88 3 ಶಿ ಶಿ 


. ಆದಿವಾಸಿಗಳ ಸ್ಮಾರಕಗಳು 


ಟು 
ಟಿ 


೧೫ 
೨೨ 
೨೯ 
೩೬ 
೪೧ 
೪೮ 
೫೫ 
ಓಿ 
೬೮ 
೭೫ 
೮೧ 
ಳ೭ 
೯೪ 
೧೦೦ 
೧೦೪ 
೧೧೩ 
೧೨೩ 
೧೩೧ 
೧೩೯ 
೧೪೭ 


೧.ಯಾವ ಊರು? 





“ಸರಕಾರಿ ಸಂಬಳ ತಿನ್ನುತ್ತಿರುವ ಇವರೆಲ್ಲ ಎಲ್ಲಿ ಹಾಳಾಗಿ ಹೋದರೋ! 
ಎಂದು ನಾಗಪುರ ರೇಲ್ವೆ ಬುಕಿಂಗ್‌ ಆಫೀಸಿನ ಒಂದು ಕೌಂಟರ್‌ ಬಳಿ ಗುಡುಗಿದಾಗ ` 
ಯಾವನೋ ಬಡಪಾಯಿ ಧಾವಿಸಿ ಬಂದು “ಏನಾಗಬೇಕಿತ್ತು?'' ಎಂದು ವಿಚಾರಿಸಿದ. 

“ಎರಡು ಗಂಟೆಯಿಂದ ಕಾಯುತ್ತಿದ್ದೇನೆ. ಟ್ರೇನ್‌ ಬಿಡಲು ಕೇವಲ ಹತ್ತೇ ನಿಮಿಷಗಳಿವೆ. 
ಇನ್ನೂ ಟಿಕೇಟು ಕೊಡಲು ಯಾರೂ ಕೌಂಟರ್‌ ಬಳಿ ಇಲ್ಲ!'' ಎಂದಾಗ, “ಎಲ್ಲಿಗೆ?” 
ಎಂದು ಕೇಳಿದ. "ಛೆಂಡಾವಾರಾ' ಎಂದು ಬಂದ ಉತ್ತರದಿಂದ ಆಅಡ್ಮಪವ್ಹಾಯ್ಯತ್ತು 
ಎಂಬಂತೆ ನಕ್ಕ. "ಸ್ವಾಮಿ, ಅದು ಛಿಂದವಾಡಾ!' ಎಂದು ಟಿಕೇಟು ಕೊಟ್ಟು, “ತಾವು 
ದೂರದಿಂದ ಬಂದಂತೆ ಕಾಣುತ್ತೀರಿ! ಯಾವೂರು?'' ಎಂದು ಕೇಳಿ ಬಂದ 
ಉತ್ತರದಿಂದ, ಓಹೋ ಅರ್ಥವಾಯಿತು ಎಂಬಂತೆ ನಕ್ಕು, ಬೇರಾರಿಗೂ ಟಿಕೇಟು 
ಕೊಡುವ ಗೊಡವೆಗೇ ಹೋಗದೇ ಬಂದಂತೆ ಕುಂದ 


ಏದುತ್ತ ಹೊಗೆ ಕಾರುತ್ತ, ನೀಲಗಿರಿ ಬೆಟ್ಟ ಹತ್ತಿ ಉದಕಮಂಡಲಕ್ಕೆ 
ಬುಸುಗುಡುತ್ತ ಮುಟ್ಟುವಂತಹದೇ. ಆಟಿಗೆಯ ರೇಲು ಇಲ್ಲಿ ಉಸಿರಾಡದೇ ಸ್ತಬ್ಧವಾಗಿ 
ಹಳಿಗಳ ಮೇಲೆ ನಿಂತಿತ್ತು. ವೇಳೆಗೆ ಸರಿಯಾಗಿ ಹೊರಡುವ ಸೂಚನೆ ಇಲ್ಲದಾಗ, 


ಹಮಾಲನೊಬ್ಬ “ಮನಸ್ಸಿಗೆ ಬಂದಾಗ ಹೊರಡುವ ರೈಲು ಇದು” ಎಂದ ತೀರ್ಪನ್ನು 
ಕೊಟ್ಟ ತಮ್ಮ ಗಂಟು, ಗದಡಿ ಸಾಮಾನುಗಳನ್ನು ಹೊತ್ತು ತರುವವರನ್ನು ನೋಡಿದಾಗ 
ಇದು ಹಳ್ಳಿಗರಿಗೆ, ಆದಿವಾಸಿಗಳಿಗೇ ಮೀಸಲಾದ ಗಾಡಿ, ಎಂದು 
ತಿಳಿಯುವಂತಾಯಿತು. ಕೊನೆಗೂ ಒಂದು ತಾಸು ತಡವಾಗಿ ಹೊರಟಾಗ, ಕೌಂಟರಿನ 
ವ್ಯಕ್ತಿ, ಯಾವೂರಕ್ಕೆ? ಎಂದು ವಿಚಾರಿಸಿ ನಕ್ಕದ್ದು ಏಕೆಂದು ಅರ್ಥವಾಯಿತು. ಆದಿವಾಸಿ 
ಹಳ್ಳಿಗಳನ್ನು ತೀರ ಹತ್ತಿರದಿಂದ ನೋಡುವ ಹಂಬಲದಿಂದ ಕಿಡಕಿಯ ಹತ್ತಿರ 
ಕುಳಿತವನಿಗೆ ಮೊದಲು ಗೋಚರಿಸಿದ್ದು ನಾಗಪುರದ ಕೊಳಚೆ ಪ್ರದೇಶ. ಒಂದೆಡೆ 
ಬಡಿಗತನ, ಇನ್ನೊಂದೆಡೆ ನೇಕಾರಿಕೆ ಏಕಪ್ರಕಾರವಾಗಿ ಸಾಗಿವೆ. ವಾಸ, ಊಟ, ನಿದ್ರೆ, 
ಜಲಬಾಧೆ, ಮಲವಿಸರ್ಜನೆಗಳೆಲ್ಲ ಪಕ್ಕಪಕ್ಕದಲ್ಲೇ ಪೂರೈಸಿಕೊಳ್ಳುವುದರಿಂದ 
ಪ್ರದೇಶವೆಲ್ಲ ಏಕಪ್ರಕಾರವಾಗಿ ನಾರುತ್ತದೆ. ಬಡತನಕ್ಕೂ ಅನಾರೋಗ್ಯದ ಪರಿಸರಕ್ಕೂ 
ಸಂಬಂಧವಿದೆಯೇ? ಎಂಬ ಪ್ರಶ್ನೆ ಕಾಡಿತ್ತು. ಸಿರಿಗೂ ಸ್ವಚ್ಛತೆಗೂ ಸಂಬಂಧವಿಲ್ಲ! 
ಎನಿಸಿದ್ದೂ ಉಂಟು. ಆಗರ್ಭ ಶ್ರೀಮಂತರೂ ಸುತ್ತಮುತ್ತಲನ್ನು, ಮಾಲಿನ್ಯ 
ಪೂರ್ಣವಾಗಿ ಇಟ್ಟಿದ್ದನ್ನು ಕರಾಚಿಯಲ್ಲಿ ನೋಡಿದ್ದೆ. ಮಧ್ಯಮವರ್ಗದವರು 
ಕಸಮುಸುರೆಗಳನ್ನು ಸಿಕ್ಕಲ್ಲಿ ಎಸೆಯುವುದನ್ನು ಮುಂಬಯಿಯಲ್ಲಿ ಕಾಣಬಹುದು. 
ಅತ್ಯಂತ ಬಡವರೂ, ಕುಡಿಯಲು ನೀರಿಲ್ಲದವರೂ ಆದ ರಾಜಸ್ಥಾನಿಗಳು ತಮ್ಮ 
ಪರಿಸರವನ್ನು ಶುಭ್ರ ಇಡುವದರಲ್ಲಿವಿಶೇಷ ಆಸಕ್ತಿ ವಹಿಸುತ್ತಾರೆ. ಅದೇ ನೋಡಿದಲ್ಲೆಲ್ಲ 
ನೀರಿರುವ ಬಂಗಾಲದಲ್ಲಿ ಕಂಡಲ್ಲೆಲ್ಲ ಕಸದ ರಾಶಿ ಬಿದ್ದಿರುತ್ತದೆ. ಕೊಳಚೆವಾಸಿಗಳು 
ಮನಸ್ಸು ಮಾಡಿದರೆ ಸ್ವಚ್ಛ ಪರಿಸರವನ್ನು ತಮ್ಮದನ್ನಾಗಿಸಬಹುದಿತ್ತು, ಅನಿಸಿತು. 


ಹೊಲ-ಗುಡ್ಡಗಳ ಮಧ್ಯದಲ್ಲಿ ಹಚ್ಚ ಹಸುರಾದ ಕಿತ್ತೀಳೆ ಗಿಡಗಳು 
ರೇಲುಹೋಕರನ್ನು ತಲೆದೂಗಿ ಬೀಳ್ಕೊಂಡವು. ಗಿಡಮರ ಕಾಡುಗಳ ಸಂಖ್ಯೆ ಕ್ರಮೇಣ 
ಹೆಚ್ಚಾಗಿದ್ದರಿಂದ ಮಧ್ಯಪ್ರದೇಶ ಸಮೀಪಿಸುತ್ತಿರುವ ಸೂಚನೆಯಾಯಿತು. ಅಲ್ಲಲ್ಲಿಕೆಲ 
ಮಾಮರಗಳು ಹೂ ಹೊತ್ತು ನಿಂತಿವೆ. ಹೆಚ್ಚಿನ ಹೊಂಡ, ಹೊಳೆಗಳು, ಬೇಸಿಗೆಯ 
ಧಗೆ ತಾಳಲಾರದೇ ಬತ್ತಿಹೋಗಿದ್ದವು. ಎತ್ತರವಾಗಿದ್ದ ಗುಡ್ಡದ ತುತ್ತತುದಿಯಲ್ಲಿಹತ್ತಾರು 
ಗುಡಿಸಲುಗಳೇ ಅದೊಂದು ಹಳ್ಳಿ! ಎಂದು ಸಾರಿದವು. ಇಳಿಜಾರನ್ನೇ ಹೊಲಗಳನ್ನಾಗಿ 
ಪರಿವರ್ತಿಸಿ ಮಳೆರಾಯನ ಸ್ವಾಗತಕ್ಕಾಗಿ ಏಕಚಿತ್ತದಿಂದ ಊಳಲಾರಂಭಿಸಿದ್ದರು, 
ಗೊಂಡರು. 


ನಾಗಪುರದ ಬೈಲು ಮತ್ತು ಸಾತಪುಡಾ ಪರ್ವತಾವಳಿಗಳಲ್ಲಿ ಅಂತರ 
ಎಂಥವರಿಗೂ ಎದ್ದು ಕಾಣುವಂಥದು. ಅಲ್ಲಿ ಬಿಸಿಲಿನ ತಾಪ-ಧಗೆಯಿಂದ ಮನುಷ್ಯ ' 
ಬೆಂದು ಹೋಗುವಂತಿದ್ದರೆ, ಇಲ್ಲಿಯಾದರೋ ಅಲ್ಲಿಲ್ಲಿ ಸ್ವಲ್ಪ ಮಳೆಯಾಗಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨ 


ಆಹ್ಲಾದಕರವಾಗಿತ್ತು. ನಾಗಪುರದಲ್ಲಿ ಮಹಾತ್ಮಾ ಗಾಂಧಿಯವರ ಸಂದೇಶವನ್ನು 
ಶಿರಸಾವಹಿಸಿಕೊಂಡವರಂಥ ಗಾಂಧಿಟೋಪಿಯವರೇ ಹೆಚ್ಚು! ಇಲ್ಲಿ ಎಂಥ 
ಹೊರೆಯನ್ನೂ ಸಲೀಸಾಗಿ ಹೊರಲು ಬರುವಂತೆ ರುಮಾಲು ಬಿಗಿದುಕೊಂಡಿದ್ದರು. 
ಅಲ್ಲಿ, ಹಳ್ಳಿಗಳಿಗೆ ಮರಾಠಿ ಹೆಸರು, ಇಲ್ಲಿ ಹಿಂದಿ ಹೆಸರುಗಳಿಗೆ ಪ್ರಾಮುಖ್ಯತೆ. 
ಪೇಶ್ವೆಯರ ಕಾಲದಿಂದಲೂ, ಮೇಯಲು ಹೊಸ ಹೊಸ ತಾಣಗಳನ್ನು ಹುಡುಕುತ್ತ 
ಮರಾಠಿಗರು ಅಂದಿನ ಮಧ್ಯಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಲಸೆ ಹೋದರು. 
ಅಂತೆಯೇ ಅವರ ವಂಶಜರ ಸಂಖ್ಯೆಯೂ ದೊಡ್ಡ ಪ್ರಮಾಣದಲ್ಲಿ ಇದ್ದೀತು! ಸಹ 
ಪ್ರಯಾಣ ಮಾಡುತ್ತಿದ್ದ ಆರು ಮಕ್ಕಳ ಮಾತೆ, ಪತಿಯ ಔಷಧೋಪಚಾರ, 
ಊಟ-ಉಡಿಗೆ, ಎಳೆಯರ ಶಾಲಾ ಫೀ ಕಟ್ಟುವ ಯೋಗ್ಯತೆ ತನಗಿಲ್ಲವೆಂದು ಕಣ್ಣೀರು 
ಹಾಕಿದಾಗ, ವಲಸೆ ಹೋದವರೆಲ್ಲ ಸುಖಿಯಾಗಿರಬೇಕೆಂದಿಲ್ಲ! ಎಂದು ಅರಿವಾಯ್ತು. 


ರೈಲು ಅಲ್ಲಲ್ಲಿ ನಿಲ್ದುತ್ತಿತ್ತು. ಜನರು ಇಳಿಯುತ್ತಿದ್ದರು. ಹೊಸ ಪ್ರಯಾಣಿಕರನ್ನು 
ಹತ್ತಿಸಿಕೊಂಡು ಮುಂದೆ ಓಡುತ್ತಿತ್ತು. ಎಲ್ಲಿಯೂ ಚಾಯ್‌, ಕಾಫಿ, ಗರಮ್‌ ಪಕೋಡ, 
ಅಂಜೂರ್‌, ಸಂತ್ರಾ ಎಂಬ ಕೂಗೇ ಕೇಳಿಸಲಿಲ್ಲ. ಹೊಟ್ಟೆ ತಾಳ ಹಾಕಲಾರಂಭಿಸಿದಾಗ, 
ಇಲ್ಲಿಯವರಿಗೆ ಹಸಿವೇ ಆಗುವುದಿಲ್ಲವೇ? ಎಂದು ವಿಚಾರಿಸಿದಾಗ, ಒಬ್ಬಾತ ನಕ್ಕು 
""ಯಾವೂರಿಗೆ ಹೋಗಬೇಕು?'' ಎಂದು ವಿಚಾರಿಸಿದ. ಬಂದ ಉತ್ತರದಿಂದ 
ಕಂಗಾಲಾಗಿ, “ಬಾಬೂಜೀ ಒಂದೆರಡು ಸ್ಪೇಶನ್ನಿಗೆ ಹೋಗುವವರಷ್ಟೇ ಈ ಟ್ರೈನು 
ಹತ್ತುತ್ತಾರೆ. ಆದ್ದರಿಂದ ಅವರಿಗೆ ತಿಂಡಿ-ತೀರ್ಥದ ಅವಶ್ಯಕತೆಯಿಲ್ಲಾ. ಅರ್ಧಾ 
ತಾಸಿಗೊಮ್ಮೆ ನಾಗಪುರ-ಛಿಂದವಾಡಾಕ್ಕೆ ಬಸ್‌ಗಳು ಓಡಾಡುತ್ತವೆ. ಮೂರು ತಾಸಿನಲ್ಲಿ 
ಅಲ್ಲಿರುತ್ತಿದ್ದಿರಿ! ಈಗ ಇಡೀ ದಿನ ಪ್ರವಾಸದಲ್ಲಿ ಕಳೆಯುತ್ತದೆ.” ಎಂದು ಮರುಗಿದ. 
ಮಕ್ಕಳಿಗಾಗಿ ಖರೀದಿಸಿದ ಕಡ್ಲೆಪುರಿಯನ್ನು ಕೊಡಬಂದ “ಬೆಳಿಗ್ಗೆ ನಾಶ್ತಾ ಆಗಿದೆ. 
ಈಗ ಏನೂ ಬೇಡ'' ಎಂದಾಗ ಇನ್ನೂ ಐದು ಸ್ಟೇಶನ್‌ ಕಳೆದಬಳಿಕ ಬಿಸಿಬಿಸಿ ಚಹಾ 
ಸಿಗುತ್ತದೆಂದು ಸಂತೈಸಲು ಯತ್ನಿಸಿದ. ಮಣ್ಣಿನ ಮಕ್ಕಳ ಬೆವರುವಾಸನೆ ಪರೀಕ್ಷಿಸ 
ಹೊರಟವನಿಗೆ ಈ ಜಗ ವರದಾನವೆಂದು ಅವನಿಗೆ ಪಾಪ, ಹೇಗೆ ಆ 8 ? 


ಸೂರ್ಯಾಸ್ತದ ಹೊತ್ತಿಗೆ ರೈ ಲು, ಛಿಂದಾವಾಡಾ ಮುಟ್ಟಿದಾಗ 
ಕೋಲಂಬಸ್‌ನಿಗೆ ಅಮೇರಿಕೆ ಕಂಡಾಗ ಆದಷ್ಟು ಆನಂದವಾಯಿತು. ನನ್ನೊಬ್ಬನದೇ 
ಟಿಕೇಟು ಕಲೆಹಾಕಲು ನಿಂತ ಕರಿಕೋಟಿನ ರೇಲು ಬಾಬುವಿಗೆ, "ಇಲ್ಲಿ ಆದಿವಾಸಿ 
ಸಂಶೋಧನ ಕೇಂದ್ರ ಎಲ್ಲಿದೆ?'' ಎಂದು ವಿಚಾರಿಸಿದಾಗ, ಅವನ ನಿರ್ವಿಕಾರ 
ಭಾವದಿಂದ ಇಂಗ್ಲೀಷ್‌ ಬಾರದೆಂದು ಅರಿತು, ಅದೇ ಪ್ರಶ್ನೆಯನ್ನು ಹಿಂದಿಯಲ್ಲಿ 
ಕೇಳಿದಾಗ, ಅಂಥ ಸಂಸ್ಥೆ ಸ್ಥೆಯ ಹೆಸರನ್ನೆ ತಾನು ಕೇಳಿಲ್ಲವೆಂದ. ಇಳಿದುಕೊಳ್ಳಲು 


ಮಧ್ಯಪ್ರದೇಶದ ಮಡಿಲಲ್ಲಿ / ೩ 


ಹೊಟೇಲು ಯಾವುದು ಚನ್ನಾಗಿದೆ? ಎಂದು ವಿಚಾರಿಸಿದಾಗ, ಎದುರಿಗೇ ಇದ್ದ 
"ದುರ್ಗಾ ಲಾಜ್‌' ಕಡೆ ಬೆರಳು ಮಾಡಿ ತೋರಿಸಿ ಕೈ ತೊಳಕೊಂಡ! 


ನಿಲ್ದಾಣದಿಂದ ಹೊರ ಬೀಳುತ್ತಿದ್ದಂತೆ “ಗಣೇಶ ಬೀಡಿಗಳನ್ನೇ ಸೇದಿರಿ'' ಎಂದು 
ದೊಡ್ಡ ಹಿಂದಿ ಜಾಹೀರಾತು ಸ್ವಾಗತಿಸಿತು. ಕನ್ನಡ ನಾಡಿನ ವ್ಯವಹಾರ ಕುಶಲಿಗಳು. 
ಬೀಡಿಯಲ್ಲೂ ಭಾರತಾದ್ಯಂತ ಹೆಸರು ಮಾಡಿದ್ದಾರಲ್ಲ! ಎಂದು ಯೋಚಿಸುವಲ್ಲಿ 
ಹೊಟೇಲು ಬಂದು ಬಿಟ್ಟಿತು. ಪಾವಟಿಗೆಗಳನ್ನು ಏರುತ್ತಿದ್ದಂತೆ, ಇದು ಕೃಶಾಂಗರಿಗೆ 
ಮಾತ್ರ! ಅನಿಸಿತು. ರೂಂ ವಿಚಾರಿಸಿದಾಗ ಮ್ಯಾನೇಜರನು ರಜಿಸ್ಟರ್‌ ತೆಗೆದು ಅದರಲ್ಲಿ 
ವಿವರಗಳನ್ನು ದಾಖಲಿಸಲು ಹೇಳಿದ. ಎಲ್ಲ ಹಿಂದಿಮಯವಾಗಿದ್ದರಿಂದ ಇಂಗ್ಲೀಷಿನಲ್ಲಿ 
ಬರೆದರಾಗದೇ? ಎಂದು ವಿಚಾರಿಸಿದ್ದಕ್ಕೆ ಆ ಜವಾಬ್ದಾರಿಯನ್ನು ತಾನೇ 
ವಹಿಸಿಕೊಂಡು, ಯಾವ ಊರು? ಎಂದು ವಿಚಾರಿಸಿ ಬೆಂಗಳೂರಿ ಎಂದು 
ಬರೆಯುವ ಬದಲಾಗಿ ಮದ್ರಾಸಿ, ಎಂದು ಬರೆದು. ಎಲ್ಲಿ ಹೋಗಬೇಕಾಗಿದೆ? 
ಎಂದು ಕೇಳುವ ಗೋಜಿಗೂ ಹೋಗದೇ ಭೋಪಾಲ್‌ ಎಂದು ಸೇರಿಸಿಯೇ ಬಿಟ್ಟ! 


ಸಂಜೆಯೂಟದೊಂದಿಗೆ ಮಧ್ಯಾಹ್ನದ್ದನ್ನೂ ಸೇರಿಸುವ ಉದ್ದೇಶದಿಂದ ಉತ್ತಮ 
ಹೋಟೇಲಿನ ಸಂಶೋಧನೆ ಪ್ರಾರಂಭವಾಯಿತು. ಜನಜಂಗುಳಿ ಹೆಚ್ಚಾಗಿರುವ 
ಅಂಗಡಿಗಳು ಚೆನ್ನಾಗಿರುವವು! ಎಂಬುದು ಅನುಭವದಿಂದ ಅರಿತುಕೊಂಡದ್ದರಿಂದ 
ಅಂಥದನ್ನೆ ಆರಿಸಿ, ಪಂಜಾಬಿ ಊಟಕ್ಕೆ ಆರ್ಡರ್‌ ಕೊಟ್ಟು ಕಾಯುತ್ತಿದ್ದಾಗ, ಹೆಚ್ಚಿನ 
ಗಿರಾಕಿಗಳು ತಿಂಡಿ-ಊಟಕ್ಕಾಗಿ ಬರುತ್ತಿಲ್ಲವೆಂದು ತಿಳಿಯಿತು. ಕಛೇರಿ ಬಾಬುಗಳು, 
ಕಾರ್ಮಿಕರು, ದಾರಿಹೋಕರು, ಮಾಲೀಕರ ಸುತ್ತ ದುಂಬಿಯಂತೆ ಮುತ್ತಿಕೊಂಡು 
ಕಪಾಟಿನ ಹಿಂದೆ ಕೈ ಚೀಲದಲ್ಲಿ ಅಡಗಿಸಿಟ್ಟ ಬಾಟ್ಲಿಯೊಳಗಿನ ದ್ರವವನ್ನು ಗ್ಲಾಸಿಗೆ 
ಸುರುವಿದ ನಂತರವೇ ಕೈಗೆ ಕಾಸು ಪಡೆದು, ಗ್ಲಾಸನ್ನು ಪಡೆಯುವ ವ್ಯವಸ್ಥೆ ಹೊಂದಿದ್ದಾರೆ! 
ಇಷ್ಟೊಂದು ಕಡಿಮೆಯೇ! ಎಂದು ಗಿರಾಕಿಯೊಬ್ಬ ಉದ್ಗರಿಸಿದಾಗ, ಬೇಡವಾದರೆ 
ಬಿಡು! ಎಂದು ಬಂದ ಉತ್ತರದಿಂದ ತೆಪ್ಪಗಾಗಿ, ತೀರ್ಥವೆಂಬಂತೆ ಕುಡಿದು 
ಹೊರಬಿದ್ದ. ಇಲ್ಲಿಯದು “ವಿಶೇಷ ಪಾನಕವೇ?” ಎಂದು ಊಟ ತಂದಿಟ್ಟ ಮಾಣಿಗೆ 
ವಿಚಾರಿಸಿದಾಗ, ಕಣ್ಣ್ಸನ್ನೆಯಿಂದ ಹೌದೆಂದು ಸೂಚಿಸಿ ಮಾಯವಾದ. 

ಮೇಣಬತ್ತಿಯುಷ್ಟು ಪ್ರಖರವಾಗಿ ಉರಿಯುವ ದೀಪದಡಿಯಲ್ಲಿ 
ದೊಡ್ಡದೊಂದು ಟೇಬಲ್‌, ಸುತ್ತಲ ಕುರ್ಚಿಗಳನ್ನು ಯುವಜನರು ಆಕ್ರಮಿಸಿಕೊಂಡು 
ಬಿಟ್ಟಿದ್ದಾರೆ. ವಿಶೇಷ ಪಾನಕ್ಕಾಗಿ ಬಾಟ್ಲಿ, ಸೋಡಾ, ಗ್ಲಾಸುಗಳು, ಟೇಬಲ್‌ ತುಂಬ 
ಹರಡಿವೆ. ಜೊತೆಯಲ್ಲಿ ಕಲೀಜಿ ಪಕೋಡ, ಆಲೂ ಟಿಕ್ಕಿ, ಚಿಪ್ಸ್‌ಗಳೂ ಇವೆ. ಹರಟೆ, 
ಸಿಗರೇಟು ಸೇದುವಿಕೆ, ತಿಂಡಿ, ಕುಡಿತಗಳು ಏಕಪ್ರಕಾರವಾಗಿ ಸಾಗಿದ್ದವು. ಬಲಿತ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪ 


ಮೀಸೆ, ಕುಡಿಮೀಸೆಯುವರೊಂದಿಗೆ ಮೀಸೆಬಾರದವರೂ ಅದರಲ್ಲಿ 
ಸೇರ್ಪಡೆಯಾಗಿದ್ದರು. ಒಬ್ಬ ಎಳೆಯ, ಅನನುಭವಿಯೆಂದು ತೋರುತ್ತದೆ. 
ವಾಕರಿಕೆಯಿಂದ, ಉದರವ ನಿರಾಕರಿಸಿದ್ದನ್ನೆಲ್ಲಹೊರಗೆ ಹಾಕಿಬಿಟ್ಟ. ಕುಳಿತ ಭೂಪರು 
ಮಾಣಿಯನ್ನು ಕರೆದು, ಸ್ವಚ್ಛಮಾಡಲು ಹೇಳಿದರು. ಆತ, ಅದು ತನ್ನ ಕೆಲಸವಲ್ಲ. 
ನೀರು, ಬಟ್ಟೆ ಒದಗಿಸುವೆ. ನೀವೆ ಸಾಪ್‌ ಮಾಡಿಕೊಳ್ಳಿ! ಎಂದು ಪಟ್ಟು ಹಿಡಿದ. 
ಮಾತು ಬೆಳೆದು ಕೈಗೆ ಕೈ ಹತ್ತಿದರೆ, ಆಮಂತ್ರಣ ಕಳಿಸಿದಂತೆ. ಪೋಲಿಸರು 
ಹಾಜರಾಗುತ್ತಾರೆ, ಎಂದು ಕಳವಳದಿಂದ ಮಾಲಿಕನು ನೀವೇನೂ ಯೋಚಿಸಬೇಕಿಲ್ಲ. 
ನಾನು ನೋಡಿಕೊಳ್ಳುತ್ತೇನೆ, ಎಂದು ಉಪಾಯದಿಂದ ಯುವಕರನ್ನು ಸಾಗಹಾಕಿದ. 
ವಿಪರೀತ ಹಸಿದಿದ್ದರೂ, ಈ ನೋಟದಿಂದ ಊಟ ಸೇರದೇ, ಹಾಗೇ ಬಿಟ್ಟು 
ಹಣಕೊಟ್ಟು ಹೊಟೇಲ್‌ ಸೇರಬೇಕಾಯಿತು. 


ಹಸಿದಹೊಟ್ಟೆ, ದಣಿದ ದೇಹಗಳು, ತಿಗಣೆ-ಸೊಳ್ಳೆಗಳ ಕಾಟವನ್ನೂ ಲೆಕ್ಕಿಸದೇ 
ನಿದ್ರಾಸುಖ ಅನುಭವಿಸಿದವು. ಮುಂಜಾವಿನಲ್ಲಿ ಎರಡು ನಿಮಿಷವೂ ಸಹಿಸಲಾಗದ 
ಕಕ್ಕಸು ದರ್ಶನ ಮಾಡಿದ್ದಾಯಿತು. ಮುಖ ತೊಳೆಯಲು ಕಲುಷಿತ ನೀರು. ಸ್ನಾನದ 
ಸ್ಥಳ ವಿಚಾರಿಸಿದಾಗ (ಛತ್‌) ಮಾಡನ್ನೇ ಮಾಣಿ, ತೋರಿಸಿದ. ಈ ರಾಜ್ಯದ ಒಂದು 
ವರ್ಷ ಅಧ್ಯಯನ ಮಾಡುವದಿರಲಿ, ಬದುಕಿರುವದಾದರೂ ಹೇಗೆ? ಎಂಬ ಪ್ರಶ್ನೆಗೆ 
ಉತ್ತರ ಕಂಡುಕೊಳ್ಳದೇ ಬೇರೆ ಮಾರ್ಗವಿರಲಿಲ್ಲ. ಯೋಚಿಸುತ್ತ ಬೀದಿಗಿಳಿದದ್ದಾಯಿತು. 
ಎಲ್ಲಿ ನೋಡಿದರೂ ಕರಿಮೋಡಗಳಂತೆ ದಟ್ಟಹೊಗೆ. ಹತ್ತಿರದಲ್ಲಿ ದೊಡ್ಡ ಕಾರಖಾನೆ 
ಇದೆಯೇ? ಅಥವಾ ದೊಡ್ಡ ಕೈಗಾರಿಕಾ ಕೇಂದ್ರ, ಈ ಊರೇ? ಎಂದು ಸಂಶೋಧನೆ 
ನಡೆಸಿದಾಗ, ಕಲ್ಲಿದ್ದಲಿಯ ಹೊಗೆ, ಬರುತ್ತಿರುವುದು ಚಿಕ್ಕಚಿಕ್ಕ ಚಾದಂಗಡಿ, 
ಹೊಟೇಲುಗಳಿಂದ, ಎಂದು ಅರಿತು ತಮಾಷೆಯೆನಿಸಿತು. ಖಾಲಿ ಡಾಂಬರಿನ 
ಡ್ರಮ್ಮಿಗೆ ಇಟ್ಟಿಗೆಗಳನ್ನು ಜೋಡಿಸಿ, ಮಣ್ಣು ಮುಚ್ಚಿ ಚೂಲಾ (ಒಲೆ)ಯನ್ನು 
ನಿರ್ಮಿಸಿದ್ದಾರೆ. ಅನಾರೋಗ್ಯಕರ ಹೊಗೆ ಮೇಲಕ್ಕೇರಲು ಐದಡಿಯ ತಗಡಿನ 
ಕೊಳವೆಗಳನ್ನು ಜೋಡಿಸಿದ್ದಾರೆ. ಜೋಡಣೆ ಸರಿಯಾಗಿರದ್ದರಿಂದ, ಮಳೆಯ 
ನೀರಿನಿಂದಾಗಿ, ಹಲವಾರು ತೂತು ಬಿದ್ದದ್ದರಿಂದ, ಹೊಗೆ ಎಲ್ಲೆಡೆ ವ್ಯಾಪಿಸಿಕೊಂಡಿದೆ. 
ಸಾಲದ್ದಕ್ಕೆ ಮನೆಮನೆಯಲ್ಲೂ ಗೃಹಿಣಿಯರು ತಮ್ಮ "ಬಾಲ್ಬಿ-ಚೂಲಾ' (ಲೋಹದ 
ಬಕೆಟಿನಲ್ಲಿ ಹೊಂದಿಸಿದ ಒಲೆ)ಗಳನ್ನು ಗಾಳಿಗೆ ಹೊತ್ತಿಸಿಕೊಳ್ಳಲು ರಸ್ತೆಯ ಪಕ್ಕದಲ್ಲಿ 
ಇಡುವುದು ರೂಢಿಯಾದ್ದರಿಂದ, ರೇಲ್ವೆ ಯಾರ್ಡಿನಲ್ಲಿ ನಡೆದಾಡಿದ 
ಅನುಭವವಾಯಿತು. 


ಅಲ್ಲಿ ಇದ್ದವುಗಳೆಲ್ಲ ರಸ್ತೆ ಪಕ್ಕದ ಚಾದಂಗಡಿಗಳೇ. ಒಂದು ಬೆಂಚಿನ ಮೇಲೆ 
ಕುಳಿತರೆ, ಇನ್ನೊಂದು ಬೆಂಚಿನ ಮೇಲೆ ತಿಂಡಿ ಇಡುವುದು ಪದತಿ. ಅದಾಗಲೇ 
೦ 


ಮಧ್ಯಪ್ರದೇಶದ ಮಡಿಲಲ್ಲಿ / ೫ 


ಬಿಸಿಬಿಸಿ ಪೊವಾ (ಒಗ್ಗರಣೆ ಅವಲಕ್ಕಿ), ಜಿಲೇಬಿಗಳು ತಯಾರಾಗಿದ್ದವು. ಒಂದು 
ಪ್ಲೇಟು ಜಿಲೇಬಿಗೆ ಆರ್ಡರ್‌ ಕೊಟ್ಟಾಗ "ಐವತ್ತೋ ನೂರೋ?'' ಎಂದು ಮಾಣಿ 
ಕೇಳಿದ ನಿದ್ರಾಧ್ವನಿಯ ಪ್ರಶ್ನೆಗೆ ಹೌಹಾರುವಂತೆ ಆಯಿತು. ಸಮೀಪದಲ್ಲಿ ಕುಳಿತವನು. 
"ಐವತ್ತೋ ನೂರೋ ಗ್ರಾಂ ಎಂದು ವಿಚಾರಿಸುತ್ತಿದ್ದಾನೆ'' ಎಂದು ವಿವರಿಸಿದ. 
ಅರ್ಥವಾಗಿ “ಇನ್ನೂರೈವತ್ತು” ಎಂದಾಗ ಮಾಣಿ ನಂಬದೇ ಪಿಳಿ ಪಿಳಿ ಕಣ್‌ ಬಿಟ್ಟ. 
ಜಿಲೇಬಿ, ಅವಲಕ್ಕಿಗಳ ನಂತರ ಅದೇ ಆಗ ತಯಾರಾಗುತ್ತಿದ್ದ ಕಚೋರಿ, 
ಸಾಮೋಸಗಳಿಗೂ ಆರ್ಡರ್‌ ಕೊಟ್ಟಾಗ, ಮಾಣಿ ಹೌಹಾರುವಂತಾಯಿತು. ಅವಕಾಶ 
ಸಿಕ್ಕಾಗಲೆಲ್ಲ ಮುಕ್ಕುವ ಮಾಣಿಗೆ, ೩೦ ತಾಸುಗಳ ಹಸಿವಿನ ತೀವ್ರತೆ ಹೇಗೆ 
ಅರ್ಥವಾಗಬೇಕು? ಎಂದೂ ತೊಳೆಯದಂತೆ ತೋರುತ್ತಿದ್ದ ಹಿಡಿಕೆಯ ಆಲ್ಯೂ 
ಮಿನಿಯಂ ಪಾತ್ರೆ, ನೀರಿಗಿಂತ ಹೆಚ್ಚು ಪಾಲು, ಚಹಾ ಸೊಪ್ಪು, ಏಲಕ್ಕಿ ಸೇರಿಸಿದ 
ಕಾಢಾವನ್ನು ಬಟ್ಟೆಯಿಂದ ಸೋಸಿದ್ದುಗ್ಸಾಸಿನಲ್ಲಿ "ಮಸಾಲೆ ಚಾ' ಸೇವಿಸಬೇಕು ಎಂದು 
ಅನುಮಾನಿಸಿದರೂ, ಕುದಿಸಿದ್ದರಿಂದ ರೋಗಾಣುಗಳು ಇರಲಾರವು! ಎಂದು 
ಸೇವಿಸಿದಾಗ, ಅಮೃತ ಕುಡಿದ ಭಾಸವಾಯಿತು. ಅಲ್ಲಿ ಅದ್ರಕ್‌ ಚಾ, ಬಾದಾಮಿ 
ಚಾ, ಗುಲಾಬಿ ಚಾಗಳೂ ದೊರೆಯುತ್ತವೆಂದು ಬೋರ್ಡು ಸೂಚಿಸಿತು. ತಿಂಡಿಗಳು 
ರುಚಿಯಾಗಿದ್ದವು. ಬಡವರಾದರೂ ರಸಿಕತೆಗೆ ಕಡಿಮೆ ಇಲ್ಲವೆನಿಸಿತು. 


ನಗರಸಭೆಯವರು ತಮಗೆ ಅನುಕೂಲವಾದಾಗ ಸರಿ, ಎನಿಸಿದಷ್ಟು ನೀರು 
ಪೂರೈಸುವ ಹಕ್ಕನ್ನು ಕಾದಿರಿಸಿದ್ದರಿಂದ, ನಾಗರಿಕರೂ ತಾವು ಹಣಕೊಡುವ 
ಪ್ರತಿಯೊಂದು ನೀರು ಹನಿಯೂ ತಮ್ಮದಾಗಬೇಕೆಂಬ ಪಣ ತೊಟ್ಟಿದ್ದರು. ಹೀಗಾಗಿ 
ಮೂರೂ ಕೊಳಾಯಿಗಳಿಗೆ ನಲ್ಲಿಗಳನ್ನು ಕೂಡ್ರಿಸುವ ತೊಂದರೆ ತೆಗೆದುಕೊಂಡಿರಲಿಲ್ಲ, 
ಹೌದುಗಳು ತಮ್ಮಿಂದ ದಾಸ್ತಾನು ಮಾಡಿಕೊಳ್ಳಲಾಗದ ನೀರನ್ನು ಚರಂಡಿಗೆ 
ಹರಿಬಿಡುತ್ತಿವೆ! ಕೆಲವು ಓಣಿಗಳಲ್ಲಿ ನೀರಿನ ಅಭಾವ ಇರುವದರಿಂದ ಚಕ್ಕಡಿಗಳಲ್ಲಿ 
ನೀರು ಪೂರೈಸುವ ಏರ್ಪಾಡು ಬೇಕಾಗಿದ್ದರೂ, ನೀರು ಇರುವುದು ಎಲ್ಲರ 
ಬಳಕೆಗಾಗಿಯೇ ಹೊರತು ವಿನಾಕಾರಣ ಹರಿಸುವುದಕ್ಕಾಗಿ ಅಲ್ಲ! ಎಂಬ ಕಲ್ಪನೆ 
ಯಾರಲ್ಲೂಣಇದ್ದಂತಿರಲಿಲ್ಲ. ಬೇಸಿಗೆಯ ದಿನಗಳಲ್ಲಿ ನೀರಿನ ಅಭಾವದಿಂದ ವಾರಗಟ್ಟಲೆ 
ನಲ್ಲಿಗಳು ಸಂಪು ಹೂಡಿಬಿಡುವುದೂ ಇದೆಯಂತೆ. 


ಕಟ್ಟಡಗಳನ್ನು ಇಟ್ಟಂಗಿಗಳಿಂದ ಕಟ್ಟಿದರೂ ಅವಕ್ಕೆ ಗಚ್ಚು, ಸಿಮೆಂಟಿನಿಂದ 
ಗಿಲಾಯಿಮಾಡುವ ಪರಿಪಾಠ ಇಲ್ಲ. ಹಂಚಿನ ಮಾಡು ಇದ್ದ ಮನೆಗಳೇ ಹೆಚ್ಚು. 
ಹಂಚುಗಳ ವೈವಿಧ್ಯವೂ ಅಪಾರ. ತೀರ ಸಪಾಟ. ಗೋಲಾಕಾರದವು. ತೀರಾ ಗಿಡ್ಡನವು. 
ಉದ್ದನವು. ಕೆಂಪು ಬಣ್ಣದವು. ಕಾಡಿಗೆಯನ್ನು ನಾಚಿಸುವಂಥವು. ಎಲ್ಲ ತರದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬ 


ಹಂಚುಗಳು ಕಾಣಸಿಗುತ್ತವೆ. ಕೆಲವು ಆಧುನಿಕ ಮನೆಗಳಿಗೆ ಮಂಗಳೂರು ಹಂಚುಗಳನ್ನು 
ಹೊದಿಸಿದ್ದು ನೋಡಿ. ಇವು ಎಲ್ಲಿ ಸಿದ್ಧವಾಗುತ್ತವೆ? ಎಂದು ವಿಚಾರಿಸಿದಾಗ, 
ನಮ್ಮಲ್ಲಿಂದಲೇ ಅವುಗಳ ಪೂರೈಕೆಯಾಗುತ್ತದೆ ಎಂದು ತಿಳಿದು ಅಭಿಮಾನವೆನಿಸಿತು. 
"ಈ ಅಪರಿಚಿತ ಕ್ಕಾಮೆರಾಧಾರಿ, ನಿಬಿಡವಾದ ಓಣಿಗಳಲ್ಲಿ, ಅತ್ತ-ಇತ್ತ ನೋಡುತ್ತ 
ಏನೇನನ್ನೊ ಪರೀಕ್ಷಿಸುತ್ತ ಏಕೆ ಅಲೆಯುತ್ತಿದ್ದಾನೆ?'' ಎಂದು ನಾಲ್ಕಾರು ಹೆಂಗಳೆಯರು, 
ವಿಸ್ಮಯದಿಂದ, ಸಂದೇಹದಿಂದ, ಪಿಸುಗುಟ್ಟಿದಾಗ ಹೋಟೆಲಿಗೆ 
ಹಿಂದಿರುಗಬೇಕಾಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ / ೭ 


೨. ಕೀರ್ತಿಯ ಹಾದಿಯಲ್ಲಿ 


(!!! 





1.1. ೬ 8 

ನೇಸರನು ನೆತ್ತಿಗೇರುತ್ತಿದ್ದಂತೆ, ದೂರದ ಹಳ್ಳಿಯ ಕೃಷಿಕರು, ಆದಿವಾಸಿಗಳು, 
ತಂತಮ್ಮ ಬೆಳೆಗಳನ್ನು ತಲೆಯಮೇಲೆ ಹೊತ್ತು ಸಂತೆಯ ಸ್ಥಳಕ್ಕೆ ಸೇರಿದರು. ವಾರಕ್ಕೆ 
ಒಂದೇ ಎಡೆ ಸೇರುವ ಸಂತೆಯಲ್ಲಿ ಇವರಿಗೆ ವಿಶ್ವಾಸವಿದ್ದಂತಿಲ್ಲ. ಊರಿನಲ್ಲಿ 
ದಿನಕ್ಕೊಂದು ಕಡೆಯಲ್ಲಿ ಸೇರಿ, ಮಂಗಳವಾರ, ಬುಧವಾರ, ಆದಿತ್ಯವಾರ ಬೇರೆ 
ಬೇರೆ ಎಡೆ ನೆರೆದು, ಮಂಗಳವಾರಿ, ಬುಧವಾರಿ, ಇತವಾರಿ ಎಂದು ಆ ಸಂತೆಗೆ 
ಹೆಸರಿಟ್ಟಿದ್ದಾರೆ. ತಮಗೆ ಮೀಸಲಾದ ಸ್ಥಾನವನ್ನು ಗುಡಿಸಿ, ನೀರು ಸಂಪಡಿಸಿ, 
ಗೋಣಿತಟ್ಟು ಹಾಸಿ, ಸರಕನ್ನು ಸುರಿದಾಗ, ವ್ಯಾಪಾರಿ, ಮಾರವಾಡಿಗಳು 
ಜೇನ್ನೊಣಗಳಂತೆ ಮುಕುರಿಕೊಳ್ಳುತ್ತಾರೆ. ಮಾಲಿನ ಪರೀಕ್ಷೆಗಾಗಿ ಕೆಲವನ್ನು 
ಎತ್ತಿಕೊಂಡರೆ, ಕದಿಯಲೆಂದೇ ಬರುವ ಸಣ್ಣ ತಂಡಗಳಿರುತ್ತವೆ. ಬೇಸಗೆಯ 
ದಿನಗಳಾದ್ದರಿಂದ "ಆಮಚೂರ' ವಿಪುಲವಾಗಿ ಬಂದಿತ್ತು. ಹುಳಿಮಾವಿನ ಕಾಯಿಯ 
ಬಾಳಕಗಳನ್ನು ಮಾಡಿ ಬಿಸಿಲಿಗೆ ಒಣಗಿಸಿದಾಗ "ಆಮಚೂರ'ಗಳಾಗುತ್ತವೆ. ಹುಣಿಸೆ 
ಹಣ್ಣಿನ ಬದಲಾಗಿ ಅಡಿಗೆಗೆ ಬಳಸುತ್ತಾರಲ್ಲದೇ ಪಾನಕಕ್ಕೆ ಉಪಯೋಗಿಸುತ್ತಾರಂತೆ. 
ಶುಭ್ರ ಬಿಳಿ ಆಮಚೂರದಿಂದ ಕರ್ರಗಿನವುಗಳವರೆಗೆ ಎಲ್ಲ ಬಣ್ಣದವೂ ಅಲ್ಲಿದ್ದವು. 


ತೀರಬಡವರಿಗಾಗಿ ಗೊರಟೆಯ ಆಮಚೂರ ಕೂಡ ಅಲ್ಲಿಮಾರುತ್ತಿದ್ದದ್ದು ವಿಶಿಷ್ಟವಾಗಿ 
ಕಂಡಿತು. 


ಎಣ್ಣೆಕಾಳುಗಳು ಅಧಿಕ ಪ್ರಮಾಣದಲ್ಲಿದ್ದವು. ಕಡಲೆಕಾಯಿ, ಬಣ್ಣ, ಖಾರ ಪುಡಿ 
ಬಳಿದುಕೊಳ್ಳದೆಯೇ ಏಕಪ್ರಕಾರವಾಗಿ ಕಮ್ಯುನಿಸ್ಟ್‌ ರಂಗು ತಳೆದಿದ್ದವು! "ಗಃ 
ಕುಕ್‌ ಮಹುವಾಬೀಜದ ರಾಶಿಗಂತೂ ಲೆಕ್ಕವಿಲ್ಲ. ಅದರಂತೆ ಕಹಿ ಬೇವಿನ 
ಬೀಜದ ಎಣ್ಣೆಯನ್ನು ಸಾಬೂನು ಮಾಡಲು ಬಳಸುವುದರಿಂದ ಆ ಬೀಜಗಳೂ ಇದ್ದವು. 
ಬೆಲೆ ಬಾಳುವ ಎಣ್ಣೆಕೊಡುವ, ಕಾಡುಗಳಲ್ಲಿ ಬೆಳೆಯುವ, ಕಾಳುಗಳನ್ನು ಇಲ್ಲಿ ದುಡ್ಡಿಗೆ 
ಪಂಛೇರಿನಂತೆ ವ್ಯಾಪಾರಿಗಳು ಕೊಳ್ಳುವದನ್ನು ನೋಡಿದಾಗ ಕಸಿವಿಸಿ ಆಗದೇ ಇದ್ದೀತೆ ಡಿ 
ಗೋದಿಯನ್ನು ವಿಂಗಡಿಸಿ ಆರು ಬಗೆಯ ರಾಶಿಗಳನ್ನಾಗಿ ಹರವಿದ್ದರು. ಉತ್ತಮ, 
ಮಧ್ಯಮ ಮತ್ತು ಕನಿಷ್ಟ ಪ್ರಕಾರಗಳಲ್ಲದೇ ಪ್ರತಿಯೊಂದರಲ್ಲಿಯೂ ಆರಿಸಿದ್ದು. ಆರಿಸದೇ 
ಇದ್ದದ್ದು ಇತ್ತು. ಖಾಂಡವಾ ಮತ್ತು ಬನ್ಸಿ ಎಂಬ ಗೋದಿಯ ಪ್ರಸಿದ್ಧ ಪ್ರಕಾರಗಳು. 
ಈ ಪರಿಸರದಲ್ಲಿಯೇ ಬೆಳೆಯುವಂಥವು, ಎಂದು ಸ್ಮರಿಸಿಕೊಳ್ಳಬಹುದು. ಇಲ್ಲಿ 
ಬೆಳೆಯುವ ವಿವಿಧ ಪ್ರಕಾರದ ಅಕ್ಕಿಯ ಸುವಾಸನೆ ನೋಡಿಯೇ ಬಾಯಿ ನೀರೂರುತ್ತದೆ. 
ಡೆಹರಾಡೂನದ ಬಾಸಮತಿ ಜಗತ್‌ ಪ ಪ್ರಸಿದ್ಧಿ ಪಡೆದರೂ ಇಲ್ಲಿಯ ಚಿನೋರ್‌, ತುಳಸಿ 
ಅಮೃತ್‌ ಪ್ರಕಾರಗಳು ಬಾಸಮತಿಯ ಅರ್ಧ, ಕಾಲು ಬೆಲೆಗೆ ಮಾರುತ್ತಿದ್ದರೂ 
ಸುವಾಸನೆ-ರುಚಿಗಳಲ್ಲಿ ಅದಕ್ಕಿಂತ ಮಿಗಿಲಾದವು! ಎಂದು ಊಟಮಾಡಿದಾಗಲೇ 
ಗೊತ್ತಾಗಬೇಕು. ಹೆಸರು, ಉದ್ದು, ಕಡಲೆ, ಮಡಿಕೆಗಳಂಥ ಧಾನ್ಯಗಳಿಗೂ 
ಕೊರತೆಯಿರಲಿಲ್ಲ. 


ಉತ್ತಮ ತರಕಾರಿ ತಿನ್ನಲು ಆಸೆ ಪಡುವವರು ಅಲ್ಲಿ ಹೋದರೆ ಏನು ತಿನ್ನಲಿ, 
ಏನು ಬಿಡಲಿ? ಎಂದು ಆಶ್ಚರ್ಯ ಪಡುತ್ತ ನಿಂತುಬಿಡುವಂತೆ ಆಗುವ ತಾಣವದು. 
ಹಚ್ಚಹಸಿರಾದ ಬಲಿತ ಬಾಳೆಕಾಯಿಗಳು, ಎಳೆ ಬದನೆಕಾಯಿ, ಕೆಂಬಣ್ಣ ಹಾಕಿಸಿಕೊಂಡ 
ಆಲೂಗಡ್ಡೆ, ಎಳೆ ಹಿರೇಕಾಯಿ, ಹಾಗಲಕಾಯಿಗಳು, ಟೊಮ್ಕಾಟೊ, ಟಿಂಡಾ, 
ಬೆಂಡೆಕಾಯಿಗಳು. ಇದರಂತೆ ಹಣ್ಣು-ಹಂಪಲುಗಳಿಗೂ ಏನೂ ಕೊರತೆಯಿರಲಿಲ್ಲ. 
ಬಾಳೆ, ಮಾವು, ಕಿತ್ತಳೆ, ಕಲ್ಲಂಗಡಿ ಹಣ್ಣುಗಳಿದ್ದವು. ಉತ್ತಮ ದರ್ಜೆಯವುಗಳನ್ನು 
ವ್ಯಾಪಾರಿ, ದಳ್ಳಾಳಿಗಳು, ಖರೀದಿಸಿ, ಲಾರಿಗಳಲ್ಲಿ ತುಂಬಿ, ದಿಲ್ಲಿ-ಕಲಕತ್ತಾದವರೆಗೆ 
ಕಳಿಸುತ್ತಿದ್ದರು. ಅಳತೆ- ದರ್ಜೆಗಳಲ್ಲಿ ಸಣ್ಣವಿದ್ದವು, ಸ್ಥಳೀಯರಿಗೆ ಮೀಸಲು. ಗೊಂಡ 
ಹೆಂಗಳೆಯರು ಇವನ್ನು ಠೋಕ್‌ ಇಲ್ಲವೇ ಚಿಲ್ಲರೆಯಾಗಿ ಖರೀದಿಸಿ, ಮನೆಬಾಗಿಲಿಗೆ 
ಒಯ್ದು ಮಾರಿ ಉದರ ನಿರ್ವಹಣೆ ಮಾಡುವರು. ಹೊಟೇಲೂಟ ಚಿನ್ನಾ _ಗಿರದಿದ್ದರೂ 


ಹಣ್ಣು- ಹಂಪಲು ತಿಂದು ಇರಬಹುದು, ಎಂಬ ಸಾಧ್ಯತೆಯಿಂದಲೇ ಎಷೊ 
ನೆಮ್ಮ ದಿಯೆನಿಸಿತು. ಧೆ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯ 


ಬೇರೊಂದು ಹೊಟೇಲಿನ ಸಂಶೋಧನೆಯುಲ್ಲಿದ್ದಾಗ ಊರಿನ 
ಪರಿಚಯವಾಯಿತು. ಸುತ್ತಮುತ್ತಲಿನ ಕಾಡುಗಳಲ್ಲಿ ಸಾಲ, ಸಾಗವಾನಿಗಳಂಥ 
ಬೆಲೆಬಾಳುವ ಇಮಾರತಿ ಮರಗಳು ವಿಪುಲವಾಗಿ ಬೆಳೆಯುತ್ತಿದ್ದರಿಂದ ಹತ್ತಾರು 
ವಿದ್ಯುತ್‌ ಚಾಲಿತ ಕಟ್ಟಿಗೆ ಕೊರೆಯುವ ಕಾರಖಾನೆಗಳು ಅಲ್ಲಿದ್ದವು. ಕೊರಡಿನ 
ಬೆಲೆಯನ್ನು ಸರಿಯಾಗಿ ಅರಿಯದವರಾದ್ದರಿಂದ ಅದನ್ನು ಧಾರಾಳವಾಗಿ ಕೈಗಳಿಂದ 
ಕೊರೆಯುವದು ವಾಡಿಕೆ. ನೈಸರ್ಗಿಕವಾಗಿ ಮರವನ್ನು ಒಣಗಲೂ ಬಿಡದೇ, 
ರಾಸಾಯನಿಕವಾಗಿ ಪುಷ್ಟೀಕರಣವನ್ನೂ ಮಾಡದೇ ಇದ್ದುದರಿಂದ ಅವುಗಳಿಂದ 
ರಚಿತವಾದ ಸಾಮಗ್ರಿಗಳಿಗೆ ಅಂದವಂತೂ ಇರಲಿಲ್ಲ. ಬಾಳಿಕೆ ಬರುವದೂ 
ಅನುಮಾನಾಸ್ಪದವೆನಿಸಿತು. ಅಲ್ಲಿಯ ತೀವ್ರ ಚಳಿಗಾಲದಲ್ಲಿ ಬೆಚ್ಚಗೆ ಹೊದ್ದುಮಲಗಲು 
ಸಹಾಯ ಮಾಡುವ "ರಜಾಯಿ'ಗಳನ್ನು ತಯಾರಿಸುವ ಅಂಗಡಿಗಳೂ ಇದ್ದವು. ಇನ್ನಿತರ 
ಅಂಗಡಿಗಳು, ಕೆರೆ, ಮಂದಿರ, ಮಸೀದಿ, ಜೈನ ಬಸದಿಗಳು, ಚರ್ಚುಗಳು ಮಾಮೂಲು 
ಅನಿಸಿದವು. ಕಲೆಕ್ಟರ್‌ ಆಫೀಸು ಇದ್ದದ್ದು ನೋಡಿ ಇದು ಜಿಲ್ಲಾ ಮುಖ್ಯ ಸ್ಥಳವೆಂದು 
ಅರಿತು ಅಚ್ಚರಿಯಾಯ್ತು. ಊರಿನಲ್ಲಿ ಇನ್ನೂ ಮೂರು ಲಾಜ್‌ಗಳು ಇರುವುದನ್ನು 
ಪತ್ತೆ ಹಚ್ಚಿ, ಇದ್ದುದರಲ್ಲೇ ಸ್ವಚ್ಛವೆನಿಸಿದ, ಊರಿಗೆ ಮಧ್ಯವರ್ತಿಯಾದ ಕೀರ್ತಿ ಲಾಜಿಗೆ 
ಸಾಮಾನುಗಳನ್ನು ವರ್ಗಾಯಿಸಲಾಯಿತು. 


ಎತ್ತರದ ಕಟ್ಟಡದ ಮೇಲೆ ನಿಂತು ನೋಡಿದಾಗ ಎದುರಿಗೆ ಕಾಣುವುದು 
ಛಿಂದವಾಡಾದ ಹೃದಯಸ್ಥಾನ. ನಾಲ್ಕು ರಸ್ತೆ ಹಸ್ತಲಾಘವ ಮಾಡುವಲ್ಲಿಯೇ ಪಕ್ಕದ 
ವಿಸ್ತಾರ ಬಯಲಲ್ಲಿ ಕಿರುಕಳ ವ್ಯಾಪಾರಿಗಳ ಸಂತೆ, ರಸ್ತೆಗೂ ವ್ಯಾಪಿಸಿದೆ. ವಿಪರೀತ 
ಜನ. ಇಂಥ ಇಕ್ಕಟ್ಟಾದ ರಸ್ತೆಯಲ್ಲಿ ಸಾಯಕಲ್‌ ಸವಾರನ ಓಡಾಡುವಿಕೆಯ 
ಎದೆಗಾರಿಕೆಯನ್ನು ಮೆಚ್ಚತಕ್ಕದ್ದೇ! ದಾರಿಹೋಕರನ್ನೊ, ಇನ್ನೊಬ್ಬ ಸಾಯಕಲ್‌ 
ಸವಾರನನ್ನೊಡಿಕ್ಕಿ ಹೊಡೆದಾಗ ಕೈಕೈ ಅಥವಾ ಮಾತಿನ ದ್ವಂದ್ವಕ್ಕೆ ಬದಲಾಗಿ, ಇದೇನು 
ಮಹಾ! ಎನ್ನುವಂತೆ ನಕ್ಕು ಕುಶಲ್‌ಮಂಗಲ್‌ (ಯೋಗಕ್ಷೇಮ) ವಿಚಾರಿಸಿ ಬೀಳ್ಕೊಡುವ 
ಪದ್ಧತಿ ಅಪರೂಪದ್ದೆನಿಸಿ ನಮ್ಮಲ್ಲೂ ಜಾರಿಗೆ ಬರಬಾರದೇ! ಅನಿಸಿತು. ಸಂತೆಯ 
ನಡುವೆಯೇ ಮರುಳಿನ ಚೀಲಗಳನ್ನು ಹೊತ್ತ ಕತ್ತೆಗಳೂ ಕಣ್ಣು ಮುಚ್ಚಿ 
ಮುನ್ನುಗ್ಗುತ್ತಿದ್ದವು. ಅವುಗಳಿಂದ ಹಾಯಿಸಿಕೊಂಡವರು, ಕೆಸರು ಸಿಡಿಸಿಕೊಂಡವರು, 
ಬೈದರೂ ಅವುಗಳ ಮಾಲಿಕನು ಮಾತ್ರ ನಿಶ್ಶಬ್ದವಾಗಿ ಕಣ್ಣು ಮುಚ್ಚಿ, ತಾನೂ ಆ 
ಪ್ರಾಣಿಗಳ ವರ್ಗಕ್ಕೇ ಸೇರಿದವನೆಂದು ಸಿದ್ದಮಾಡುತ್ತ ನಡೆದ. ದೂರದ ಕೃಷಿಕರು, 
ಚಕಡಾ (ಒಂಟಿ ಎತ್ತು ಎಳೆಯುವ ಎಕ್ಕಾ ಗಾಡಿ) ಮೇಲೆ ಬಂದರು. ವ್ಯಾಪಾರಿಗಳಲ್ಲಿ 
ಹೆಂಗಳೆಯರೇ ಹೆಚ್ಚು. ಅವರಲ್ಲೂ ಗೊಂಡರೇ (ಅಲ್ಲಿಯ ಪ್ರಕಾರ "ಗೊಂಡ್‌' ಎಂದು 
ಉಚ್ಚರಿಸಬೇಕು) ಅಧಿಕ ಪ್ರಮಾಣದಲ್ಲಿ ಕೆಂಪು, ಹಸಿರು, ನೀಲಿ ಬಣ್ಣದ ರಬ್ಬಾದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦ 


ಸೀರೆಗಳನ್ನು ಕಚ್ಚೆ ಹಾಕಿ ಉಟ್ಟು ಕಾಲಿಗೆ ಭಾರವಾದ ಕಡಗ ಧರಿಸಿದ್ದರು. ಎಳೆದಾಟ, 
ಪರದಾಟ ಮಾಡದೇ ಸಾಮಾನು ಕೊಳ್ಳುವವನು ಮೋಸಹೋಗುವದು ಖಂಡಿತ. 


ಹಿಂದೊಮ್ಮೆ ಕೀರ್ತಿಲಾಜಿನ ಕೀರ್ತಿ ಉತ್ತಮವಾಗಿದ್ದಿರಬಹುದಾಗಿದ್ದರೂ 
ಈಗಿರಲಿಲ್ಲ. ದೊಡ್ಡ ಹಾಲಿನಲ್ಲಿ ಪಾರ್ಟಿಶನ್‌ ಹಾಕಿ ಪಾರಿವಾಳದ ಗೂಡುಗಳಂತೆ 
ರೂಮುಗಳನ್ನು ವಿಂಗಡಿಸಿದ್ದಾರೆ. ಬಲವಾಗಿ ಗುದ್ದಿದ್ದರೆ ಎಲ್ಲವೂ ಕಿತ್ತು ಬರುವಂತಿತ್ತು. 
"ಖೋಲಿ'ಯಲ್ಲಿ ಕಾಲಿಡುತ್ತಿದ್ದಂತೆ ಗಬ್ಬುವಾಸನೆಯಿಂದ ಬವಳಿ ಬಂದಂತಾಯಿತು. 
ಅತಿಥಿಗಳ ಸೇವೆ ಮಾಡಲು ಬಡಕಲು ದೇಹದ, ಗಡ್ಡ ಬೆಳೆದ "ಪಂಡಿತಜಿ' ಒಬ್ಬನಿದ್ದ. 
ಅವನನ್ನು ಕರೆದಾಗ “ಹುಜೂರರು ಈ ಸೇವಕನಿಂದ ಏನು ಸೇವೆ ಇಚ್ಛಿಸುತ್ತಾರೆ? 
ಎಂಬ ಆಡಂಬರದ ಭಾಷೆಯಲ್ಲಿ ಪ್ರಶ್ನಿಸಿದಾಗ ಇನ್ನೂ ರೇಗಿತು. ಆತನ ಮೂಗಿಗೂ 
ವಾಸನೆ ಬಡಿದು,'' ನಿನ್ನೆ ರಾತ್ರಿ ಸಾಹೇಬರೊಂದಿಗೆ ಮೇಮಸಾಬಳೊಬ್ಬಳು 
ಬಂದಿದ್ದಳು. ಮೂತ್ರ ತಡೆಯಲಾಗದೇ ಇಲ್ಲೇ ಹೊಡೆದಿರಬೇಕು! ಎಂದು 
ಶಾಪಹಾಕುತ್ತ, ಕುಡಿಯಲು ನೀರಿಟ್ಟ ಹೂಜಿಯಿಂದಲೇ ನೆಲಕ್ಕೆ ಸುರಿದು ತೆಪ್ಪೋತ್ಸವ 
ಮಾಡಿಟ್ಟ. ಡೆಟ್ಟಾಲ್‌ ಇಲ್ಲವೇ ಫಿನಾಯಿಲ್‌ ಹಾಕಿ ಒರಸಲು ಹೇಳಿದ್ದರಿಂದ, 
ಯಜಮಾನರ ಶತ್ತಿರ ವಿಚಾರಿಸುತ್ತೇನೆಂದು ಗೊಣಗುತ್ತ ಹೋಗಿ ಫಿನಾಲಿನ ನಾಲ್ಕು 
ಹನಿ ತಂದು ಸಿಂಪಡುಸಿದ. ಒರೆಸಿದ್ದು ಸರಿಯಾಗಲಿಲ್ಲ. ಸಾಲದ್ದಕ್ಕೆ ಹಾಸಿಗೆಯ ತುಂಬ 
ಲಂಕಾ, ಅಂಡಮಾನ, ನಿಕೋಬಾರಗಳ ನಕಾಶೆಗಳನ್ನು ನೋಡಿ ಹೇಸಿಗೆಯಾಯಿತು. 
ಅದರ ಮೇಲೊಂದು ಚಾದರ ತಂದು ಹಾಸಿದ. 


ಆದಿವಾಸಿ ಸಂಶೋಧನಾಲಯದ ಬಗ್ಗೆ ಹಲವರನ್ನು ವಿಚಾರಿಸಿದರೂ, ಅದರ_ 
ಅಸ್ತಿತ್ವದ ಬಗ್ಗೆ ಅರಿಯದೆಂದರು, ಕೊನೆಯವನಂತೂ “ಒಂದು ಕಾಲದಲ್ಲಿ ಇತ್ತು. 
ಈಗ ಭೋಪಾಲಕ್ಕೆ ವರ್ಗಾಯಿಸಿದಂತೆ ಇದೆ”, ಎಂದು ಅನುಮಾನ ವ್ಯಕ್ತಪಡಿಸಿದ್ದರಿಂದ 
ಇಂಥ ಸ್ಥಳದ ಅನಾರೋಗ್ಯಕರ ಹೊಟೇಲಿನಲ್ಲಿದ್ದು ಆರೋಗ್ಯ ಕೆಡಿಸಿಕೊಳ್ಳುವುದಕ್ಕಿಂತ, 
ಒಳ್ಳೆಯ ಹೊಟೇಲ್‌ ವ್ಯವಸ್ಥೆಯಿರಬಹುದಾದ ಊರಿಗೆ ಹೋದರೆ ಹೇಗೆ? ಎಂದು 
ಯೋಚಿಸುತ್ತ ಹೊರಟಿದ್ದೆ. ಉತ್ತಮವೆಂದು ಹೊರಗಣ್ಣಿಗೆ ಕಂಡ "ಸಂಗಮ್‌' ಹೊಟೇಲ 
ಹೊಕ್ಕಾಗ ಅಲ್ಲಿ ಬೇರೊಂದು ಜಗತ್ತು ಕಂಡಿತು. ಹಾಲನ್ನು ಶಯನಗೃಹದಂತೆ 
ಸಿಂಗರಿಸಿದ್ದರು. ಅಲ್ಲಿದ್ದ ತೈಲ, ಜಲವರ್ಣಚಿತ್ರಗಳಿಗೆ ಲೆಕ್ಕವೇ ಇರಲಿಲ್ಲ. ಎದುರಿಗೆ 
ಕಂಡ ಚಿತ್ರದಲ್ಲಿ ವಿಸ್ತಾರವಾದ ದಿಗಂತ, ಸಣ್ಣದೊಂದು ಗುಡಿಸಲು, ಗಿಡಮರಗಳ 
ಕಾಡು. ಅಲ್ಲಿಯೇ ದನಗಳನ್ನು ಮೇಯಿಸುತ್ತಿದ್ದ ಗೋಪಾಲಕನನ್ನು ಮನೋಹರವಾಗಿ 
ಚಿತ್ರಿಸಲಾಗಿದೆ. ವರ್ಣಸಂಯೋಜನೆ ಉತ್ತಮವಾಗಿತ್ತು. ರೈಲಿನಿಂದ ನೋಡಿದ 
ಹಳ್ಳಿಯೊಂದರ ವರ್ಣ ಚಿತ್ರ ಇದ್ದಿರಬಹುದೇ! ಎಂದು ಭಾಸವಾಯಿತು. ಇನ್ನೊಂದರಲ್ಲಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೧ 


ಕಾರ್ಮೊೋಡಗಳಿಂದ ಕವಿದ ಗಗನದತ್ತ ಮುಖ ಮಾಡಿ ಹೊರಟ ಜೋಡಿ ರಬ್ಬಾರೆ. 
ಕಣ್ಣಿಗೆ ಕಟ್ಟುವ ಚಿತ್ರವಿದೆ. ಒಂದು ಮೂಲೆಯಲ್ಲಿಮೈತುಂಬ ಒಡವೆ ಹೊತ್ತು ಮುಖದ 
ಅರ್ಧಭಾಗ ಮುಚ್ಚುವಂತೆ ಸೆರಗು ಎಳೆದುಕೊಂಡ ಭಿಲ್ಲ ಹೆಣ್ಣಿನ, ನೀರಿನ ಕೊಡ 
ಹೊತ್ತು ಗೃಹಾಭಿಮುಖಿಯಾದ ಚಿತ್ರವಿದ್ದರೆ, ಇನ್ನೊಂದೆಡೆ ಅರೆಬೆತ್ತಲೆ ಮುರಿಯಾ 
ನಾರಿ, ಕಂಕುಳಲ್ಲಿ ಮಗು, ತಲೆಯ ಮೇಲೆ ಬುಟ್ಟಿತುಂಬ ಸಾಮಾನು ಹೊತ್ತು, ಸಂತೆಗೆ 
ಹೊರಟಿದ್ದನ್ನು ಮೂಡಿಸಲಾಗಿದೆ. 


ಮಾಲಕನ ಕಲಾಭಿರುಚಿಯನ್ನು ಮೆಚ್ಚಿಕೊಳ್ಳುತ್ತ, ಊಟದ ಮನೆ, ಮೂರನೆ 
ಮಹಡಿಯಲ್ಲಿದೆ ಎಂದು ಸೂಚಿಸಲಾಗಿದ್ದರಿಂದ ಒಂದೊಂದೇ ಮೆಟ್ಟಿಲೇರುತ್ತಿದ್ದಂತೆ, 
ಅಲ್ಲಿ ಸ್ಥಳವಿದ್ದಲ್ಲೆಲ್ಲ ಚಿತ್ರಗಳಿದ್ದವು. ಕರಿಕೇಶರಾಶಿಯ ಚಂದ್ರಮುಖಿಯರು, ಉಬ್ಬೆದೆ, 
ಸಿಂಹಕಟಿ, ತುಂಬಿಕೊಂಡ ಕೈಕಾಲಿನ ನೀರೆಯರನ್ನು ನೋಡುತ್ತ ಎಷ್ಟೊಂದು 
ಸಜೀವವಾಗಿ ಕಲಾಕಾರ ಚಿತ್ರಿಸಿದ್ದಾನೆ! ಎಂದು ಸೋಜಿಗ ಪಡುತ್ತಿದ್ದಂತೆ, ಚಿತ್ರ 
ಇರಬೇಕಾದ ಸ್ಥಳದಲ್ಲಿ ಪರದೆ ಕಂಡಿತು. ಕಲ್ಪನಾಲೋಕದಿಂದ ಇಹಲೋಕಕ್ಕೆ ಫಕ್ಕನೆ 
ಬರಬೇಕಾಯಿತು. ಮ್ಯಾನೇಜರನ ಸಂಸಾರ ಅಲ್ಲಿ ವಾಸಿಸುತ್ತಿದೆ. ಈಗ ನೋಡಿದ 
ಸಜೀವ ಯುವತಿ, ಆತನ ಮಗಳಿರಬಹುದೆಂದು ಥಟ್ಟನೆ ಲಕ್ಷಕ್ಕೆ ಬಂದು 
ಮುಜುಗರವಾಯಿತು. ಘಲಕಾ-ಪಲ್ಯಗಳ ಒಣಊಟವಾಗಿದ್ದರೂ ರಸಭರಿತ ಕಲಾಕೃತಿ 
(ಸಜೀವವಾದದ್ದನ್ನು ಬಿಟ್ಟು)ಗಳನ್ನು ಮೆಲುಕುಹಾಕುತ್ತಿದ್ದುದರಿಂದ ಹಿತವೆನಿಸಿತು. 
ಮಾಲಕರಿಗೆ ಚಿತ್ರಗಳ ಬಗ್ಗೆ ಬಹಳ ಆಸಕ್ತಿಯೇ? ಎಂದು ಮಾಣಿಯನ್ನು ಕೆಳಿದಾಗ 
ಅವೆಲ್ಲವೂ ಅವರಿಂದಲೇ ರಚಿತವಾದವು! ಎಂದಾಗ ಆಶ್ಚರ್ಯವಾಯಿತು. ಪುನಃ 
ಮೆಟ್ಟಿಲಿಳಿದು ಬರುತ್ತಿದ್ದಾಗ, ಪರದೆಯ ಹಿಂದಿನಿಂದ ಎರಡು ಕಣ್ಣುಗಳು ಹೊಸಬನನ್ನು 
ನೋಡುತ್ತಿವೆ ಎಂದು ಅನಿಸಿದಾಗ, ಸದ್ಯ ಅಪಾರ್ಥಮಾಡಿಕೊಳ್ಳಲಿಲ್ಲವಲ್ಲ! ಎಂದು 
ನೆಮ್ಮದಿ ಅನಿಸಿತು. 


ಚಿತ್ರಯುವತಿಯ ಉಬ್ಬೆದೆಗಳ ಮೇಲೆ ಲೀಲಾಜಾಲವಾಗಿ ಕುಂಚವಾಡಿಸುತ್ತ 
ಇದ್ದ ಮ್ಯಾನೇಜರನನ್ನು ಏಕಚಿತ್ತದಿಂದ ನೋಡಹತ್ತಿದಾಗ, ಗಿರಾಕಿಯು ಅಪಾರ್ಥ 
ಮಾಡಿಕೊಳ್ಳಬಾರದೆಂದು, ಮ್ಯಾನೇಜರ್‌ ಕೌಸಲ್‌ ಅವರು, ವೇಳೆಯ 
ಸದುಪಯೋಗವಾಗಲೆಂದು ಏನಾದರೂ ಗೀಚುತ್ತಿರುತ್ತೇನೆಂದು ಹೇಳಿ, ಹಾಳೆಯನ್ನು 
ತೆಗೆದಿಟ್ಟು ನೋಟಿಗಾಗಿ ಕೈಜಾಚಿದರು. ""ನಿಮ್ಮ ಎಲ್ಲ ಕಲಾಕೃತಿಗಳೂ 
(ಜೀವಂತವಾದದ್ದುಬಿಟ್ಟು!) ರಸದೂಟ ಉಣಿಸಿದವು. ನಿಮ್ಮ ಈ ವೃತ್ತಿಗೂ, ಆಸಕ್ತಿಗೂ 
ಎಲ್ಲಿಯ ಹೊಂದಾಣಿಕೆ? ಎಂದು ವಿಚಾರಿಸಿದಾಗ ಅವರಿಗಾದ ಆನಂದದ ಆಳ 
ವರ್ಣಿಸುವುದು ಅಶಕ್ಕ! ಕೆಲವುಗಳ ಛಾಯಾಚಿತ್ರಗಳನ್ನು ತೆಗೆಯಬಹುದೇ ಎಂದು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨ 


ವಿಚಾರಿಸಿದಾಗ ಕೌಸಲರು ಉಬ್ಬಿಹೋದರು. ಊಟ ತಿಂಡಿಬಿಟ್ಟು ಕಲೆಯನ್ನು ನೋಡಿ 
ಮೆಚ್ಚಿಕೊಂಡು, ಛಾಯಾಚಿತ್ರ 'ತೆಗೆಯುವ ಆಸಕ್ತಿಯನ್ನು ವ್ಯಕ್ತಪಡಿಸಿದ ತಾವು ನನ್ನ 
ಪ್ರಥಮ ಗಿರಾಕಿಯೆಂದರು. ಎರಡು ಗಂಟೆಯ ನಂತರ ಕೊಂಚ ಬಿಡುವು ಇರುತ್ತದೆ.'' 
ಆಗ ವಿರಾಮವಾಗಿ ಮಾತನಾಡೋಣ. ಛಾಯಾಚಿತ್ರವನ್ನೂ ಮಾಡುವಿರಂತೆ, ಅಂತ 
ಬೀಳ್ಕೊಂಡರು. 


ಛಾಯಾ ಚಿತ್ರ ಸರಂಜಾಮಿನೊಂದಿಗೆ ಪುನಃ ಹೋದಾಗ ಗಲ್ಲೆಯ ಮೇಲೆ 
ಕುಳಿತ ಮಗನು, ನಿವಾಸಕ್ಕೆ ಬರಲು ತಿಳಿಸಿದ್ದಾರೆಂದು ಸೂಚಿಸಿದ. ಅವನೂ ಚಿತ್ರ 
ಬಿಡಿಸುತ್ತಿದ್ದುದನ್ನು ನೋಡಿ ಖುಷಿಯಾಯಿತು. ಮುಚ್ಚಿಕೊಂಡ ಪರದೆಗಳು ಈಗ 
ಸ್ವಾಗತಕ್ಕಾಗಿ ತೆರೆದಿದ್ದವು. ಎದುರಿನಲ್ಲಿ ಗಗನಕ್ಕೆ ತೆರೆದ ಜಗಲಿ ಕೌಸಲರ ಕಲೆಯ 
ಕಮ್ಮಟವಾಗಿತ್ತು. ಕುಂಡಗಳಲ್ಲಿದ್ದ ಹೂಗಿಡಗಳ ನಡುವೆ ಬೋರ್ಡು ಇಟ್ಟು 
ಜಲಚಿತ್ರರಚನೆಯಲ್ಲಿ ತೊಡಗಿದ ಕಲಾಕಾರರು ನಗುಮುಖದಿಂದ 
ಬರಮಾಡಿಕೊಂಡರು. ಆಗಂತುಕನ ಉದ್ದೇಶ ಕಥನದ ನಂತರ ತಮ್ಮ ಸಾಹಸ 
ಜೀವನವನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಹುಟ್ಟೂರು, ಉತ್ತರಪ್ರದೇಶದಲ್ಲಿ. ಅನೇಕ 
ವರ್ಷ ದಿಲ್ಲಿಯಲ್ಲಿ ಪ್ರೆಸ್ಸೊಂದನ್ನು ನಡೆಸುತ್ತಿದ್ದರು. ಆಪ್ತರೊಬ್ಬರು, ಛಿಂದವಾಡಾದಲ್ಲಿ 
ಮಹುವಾ ಬೀಜಗಳಿಂದ ಎಣ್ಣೆ ಹೊರಡಿಸುವ ಕಾರಖಾನೆ ನಡಿಸಿ ಕೊಳ್ಳೆ 
ಹೊಡೆಯೋಣವೆಂದು ಸೂಚಿಸಿದಾಗ ೧೯೬೭ರಲ್ಲಿ ದಿಲ್ಲಿಯ ಪ್ರೆಸ್ಪನ್ನು 
ತಮ್ಮನಿಗೊಪ್ಪಿಸಿ ಇಲ್ಲಿ ಬಂದರು. ಆದರೆ ಎಣ್ಣೆ ಮಿಲ್‌ ಕೈಕೊಟ್ಟಿತು. ಸಾವಿರಾರು 
ರೂಪಾಯಿ ನಷ್ಟವಾಯಿತಲ್ಲದೇ ಚಟಮೂಡಾಯ ಕಷ್ಟದ್ದಾಯಿತು. ಮನೆತುಂಬ 
ಮಕ್ಕಳು ಬೇರೆ. ಸದ್ಯಕ್ಕೆ ಕೆಲವು, ತಾಯಿಯ ಜೊತೆಗೆ ಜಾ ಹೋಗಿವೆ, ಎಂದು 
ನಕ್ಕರು. ಅಂಥ ದಿನಗಳಲ್ಲಿ ಈ "ಸಂಗಮ್‌' ನನಗೂ, ಗಿರಾಕಿಗಳಿಗೂ ಅನ್ನದಾತನಾಗಿ 
ತಲೆಯೆತ್ತಿಕೊಂಡು ನಿಂತಿತು. ಇದರಿಂದಾದ ಲಾಭದಿಂದ ಮುಂದೆ ಗುತ್ತಿಗೆ 
ಹಿಡಿಯಲಾರಂಭಿಸಿದರು. ಅದರಿಂದ ಬಂದ ನಾಲ್ಕು ಕಾಸುಗಳಿಂದ ಮನೆ ಕಟ್ಟಿಸಿ 
ಒಳ್ಳೆಯ ದಿನಗಳನ್ನು ಕಾಣುವಂತಾಯಿತೆಂದರು. 


ಅತಿಥಿಗಳಿಗೆ ತಿಂಡಿ-ತೀರ್ಥ ಕೊಡಮ್ಮ ಎಂದು ಆಜ್ಞೆಯಿತ್ತರು. ಸಜೀವ ಚಿತ್ರಕನ್ಶೆ 
ನಾಚಿಕೆ ನಟಿಸುತ್ತ, ಜಾಮೂನು-ಕಚೋರಿಗಳ ಪ್ಲೇಟನ್ನು ಇಬ್ಬರ ಕೈಗಿತ್ತು 
ಒಳಗೋಡಿದಳು. ಅದನ್ನು ಮುಗಿಸಿ, ಛಾಯಾಚಿತ್ರ ತೆಗೆಯಲಾರಂಭಿಸಿದಾಗ, ಚಹಾ 
ಕಪ್ಪ ಹಿಡಿದು ಕಲಾತ್ಮಕವಾಗಿ ನಿಂತ ಅವಳ ಭಂಗಿಯನ್ನು ಸೆರೆಹಿಡಿಯಬೇಕೆಂದು 
ಮನಸ್ಸಾದರೂ, ತಂದೆ ಏನು ತಿಳಿದುಕೊಂಡಾರೆಂದು ಆ ಸಾಹಸ ಮಾಡಲಿಲ. ಆ 
ಚಿತ್ರಗಳಿಗಿಂತ ತಾನೇನು ಕಡಿಮೆ ಸುಂದರಿಯೇ? ಎಂದು ಅವಳ ಕಣ್ಣುಗಳು ಪ್ರಶ್ನಿಸಿದವು. 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೩ 


ನಮ್ಮ ಹರಟೆ-ಛಾಯಾಚಿತ್ರಗಳು ಮುಂದುವರಿದಾಗ ಒಂದಿಲ್ಲೊಂದು ನೆಪದಿಂದ 
ಅವಳು ಅಲ್ಲಿ ಸುಳಿಯದೇ ಇರಲಿಲ್ಲ. ಅವರ ಆತ್ಮೀಯತೆ ಆತಿಥ್ಯ. ಸಹಕಾರಕ್ಕಾಗಿ 
ಕೃತಜ್ಞತೆಯನ್ನು ಸೂಚಿಸಿದಾಗ, ತನ್ನ ತಿಂಡಿ-ತೀರ್ಥ ಪೂರೈಕೆಯ ಬಗ್ಗೆ ಏನೂ 
ಹೇಳಲಿಲ್ಲವಲ್ಲ ಎಂದು ಅವಳು ಅಂದುಕೊಂಡಿರಬೇಕು. ಬೇರೆ ಕಲಾಕಾರರನ್ನು 
ಭೇಟಿಮಾಡುವ ಇಚ್ಛೆ ಇದೆಯೇ? ಎಂದು ಕೇಳಿದ ಪ್ರಶ್ನೆಗೆ ಹೌದೆಂಬ ಉತ್ತರದಿಂದ 
ಪುಳಕಿತರಾದರು. ನನ್ನೊಬ್ಬ ಸ್ನೇಹಿತರು ಒಳ್ಳೆಯ ಕಲಾಕಾರರು. ಹತ್ತಿರದಲ್ಲಿಯೇ 
ಮನೆಯಿದೆ. ನಾಳೆ ರಜೆಯಿದ್ದುದರಿಂದ ಮನೆಯಲ್ಲಿಯೇ ಇರುತ್ತಾರೆ. ಮುಂಜಾನೆಯೇ 
ಎಂದರೆ ಹೋಗಿ ಬರೋಣ, ಎಂದಾಗ ಗೆಲುವಿನಿಂದ ಬೀಳ್ಕೊಡುವಂತೆ ಆಯಿತು. 
ತುಂಬಾ ಕೃತಜ್ಞತೆಗಳು ಎಂದು ಹೇಳಿದ ಮಾತು ತಂದೆಗೋ ಅವರ ಹಿಂದೆ ಕಂಡೂ 
ಕಾಣದಂತೆ ನಿಂತ ಮಗಳಿಗೋ ಎಂಬ ಮಾತಿಗೆ ಇಂದಿಗೂ ಸರಿಯಾದ ಉತ್ತರ 
ಸಿಗುತ್ತಿಲ್ಲ! 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೪ 


೩. ಕಲಾಂಕನ 





ಮರುದಿನ ಕೌಸಲರು ಸಿದ್ಧವಾಗಿಯೇ ಇದ್ದರಿಂದ ಹೊರಡಲು ಹೆಚ್ಚು ಸಮಯ 
ಹತ್ತಲಿಲ್ಲ. ದಾರಿಯಲ್ಲಿ “ರೂಪಾಂಕನ್‌' ಎಂಬ ಹೆಸರು ಹೊತ್ತುನಿಂತ ಸ್ಟುಡಿಯೋ 
ತೋರಿಸಿ ಇದನ್ನು ತನ್ನ ತಮ್ಮನಿಗಾಗಿ, ಅವರೇ ಸಜ್ಜುಗೊಳಿಸಿದ್ದು, ಎಂದರು. 
ಜನಾಕರ್ಷಣೆಗೆ ಅಲ್ಲಿ ತೂಗಹಾಕಿದ್ದ ಚಿತ್ರಗಳು ಚೆನ್ನಾಗಿಯೇ ಕಂಡವು. ಕ್ಳೆ ಕಾಲು, 
ಗಲ್ಲಗಳೆಲ್ಲ ತುಂಬಿಕೊಂಡ ಸೌಂದರ್ಯಭರಿತ ಮಾಡೆಲ್‌ಗಳು ಇಲ್ಲಿ ಸುಲಭದಲ್ಲಿ 
ಸಿಗುತ್ತವೆಯೇ? ಎಂದು ವಿಚಾರಿಸಿದಾಗ ಅವರು ನಕ್ಕು, ಪರಪುರುಷನ ದರ್ಶನ 
ಮಾತ್ರದಿಂದಲೇ ತಾವೆಲ್ಲಿ ಭ್ರಷ್ಟರಾಗಿ ಬಿಡುತ್ತೇವೋ! ಎಂಬ ಅಳುಕಿನ, ಸದಾಕಾಲ 
ಮುಖಮುಚ್ಚಿಕೊಳ್ಳುವ ಗೊಂಡ ಸಂಸ್ಕೃತಿಯನ್ನು ಒಪ್ಪಿಕೊಂಡ ಈ ಊರಲ್ಲಿ 
ಮಾಡೆಲ್‌ಗಳು ಎಲ್ಲಿಂದ ಬರಬೇಕು? ಅವಳು ಛಾಯಾಚಿತ್ರಕಾರನ ಪತ್ನಿ! ಎಂದು 
ಗುಟ್ಟನ್ನು ರಟ್ಟು ಮಾಡಿದರು. 


ತೀರ ಹಳೆಯದಾದ ಕಟ್ಟಡದಲ್ಲಿ ಹೊಕ್ಕಾಗ, ಕೇಸರಿ ವರ್ಣದ ಲುಂಗಿ ಉಟ್ಟು 
ಗಾಳಿ ಸಂಚಾರ ಅನುಕೂಲವಾಗಲೆಂದು ಛಿದ್ರಗಳ ನೆಟ್‌ ಬನಿಯನ್‌ ತೊಟ್ಟ ಕಲಾಕಾರರು 


ಆದರದಿಂದ ಬರಮಾಡಿಕೊಂಡರು. ಗೋಡೆಗಳ ಮೇಲಿನ ತೈಲ ಚಿತ್ರ ಕಂಡು ಏನೋ 
ನೆನಪಾಗಿ, “ನೀವು ರುದ್ರಕುಮಾರರಲ್ಲವೇ? ಕೆಲಕಾಲದ ಹಿಂದೆ-ಇಂಗ್ಲೀಷ್‌ ವಾರ 
ಪತ್ರಿಕೆಯಲ್ಲಿ ನಿಮ್ಮ ಮತ್ತು ಕೃತಿ ಪರಿಚಯಗಳು ಬಂದಿದ್ದವಲ್ಲವೇ? ಎಂದಾಗ, 
ಹಿಗ್ಗುತ್ತ, ಪತ್ರಿಕೆಯಲ್ಲಿ ಕೇವಲ ಓದಿ, ನೋಡಿಯೇ ಜನರ ಪರಿಚಯ ಹಿಡಿಯುವರರೂ 
ಇರುತ್ತಾರೆಯೇ? ಎಂದು ವಿಸ್ಮಯ ಪಟ್ಟರು.'' ನೋಡಿ. ಆ ಲೇಖನ ಓದಿ, 
ಕೇರಳದವನೊಬ್ಬನು ನಿಯಮಿತವಾಗಿ ಪತ್ರ ವ್ಯವಹಾರ ಪ್ರಾರಂಭಿಸಿಯೇ ಬಿಟ್ಟ. ಅವನ 
ಕಲಾಸಕ್ತಿ, ಶ್ರದ್ಧೆಗಳಿಂದ ಪ್ರಭಾವಿತನಾಗಿದ್ದೆ. ಒಂದು ದಿನ, ತಾನೊಂದು ಅಖಿಲ ಭಾರತ 
ಪ್ರದರ್ಶನವನ್ನು ಏರ್ಪಡಿಸುವವನಿದ್ದೇನೆ. ಅದಕ್ಕಾಗಿ ನಿಮ್ಮ ೩-೪ ಕೃತಿಗಳನ್ನು 
ಕಳಿಸಿಕೊಟ್ಟರೆ, ಒಂದಿಷ್ಟೂ ಹಾಳಾಗದಂತೆ ನೋಡಿಕೊಳ್ಳುವ ಹೊಣೆ ತನ್ನದೆಂದು 
ಬರೆದಿದ್ದ. ನನ್ನ ಕೃತಿಗಳ ಪ್ರಚಾರ, ದಕ್ಷಿಣ ಭಾರತದಲ್ಲಿಯೂ ಆಗಲಿ, ಎಂದು 
ಕಳಿಸಬೇಕೆಂದಿದ್ದೆ. ಆದರೆ ದೈವವಶಾತ್‌ ಭೋಪಾಲದ ಒಬ್ಬ ಆರ್ಟಿಸ್ಟ್‌ ಭೇಟಿಯಾದ. 
ಕೇರಳದ ಆ ವ್ಯಕ್ತಿ. ಅವರ ನಾಲ್ಕು ಕಲಾಕೃತಿಗಳನ್ನು ನುಂಗಿ ನೀರು ಕುಡಿದಿದ್ದಾನೆ! 
ಎಂದು ಹೇಳಿದ್ದರಿಂದ ಹೌಹಾರುವಂತಾಯಿತು. ಸದ್ಯ ಮೋಸ ಹೋಗುವದು ತಪ್ಪಿತು! 
ಎಂದರು. 


"ನಿಮ್ಮ ಹೆಚ್ಚಿನ ಕಲಾಕೃತಿಗಳು ಮಾಯವಾಗಿವೆಯಲ್ಲ? ವಿದೇಶಗಳಲ್ಲಿವಿಕ್ರಯಿಸಿ 
ಧನ ಸಂಪಾದನೆ ಮಾಡಿದಿರಾ? ಎಂದು ಕೌಸಲರು ವಿಚಾರಿಸಿದಾಗ, ಅಂಥ ಭಾಗ್ಯ 
ನನಗೆಲ್ಲಿ ಬರಬೇಕು? ಮೊನ್ನೆ ಬಂದ ಭಾರೀ ಮಳೆಯಿಂದಾಗಿ ಮಾಡೆಲ್ಲ ಸೋರಿ 
ಚಿತ್ರಗಳು ಅಂದಗೇಡಿಯಾಗಿವೆ. ಅವನ್ನು ಒಣಗಿಸಿ ದುರಸ್ತಿ ಮಾಡಬೇಕಾದ್ದರಿಂದ 
ಪ್ಲಾಸ್ಟಿಕ್‌ ಕವರ್‌ ಹಾಕಿ ಬಂದೋಬಸ್ತ್‌ ಮಾಡಿ ಇಟ್ಟಿದ್ದೇನೆ......... ಎನ್ನುತ್ತಿದ್ದಾಗ, 
ಅವುಗಳನ್ನು ನೋಡುವ ಭಾಗ್ಯ ನನಗಿಲ್ಲವೇ? ಎಂದು ಮಧ್ಯದಲ್ಲೇ ಕಳವಳದಿಂದ 
ಕೇಳದೇ ಇರಲಾಗಲಿಲ್ಲ. ಒಂದಿಷ್ಟೂ ಕಾಳಜಿ ಪಡಬೇಕಾಗಿಲ್ಲ. ಅವುಗಳ ಛಾಯಾಚಿತ್ರ 
ತೆಗೆದು ತಮ್ಮನು ಆಲ್ಬಮ್‌ ಮಾಡಿಕೊಟ್ಟಿದ್ದಾನೆಂದು ಹೇಳಿ ಎದ್ದು ಹೋಗಿ ಅದನ್ನು 
ತಂದು ಕೈಗಿತ್ತರು. ಅವುಗಳನ್ನು ನೋಡಿದಾಗ, ಜಗದ್‌ವಿಖ್ಯಾತ ಮೈಕೇಲ್‌ ಎಂಜೆಲೊ 
ಕೃತಿಗಳನ್ನು ಕನ್ನಡ ಕಳಪೆ ವಾರ ಪತ್ರಿಕೆಯ ಮುದ್ರಣದಲ್ಲಿ ನೋಡಿದಂತಾಗಿ 
ವಾಕರಿಕೆಯೆನಿಸಿತು. “ಕರ್ನಾಟಕದವರು, ಆ ಕೇರಳದವನಂಥವರಲ್ಲ ಕೃತಿಗಳನ್ನು 
ಹಾರಿಸುವ ಬದಲಿಗೆ, ಅವನ್ನು ನೋಡಿ ಆನಂದಿಸಿ, ಸಾಧ್ಯವಿದ್ದರೆ ಛಾಯಾಚಿತ್ರ 
ಮಾಡುವದರಲ್ಲಿ ವಿಶ್ವಾಸವಿಡುತ್ತಾರೆ” ಎಂದಾಗ ಮಾತಿನ ಇಂಗಿತ ಅರಿತು, "ಗುಡ್ಡೀ' 
ಎಂದು ಕರೆದರು. ಈ ಮೊದಲು ಕಂಡ ಛಾಯಾ ಚಿತ್ರಗಳ ಮಾಡೆಲ್‌ ಇರಬಹುದು, 
ಎಂದುಕೊಂಡೆ. ಬಂದವಳು ಚಿಕ್ಕಬಾಲೆಯೆಂದು ತಿಳಿದಾಗ ನಿರಾಸೆಯಾಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೬ 


ಇವರಿಗೆ ಒಂದೊಂದಾಗಿ ಚಿತ್ರವನ್ನು ತಂದು ತೋರಿಸಮ್ಮ , ಎಂದಾಗ ಇನ್ನೊಬ್ಬ 
ಬಂಧುವಿನ ಸಹಾಯದಿಂದ ಹಾಗೇ ಮಾಡಲಾರಂಭಿಸಿದಳು. ಕೌಸಲರು ಏನೋ 
ಕೆಲಸದ ನೆವ ಹೇಳಿ ಜಾರಿಕೊಂಡರು. 


“ಬಿಸಿಲಿಗಿಡಬೇಡಮ್ಮ, ತುಂಬ ಹೊಳಪು ಬಂದುಬಿಡುತ್ತದೆ'' ಎಂದಾಗ 
ಅಪನಂಬಿಕೆಯಿಂದ ಗುಡ್ಡಿ, ಭಾಯಿಸಾಬರು, ಒಳ್ಳೆ ಬಿಸಿಲು ಇಲ್ಲದೇ ಒಳ್ಳೆ 
ಫೋಟೋಗಳು ಬರುವುದಿಲ್ಲ ಎನ್ನುತ್ತಾರಲ್ಲ! ಎಂದು ರಾಗ ಎಳೆದಳು. ಕ್ಯಾಮರಾ 
ಸರಿಯಾಗಿ ಜೋಡಿಸಿ. ಅದರಲ್ಲಿ ಕಾಣುವ ವರ್ಣಮಯ ಪ್ರತಿಬಿಂಬವನ್ನು 
ತೋರಿಸಿದಾಗ, ಉತ್ಸಾಹದಿಂದ ನೋಡಲು ತಂದೆಯನ್ನೂ ಆಮಂತ್ರಿಸಿದಳು. 
“ಇದೊಂದು ಬೇಕಾದಂತೆ ಮಣಿಯಬಲ್ಲ ಕ್ಯಾಮರಾ, ಗುಂಡು ಸೂಜಿಯಿಂದ, 
ಹಿಮಾಲಯದ ಶಿಖರದ ಆಕೃತಿಗಳ ಛಾಯಾಗ್ರಹಣ ಮಾಡಬಹುದು'” ಎಂದಾಗ, 
ರುದ್ರಕುಮಾರರು, ತಮ್ಮ ಬಾಲ್ಯದ ಭಾವಚಿತ್ರದ ಪ್ರತಿಕೃತಿ ಬೇರ್ಪಡಿಸಿ ತೆಗೆಯಲು 
ಸಾಧ್ಯವೇ? ಎಂದು ವಿಚಾರಿಸಿ, ಶಾಲಾದಿನಗಳ ಗ್ರೂಪ್‌ ಫೋಟೋ ಒಂದನ್ನು ಧೂಳು 
ರಭಾಡಿಸಿ ತಂದುಕೊಟ್ಟರು. ಕ್ಕಾಮರಾಕ್ಕೆ ಹೆಚ್ಚಿನ ಕೊಳವೆಗಳನ್ನು ಜೋಡಿಸಿ ಹಿಗ್ಗಿಸಿ 
ತೋರಿಸಿದಾಗ ಅವರ ಕಣ್ಣು ಮಿಂಚಿದವು. ತನಗೆ ತಿಳಿದದ್ದಷ್ಟೇ ಛಾಯಾಗಹಣವೆಂದು 
ನನ್ನ ತಮ್ಮ ತಪ್ಪು ತಿಳಿದುಕೊಳ್ಳಬಾರದು. ಇದನ್ನೆಲ್ಲ ಅವನೂ ನೋಡಬೇಕು. ಎಂದು 
ಸ್ಟುಡಿಯೋದಲ್ಲಿ ಇದ್ದ ಭಾಯಿಸಾಬ (ತಮ್ಮ)ನನ್ನು ಕಳಿಸೆಂದು ಮಗನನ್ನು ಓಡಿಸಿದರು. 


ಹೆಸರು ರುದ್ರಕುಮಾರ್‌ ಎಂದಿದ್ದರೂ ರಭಾ ಅವರು ತುಂಬ ಸೌಮ್ಯ ಮೂರ್ತಿ. 
ಜನ್ಯ-ಮಾರ್ದವತೆಗಳು ಮೂರ್ತಿವತ್ತಾಗಿವೆ. ಧ್ವನಿ ಮೆತ್ತಗೆ. ಮಾತಂತೂ ಇನ್ನೂ 
ಎಲ್ಲಗೆ. ಅದೇ ಮೋಟಾರ್‌ ಸೈಕಲ್‌ ಮೇಲಿಂದ ಬಂದಿಳಿದ ತಮ್ಮನು 
ತದ್ವಿರುದ್ಧವಾಗಿದ್ದವನು. ಬಾಯ್ತುಂಬ ವೀಳ್ಯ ತುಂಬಿಕೊಂಡು ಛಾಯಾಗ್ರಹಣದ ಬಗ್ಗೆ 
ಡ್ಡ ಉಪನ್ಯಾಸವನ್ನೆ ಬಿಗಿದು ತನಗೆ ಅದರ ಬಗೆಗಿದ್ದ (ಅ) ಜ್ಞಾನ ಪ್ರಕಟಿಸಿದ. 
"“ಅದೆಲ್ಲ ಅವರಿಗೆ ಗೊತ್ತೇ ಇದೆ. ನಿನಗೆ ಬಾರದ್ದನ್ನು ಹೊಸದನ್ನು ಅವರಿಂದ ಕಲಿ!'' 
ಎಂದು ಸಹನೆ ಕಳೆದುಕೊಂಡ ಸೌಮ್ಯ ಸಹೋದರರು ಆಜ್ಞಾಪಿಸಿದರು. ಇಂಗು ತಿಂದ 
ಮಂಗನಂತೆ, ಆತ ತೈಲಚಿತ್ರಗಳ ಮೇಲಿನ ಧೂಳು ರಥಾಡಿಸಿ ಎತ್ತರಿಸಿ ಬೇಕಾದ 
ಕೋನದಲ್ಲಿ ಹಿಡಿಯಲು ಸಹಾಯ ಮಾಡಲಾರಂಭಿಸಿದ. ಕಪ್ಪು-ಬಿಳುಪು ಚಿತ್ರದ ಒಂದು 
ರೀಲು ಮುಕ್ತಾಯವಾದ್ದರಿಂದ, ವರ್ಣ ಫಿಲ್ಮ ಹಾಕಿ ಕೆಲವನ್ನು ಸೆರೆಹಿಡಿಯುವ ಆಸೆ 
ವ್ಯಕ್ತಪಡಿಸಿದಾಗ, ಭಾಯಿಸಾಬನು ಹುರುಪುಗೊಂಡನು. ಅದೆಷ್ಟೋ ಕಾಲದಿಂದ ಪತ್ನಿಯ 
ಕೆಲವಾದರೂ ಸುಂದರ ವರ್ಣಚಿತ್ರಗಳನ್ನು ತೆಗೆಸಬೇಕೆಂಬ ಆಸೆ ಪೂರ್ಣವಾಗಲೇ 
ಇಲ "...-ಅನ್ನುತ್ತಿದ್ದಾಗಲೇ ಅದೇನು ಮಹಾ! ಇದೀಗಲೇ ಆ ಆಸೆ 


ಗ 


ಪಿ 


( 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೭ 


ಈಡೇರಿಸಬಹುದಲ್ಲ? ಎಂದೆ. ಆ ಚೆಲುವ ರೂಪದರ್ಶಿಯನ್ನು ಹತ್ತಿರದಿಂದ 
ನೋಡುವ, ಚಿತ್ರೀಕರಿಸುವ ಅವಕಾಶ ತಾನಾಗಿ ಒದಗಿ ಬಂದ ವಿಸ್ಮಯ ಶತ್ತಿಕ್ಕೆ 
ಹೇಳಿದ್ದಾಯಿತು. ರುದ್ರಕುಮಾರರು. "ಅವಳು ಮೂರನೆಯ ಬಾಣಂತನವನ್ನು 
ಸುಖರೂಪವಾಗಿ ಮುಗಿಸಿ ಆಗ್ರಾದಿಂದ ಮರಳಿ ಬರಲಿ. ಆ ನಂತರ ನೀನೇ ಬೇಕಾದಷ್ಟು 
ಅವಳ ವರ್ಣಚಿತ್ರಗಳನ್ನು ತೆಗೆಯಬಹುದಂತೆ'' ಎಂದು ವ್ಯಂಗ್ಯವಾಗಿ ತಮ್ಮನಿಗೆ 
ನುಡಿದರು. ಸ್ಟುಡಿಯೋ ಹೊರಗೆ ತೂಗ ಹಾಕಿದ ಭಾವಚಿತ್ರಗಳು ಸೊಗಸಾಗಿವೆ. 
ಎಂದು ಮೆಚ್ಚಿಗೆ ವ್ಯಕ್ತಪಡಿಸಿದಾಗ, ಅವೆಲ್ಲ ಆಕೆ ಕಿಶೋರಾವಸ್ಥೆಯಲ್ಲಿದ್ದಾಗ ಆಗ್ರಾದಲ್ಲಿ 
ವಿಶೇಷವಾಗಿ ತೆಗೆಸಿದವುಗಳು. ವಿವಾಹವಾದ ನಾಲ್ಕು ವರ್ಷಗಳಲ್ಲಿ ಒಂದೇ ಒಂದು 
ಅಂತಹ ಭಾವಚಿತ್ರ ಹೊರಬೀಳಲಿಲ್ಲ! ಎಂದು ಪರಿತಾಪದ ದ್ವನಿಯಲ್ಲಿ ಹೇಳಿದರು. 
ನಾಲ್ಕು ವರ್ಷಗಳಲ್ಲಿ ಮೂರು ಮಕ್ಕಳ ಬದಲಾಗಿ, ಭಾವಚಿತ್ರಗಳಾದರೂ ಮೂಡಿ 
ಬಂದರೆ ನೆಮ್ಮದಿಯಿಂದ ಇರಬಹುದಾಗಿತ್ತು, ಎಂಬ ಗೂಢಭಾವ ಅವರ 
ಧ್ವನಿಯಲ್ಲಿತ್ತು. ತೆಪ್ಪಗಾದ ಭಾಯಿಸಾಬನು ಗಿರಾಕಿಗಳನ್ನು ಕಾಯಲು ಹೇಳಿ ಬಂದಿದ್ದೇನೆ. 
ಎಂದು ಹೇಳಿ ಮೋಟಾರ್‌ ಸೃಕಲನ್ನು ದೌಡಾಯಿಸಿದನು. 


ದಕ್ಷಿಣದ ಅತಿಥಿಗಾಗಿ ಕಾಫಿ ಮಾಡಿಸಿ, ಮಗಳಿಂದ ಕೊಡಿಸಿ, 
ಲೋಕಾಭಿರಾಮವಾಗಿ ಮಾತನಾಡುತ್ತ ಕುಳಿತಾಗ, ಮಾತು ಮತ್ತೆ ಛಾಯಾಗ್ರಹಣದತ್ತ 
ಹೊರಳಿತು. “ಭಾರತದಲ್ಲಿ ಛಾಯಾಗ್ರಹಣ ಸರಿಯಾಗಿ ಮಾಡುವವರೇ ಇಲ್ಲ. ಈ 
ತಮ್ಮನ ವಿವಾಹ ಕಾಲದಲ್ಲಿ ವಧು ಪಕ್ಷದವರು ವ್ಯಕ್ತಿ ಛಾಯಾಚಿತ್ರಕಾರರನ್ನು 
ನೇಮಿಸಿದ್ದರೂ ಆತ ತೆಗೆದ ಅಸಂಖ್ಯ ಛಾಯಾಚಿತ್ರಗಳಲ್ಲಿ ಎರಡೇ ಎರಡು ರೋಲು 
ಚೆನ್ನಾಗಿ ಬಂದಿವೆ. ಅವನ್ನು ಸ್ತೀಡನ್ನಿಗೆ ಕಳಿಸಿ ಸಿದ್ಧಮಾಡಿಸಿದ್ದರಿಂದ ಸುಂದರವಾಗಿ 
ಮೂಡಿವೆ. ಇಂಥ ಕಲೆ ಕರಗತಮಾಡಿಕೊಂಡರೆ, ಕೈಹಿಡಿಯುವವರು ಯಾರೂ ಇಲ್ಲ 
ಎಂದು ತಮ್ಮನಿಗೆ ಎಷ್ಟು ಹೇಳಿದರೂ, ಅತ್ತ ಲಕ್ಷವೇ ಇಲ್ಲ. ಕೆಲಸವಿಲ್ಲದೇ 
ಪೋಲಿಯಾಗಿ ಅಲೆಯುತ್ತಿದ್ದ ದಿನಗಳಲ್ಲಿ ಸಾಕಷ್ಟು ಖರ್ಚು ಮಾಡಿ ಸ್ಟುಡಿಯೋ 
ಹಾಕಿ ಕೊಟ್ಟೆ. ಮನಸ್ಸು ಹಾಕಿ ದುಡಿದರೆ ಈ ಊರಿನಲ್ಲೂ ತಿಂಗಳಿಗೆ ಎರಡು ಮೂರು 
ಸಾವಿರ ರೂಪಾಯಿ ಸಹಜವಾಗಿ ಗಳಿಸಬಹುದು. ಆದರೆ ಇವನು ಮಾಡಿದ ಕೆಲಸ 
ಸರಿಯಾಗಿರುವುದಿಲ್ಲ, ಅಷ್ಟೇ ಅಲ್ಲ. ಹೇಳಿದ ದಿನ ಮಾಡಿಕೊಟ್ಟು ಗೊತ್ತೇ ಇಲ್ಲ! 
ಅಂತೆಯೇ ಒಮ್ಮೆ ಬಂದ ಗಿರಾಕಿಗಳು ಬೇಸತ್ತು, ಬೇರೆ ಸ್ಟುಡಿಯೋಕ್ಕೆ 
ಹೋಗಿಬಿಡುತ್ತಾರೆ. ಇವನಿಗೆ ಅಂಗಡಿ ಮುಚ್ಚಿ ಊರು ಸುತ್ತುವದು ಬಲುಪ್ರೀತಿ. 
ಮೊನ್ನೆ ತನ್ನ ಮೂರನೆಯ ಮಗುವನ್ನು ನೋಡುವ ನೆಪದಲ್ಲಿಮೂರು ವಾರ ಆಗ್ರಾ-ದಿಲ್ಲಿ 
ಸುತ್ತಾಡಿಕೊಂಡು ಬಂದ. ಆದರೂ ಬರುತ್ತ ಅಲ್ಲಿಂದ ಫೋಟೋ ಕಾಗದ ಅವನಿಂದ 
ತರಲಾಗಲಿಲ್ಲ. ನಂತರ ಅದನ್ನು ತರಲೆಂದೇ ನಾಗಪುರಕ್ಕೆ ಹೋಗಿ ಬಂದ! 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೮ 


ಸ್ಟುಡಿಯೋದಲ್ಲಿ ಸ್ಥಳದ ಅಭಾವದಿಂದಾಗಿ ಮನೆಯಲ್ಲಿಯೇ ಕತ್ತಲೆಕೋಣೆ 
ಮಾಡಿಕೊಂಡಿದ್ದಾನೆ. ಅದನ್ನು ಸುವ್ಯವಸ್ಥಿತವಾಗಿ ಇಟ್ಟುಕೊಳ್ಳೆಂದರೆ ಬಿಡುವೇ 
ಇಲ್ಲವೆಂದು ನಟಿಸುತ್ತಾನೆ....'' ಎನ್ನುತ್ತಿದ್ದಂತೆ ಇಲ್ಲಿಯೇ ಅವಕಾಶ ದೊರೆತರೆ 
ಮುಗಿಸಿದ ಫಿಲ್ಮಂ ತೊಳೆದು ಬಿಡಬಹುದಾಗಿತ್ತು........ ಎಂದಾಗ ರುದ್ರಕುಮಾರರು 
ವಿಚಾರ ಮಗ್ದರಾಗಿದ್ದರು. ನಿಧಾನವಾಗಿ ನನಗೂ ಛಾಯಾಚಿತ್ರಗಳು ಹೇಗೆ ಬಂದಿವೆ, 
ಎಂದು ನೋಡುವ ಆಸೆ. ಆದರೆ ಈ ಕತ್ತಲು ಕೋಣೆಯಲ್ಲಿ ಕತ್ತಲಾದ ನಂತರವೇ 
ಕಾರ್ಯೋನ್ಮು ಖಿಯಾಗಲು ಸಾಧ್ಯ ಎಂದು ನಗಲು ಯತ್ನಿಸಿದರು. 


ಸಂಜೆಗೆ ಕತ್ತಲು ಕೋಣೆ ಸಿದ್ಧವಾಗುತ್ತದೆ! ಎಂದು ಆಶ್ವಾಸನೆ ಪಡೆದು, ರವಿವಾರ 
ವಿಶೇಷ ಊಟ ಎಂದು ಹೇಳಿದ್ದರಿಂದ ಹೋಟೆಲಿಗೆ ಮರಳಿದರೆ, ದಿನದ ಊಟವೇ 
ಚೆನ್ನಾಗಿರುತ್ತಿತ್ತು, ಅನಿಸಿತು. ಕಸ ಲರು ಕಾಸು ಬೇಡವೆಂದರೂ ವ್ಯಾಪಾರ ಬೇರೆ,. 
ಪರಿಚಯ ಬೇರೆ ಎಂದು ವಿವರಿಸುತ್ತಿದ್ದಂತೆ ಅವರ ಕಿಶೋರಕುವರಿ ಥಳಕಿನ ಸಲವಾರ 
ಕಮೀಜ ಧರಿಸಿ, ತುಟಿ, ಗಲ್ಲಗಳಿಗೆ ಬಣ್ಣ ಬಳಿದುಕೊಂಡು, ಚಲಚ್ಚಿತ್ರಕ್ಕೆಂದು 
ತಂದೆಯಿಂದ ಹತ್ತರ ನೋಟು ವಸೂಲು ಮಾಡಿ ಬಿಂಕದಿಂದ ನಡೆದೇ ಬಿಟ್ಟಳು. ಈ 
ರಂಗು ರಂಗಾದ ಪೋಷಾಕಿಗಿಂತ ಮನೆಯುಡುಪಿನಲ್ಲೆ ಹೆಚ್ಚು ಅಂದವಾಗಿದ್ದಳಲ್ಲ, 
ಈ ಹುಡುಗಿ! ಎಂದು ಯೋಚಿಸುವಷ್ಟರಲ್ಲಿ ಮ್ಯಾನೇಜರರು ಹಬ್ಬದೂಟದ 
ಪೂರ್ಣಹಣ ವಸೂಲು ಮಾಡಿದ್ದು ಲಕ್ಷಕ್ಕೆ ಬರಲೇ ಇಲ್ಲ. ಅಂದು ರಾತ್ರಿ 
ಊಟವಿಲ್ಲವೆಂದರು. ಹಣ್ಣು-ಹಂಪಲು ತಿಂದರಾಯಿತು ಎಂದುಕೊಂಡು ಲಾಜಿಗೆ 
ಮರಳಿದೆ. ಪಂಡಿತಜಿಗೆ ಬಿಸಿ ನೀರು ಕೊಡಲು ಹೇಳಿದಾಗ, ಸಿಗುವದು ಕಷ್ಟ ಸಾಧ್ಯ, 
ಎಂದ. ಕಾಸು ಕೈಗಿಟ್ಟ ಐದೇ ನಿಮಿಷಗಳಲ್ಲಿ ಸ್ನಾನ ಮಾಡುವಷ್ಟು ಕಾದ ನೀರನ್ನು 
ತಂದುಕೊಟ್ಟ! ಜೊತೆಯಲ್ಲಿ ತಂದ ಛಾಯಾಗ್ರಹಣದ ರಾಸಾಯನಿಕಗಳನ್ನು 
ಬಿಸಿನೀರಿನಲ್ಲಿ ಕರಗಿಸಿ, ಕಬಾಡಿ ಖಾನೆ (ಗುಜರಿ)ಯಿಂದ ಕೊಂಡು ತಂದು ತೊಳೆದ 
ಗಾಳಿಯಾಡದ ಬಾಟ್ಲಿಗಳಲ್ಲಿ ಆರಿಸಿದ ದ್ರವಗಳನ್ನು ತುಂಬಿದಾಗ ಪ್ರವಾಸದಲ್ಲಿ ಕೂಡ 
ಮೊಟ್ಟ ಮೊದಲ ಬಾರಿಗೆ ಫಿಲ್ಮ ತೊಳೆಯಬಹುದು. ಎಂಬ ಧೈರ್ಯ ಬಂದಿತು. 


ಸ್ಟುಡಿಯೋದಲ್ಲಿ ಮೂರು ನಾಲ್ಕು ದ್ರವದ ಶೀಸೆಗಳು, ಕರಿಪರದೆ, ಇತರ 
ಸರಂಜಾಮು ಮರೆತದ್ದು ತಿಳಿಯಿತು. ಕತ್ತಲೆ ಕೋಣೆಯ ಬಾಗಿಲು ತೆಗೆಸಿದಾಗ, 
ದನದ ದೊಡ್ಡಿಯಾಗಿಯೂ ಬಳಸದಷ್ಟು ಅದು ಕೊಳಚೆಯಾಗಿತ್ತು! ! ವರ್ಷಗಳ ಧೂಳು, 
ಕಸ, ಮಧ್ಯಾಹ್ನದ ತುಂತುರು ವಳೆ ಸೇರಿ ರಾಡಿಯಾಗಿ ಬಿಟ್ಟಿತ್ತು. ಮನೆಯ ಮಕ್ಕಳೆಲ್ಲ 
ಸಹಾಯಕ್ಕೆ ನಿಂತಿದ್ದರಿಂದ ಎರಡು ಗಂಟೆಗಳಲ್ಲಿ ಒಂದು ಸ್ಥಿತಿಗೆ ಬಂದು ನಿಂತಿತು. 
ಬೈಠಕಖಾನೆಯಂತಿದ್ದ ಕೊಠಡಿಯ ಸೂರಿಗೆ ಹಾಸಿದ ದೇಶಿ” ಹಂಚುಗಳಿಂದ ಬೆಳಕು 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೯ 


ಒಳಗೆ ಬಂದರೂ, ಇದ್ದ ಒಂದು ಖಿಡಕಿಯನ್ನು ಶಾಶ್ವತವಾಗಿ ಮುಚ್ಚಿದ್ದರಿಂದ ಗಾಳಿಯ 
ಸಂಚಾರವೇ ಇರಲಿಲ್ಲ. ಪರದೆ, ವರ್ಣದೀಪ, ಪಂಕಗಳಿಲ್ಲದೇ ಈತ ಇಲ್ಲಿ ಏನು 
ಛಾಯಾಚಿತ್ರ ಮಾಡುತ್ತಿದ್ದಿರಬೇಕು! ಎಂದು ವಿಸ್ಮಯ ಪಡುತ್ತಿದ್ದಾಗಲೇ "ಭಾಯಿಸಾಬ' 
ಮೋಟಾರ ಸೈಕಲ್ಲಿನಿಂದ ಬಂದು ಇಳಿದ. ತನ್ನದು ರುಟ್‌ಪಟ್‌ ಫೋಟೋಗ್ರಾಫಿ. 
ಹೀಗಾಗಿ ಅವುಗಳ ಅವಶ್ಯಕತೆಯೇ ತನಗಿಲ್ಲವೆಂದು ಮಾತಿನ ಪಟಾಕಿ ಹಾರಿಸುತ್ತಿದ್ದಾಗ, 
ರುದ್ರಕುಮಾರರು ಅಲ್ಲಿ ಬಂದು ತಲುಪಿದರು. “ಹಳ್ಳಿಗರ ಮುಂದಿನ ನಿನ್ನ ರೇಲು, 
ಎಲ್ಲರ ಮುಂದೆ ಬಿಡಬೇಡ. ಈ ಮಹಾನುಭಾವರು ವೈಜ್ಞಾನಿಕ ಛಾಯಾಗ್ರಹಣವನ್ನು 
ವೃತ್ತಿಯಾಗಿ ಹೊಂದಿದ್ದಾರೆ. ಹೇಳಿ ಕಳಿಸಿದಂತೆ ನಮ್ಮಲ್ಲಿ ಬಂದದ್ದುನಮ್ಮ ಸುಯೋಗ. 
ಇದೊಂದು ಸುಸಂಧಿ ಎಂದು ಅರಿತು, ಅವರ ಅನುಭವದ ಸಂಪೂರ್ಣ ಲಾಭ 
ಪಡೆದುಕೋ!'” ಎಂದು ತಾಕೀದು ಮಾಡಿದರು. 


ಕೂಡಲು ಕುರ್ಚಿ, ಕೆಲಸ ಮಾಡಲು ಟೇಬಲ್‌ ಇಲ್ಲದ್ದರಿಂದ ಖಾಲಿ ಪೆಟ್ಟಿಗೆಗಳನ್ನೆ 
ಈ ಕೆಲಸಕ್ಕೆ ಬಳಸಬೇಕಾಯಿತು. ಮಕ್ಕಳೆಲ್ಲ ತಾವೂ ಒಳಗೆ ಬರುತ್ತೇವೆ, ಎಂದು 
ಪಟ್ಟು ಹಿಡಿದದ್ದು ಲಾಭದಾಯಕವೇ ಆಯಿತು. ಒಬ್ಬನಿಗೆ ಗಾಳಿಯಿಂದ ಬಾಗಿಲು 
ತೆಗೆಯದಂತೆ ಎಚ್ಚರವಹಿಸಲು ಹೇಳಿದರೆ, ಇನ್ನೊಬ್ಬನಿಗೆ ಕಪ್ಪ ಪರದೆ ಹಿಡಿದು ನಿಲ್ಲಲು 
ಹೇಳಲಾಯಿತು. ಗುಡ್ಡಿಗೆ ಕೆಂಪು ದೀಪದ ನಿಯಂತ್ರಣದ ಕೆಲಸ ಒಪ್ಪಿಸಲಾಯಿತು. 
ಹಾಗೆಯೇ ಫಿಲ್ಮ ತೊಳೆಯುವ, ಚಕ್ರಕ್ಕೆ ಸುತ್ತುವ ಕೆಲಸಕ್ಕೆ ನೆರವಾದ ಮಕ್ಕಳು, ಇವನ್ನೆಲ್ಲ 
ಭಾಯಿಸಾಬ ಮಾಡುವದಿಲ್ಲವೆಂದು ಉದ್ಗರಿಸಿದರು. ಒಮ್ಮೆ ಫಿಲ್ಮ ಒಳಗೆ ಸೇರಿಸಿದರೆ 
ಉಳಿದೆಲ್ಲಕೆಲಸಗಳನ್ನು ಕೆಂಪು ದೀಪದ ಬೆಳಕಿನಲ್ಲಿ ಮಾಡಬಹುದು ಎಂದಾಗ ತಾನೂ 
ಒಂದನ್ನು ಕೊಳ್ಳಬೇಕು ಎಂದು ಭಾಯಿಸಾಬನು ಸಾರಿದ. ಅಷ್ಟರಲ್ಲಿ ಅವನಿಗೆ 
ನೀರಡಿಕೆಯಾಗಿ, ನೀರು ತರಲು ಗುಡ್ಡಿಯನ್ನು ಕಳಿಸಿದ. ಬೆಳಕು ಫಿಲ್ಮ್‌ ಮೇಲೆ 
ಬಿದ್ದು ಮಾಡಿದ ಶ್ರಮ ವ್ಯರ್ಥವಾಗುವುದೆಂಬ ಅಳುಕು ತೋರಿದಾಗ, ತಾನು ತೆರೆದ 
ಟ್ರೇದಲ್ಲಿ ಸಾವಿರಾರು ಫಿಲ್ಮು ತೊಳೆದಿದ್ದೇನೆ. ಒಂದೇ ಒಂದು ಹಾಳಾಗಿಲ್ಲ. ಹೆದರಿಕೆಗೆ 
ಕಾರಣವಿಲ್ಲ, ಎಂದು ಧೈರ್ಯತುಂಬಿದ. ಕುಡಿದ ನೀರು ಹೆಚ್ಚಾಗಿರಬೇಕು. ಕಾಲು 
ಮಡಿಯಲು ಓಡಿದ. ಇದೇ ಅವಕಾಶವೆಂದು ರುದ್ರಕುಮಾರರ ಕಿರಿಯ ಮಗನು 
ಮೆಲುದ್ವನಿಯಲ್ಲಿಕಿವಿಯಲ್ಲಿ“ಭಾಯಿಸಾಬರು ತೊಳೆದ ಹಲವಾರು ಫಿಲ್ಮಗಳು ಹಾಳಾಗಿ 
ಹೋಗುತ್ತವಾದ್ದರಿಂದ ತಂದೆಯವರು ಗದರಿಸುತ್ತಲೇ ಇರುತ್ತಾರೆ!' ಎಂದು ಸಾರಿದ. 
ತೊಳೆಯುವ ಅವಧಿ ಮುಗಿದಿದ್ದರಿಂದ ಎಸೆಟೆಕ್‌ ಆಮ್ಲವನ್ನು ಕೊಡಲು ಒಳಗೆ 
ಬರುತ್ತಿದ್ದ ಭಾಯಿಸಾಬನಿಗೆ ಹೇಳಿದಾಗ, ಆಮ್ಲ ಹಾಕಿದರೆ ಫಿಲ್ಮು ಸುಟ್ಟು 
ಹೋಗುವದಿಲ್ಲವೇ? ಎಂದು ವಿಚಾರಿಸಿದಾಗ, ಇವನೆಂಥ ಛಾಯಾಚಿತ್ರಕಾರ! ಅನಿಸದೇ 
ಹೋಗಲಿಲ್ಲ. 

ಮಧ್ಯಪ್ರದೇಶದ ಮಡಿಲಲ್ಲಿ/ ೨೦ 


ನೀರಿನಿಂದ ಹೊರಗೆ ತೆಗೆದ ಫಿಲ್ಮ್‌ ಮೇಲೆ ತಮ್ಮ ಭಾವಚಿತ್ರಗಳನ್ನು ನೋಡಿ 
ಮಕ್ಕಳೆಲ್ಲತುಂಬ ಖುಷಿ ಪಟ್ಟರು. ತಮ್ಮ ಕಲಾಕೃತಿಗಳೆಲ್ಲಸುಂದರವಾಗಿ ಮೂಡಿದ್ದನ್ನು 
ನೋಡಿ ರುದ್ರಕುಮಾರರು ಆನಂದಿಸಿದರು. ಅದಕ್ಕೂ ಹೆಚ್ಚಾಗಿ, ತಮ್ಮನಿಂದಾಗದ 
ತಮ್ಮ ಬಾಲ್ಯದ ಚಿತ್ರ, ಪ್ರತ್ಯೇಕಿಸಿ ಮೂಡಿಸಿದ್ದನ್ನು ಕಂಡು ಹಿಗ್ಗಿ ಹೋದರು. 
ಭಾಯಿಸಾಬ ಮಾತ್ರ ಎಲ್ಲರೆದುರು ಮುಖಭಂಗವಾದ್ದರಿಂದ ಸುಮ್ಮನೆ ಕುಳಿತಿದ್ದ. 
ರುದ್ರಕುಮಾರರು, ಮೆಲುದನಿಯಲ್ಲಿ, "ನೀವು ನಮ್ಮ ಆಫೀಸಿಗೆ ಬರುವಂತೆ ಇದ್ದರೆ, 
ಅಲ್ಲಿದ್ದ ನನ್ನ ಅನೇಕ ತೈಲಚಿತ್ರಗಳ ಛಾಯಾಚಿತ್ರಗಳನ್ನು ಮಾಡಿಸಬಹುದಾಗಿತ್ತು' ಎಂದು 
ಪ್ರಸ್ತಾಪವೆತ್ತಿದಾಗ, ಖಂಡಿತ ಬರುತ್ತೇನೆ ಎಂಬ ಆಶ್ವಾಸನೆಯಿಂದ ಪುಳಕಿತರಾದರು. 
ಬೀಳ್ಕೊಡುವಾಗ “ಚಕ್ಕರ್‌ ರಸ್ತೆಯಲ್ಲಿರುವ ಪುರಾನಾ ಬಂಗ್ಲೆ ನಮ್ಮ ಆಫೀಸು. ಯಾವ 
ಸಾಯಕಲ್‌ ರಿಕ್ಷಾದವನೂ ಮುಟ್ಟಿಸುತ್ತಾನೆ' ಎಂದರು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೧ 


೪. ಚಕ್ಕರ್‌ ರಸ್ತೆ 








ಕ 


ಕೌಸಲ್‌ , ರುದ್ರಕುಮಾರರೊಂದಿಗೆ ಇಷ್ಟೊಂದು ವಿಚಾರ ಅ ಮಾಡಿದರೂ 
ಆದಿವಾಸಿಗಳ ಸಂಶೋಧನಾ ಕೇಂದ್ರದ ಬಗ್ಗೆ ವಿಚಾರಿಸಲಿಲ್ಲವೆಂದು ಮರುಗುತ್ತ 
ರಿಕ್ಷಾದವನಿಗೆ ಚಕ್ಕರ್‌ ರಸ್ತೆಯ ಹಳೆಬಂಗ್ಲೆಗೆ ಒಯ್ಯಲು ಹೇಳಿದೆ. ಅವನು, "ಆದಿವಾಸಿ 
ಸಂಶೋಧನಾ ಕೇಂದ್ರ' ಎಂದು ಹಿಂದಿ ಮತ್ತು ಇಂಗ್ಲಿಷ್‌ಗಳಲ್ಲಿ ಬೋರ್ಡು ಹೊತ್ತು 
ನಿಂತ ಕಟ್ಟಡದ ಆವಾರದಲ್ಲಿ ರಿಕ್ಷಾ ತಂದು ನಿಲ್ಲಿಸಿದಾಗ, ಕನಸು ಕಾಣುತ್ತಿಲ್ಲವಷ್ಟೆ? 
ಎಂದು ಹಿಗ್ಗುವಂತಾಯಿತು. ರಿಕ್ಷಾದವನಿಗೆ ಕೇಳಿದ್ದಕ್ಕಿಂತ ಒಂದು ರೂಪಾಯಿ ಜಾಸ್ತಿ 
ಕೊಟ್ಟದ್ದರಿಂದ ಖುಷಿಯಾದ. ನೀಲಗಿರಿ ಮರಗಳ ತೋರಣವಾಗಿ ಉಳ್ಳ 
ಹೆಬ್ಬಾಗಿಲಿನಲ್ಲಿ ತಡೆ ಹಿಡಿಯಲು ದ್ವಾರಪಾಲಕನಿಲ್ಲದ್ದರಿಂದ ಒಳಗೆ ಬರಲಪ್ಪಣೆ 
ಕೇಳಬೇಕಾದ ಪ್ರಮೇಯವೇ ಇರಲಿಲ್ಲ; 

ಅಲ್ಲಲ್ಲಿ ಗಿಡಮರ, ಹೂಬಳ್ಳಿಗಳು ಇದ್ದರೂ, ಒಂದು ಕಾಲದಲ್ಲಿ 


ಊರ್ಜಿತಾವಸ್ಥೆಯಲ್ಲಿ ಇದ್ದು ಒಮ್ಮೆ ಗೇ ಅಲಕ್ಷಕ್ಕೆ ಒಳಗಾದ ತಾಣವಿದು, ಎಂದು 
ಒಮ್ಮೆ ಲೇ ಲಕ್ಷಕ್ಕೆ ಬರುವಂತಿತ್ತು. ಹಳೆಕಾಲದ ಕಟ್ಟಡದತ್ತ ಓಡುವ ಮಾರ್ಗದ 


ಅಂಚಿನಲ್ಲಿ ಭಿಲ್ಲರ ವೀರಗಲ್ಲುಗಳನ್ನು ನಿಲ್ಲಿಸಿದ್ದಾರೆ. ಎಲ್ಲೆಲ್ಲಿಂದಲೊ ಹೊತ್ತು 
ತಂದಿರಬಹುದಾದ ಭಗ್ನ ಸ್ಮಾರಕ ಶಿಲೆಗಳನ್ನು ಜೋಡಿಸಿಟ್ಟಿದ್ದಾರೆ. ಆಗಂತುಕರನ್ನು 
ಸ್ವಾಗತಿಸಲು ಜೋಡಿ ಹಿತ್ತಾಳೆಯ ಮಿಂಚುವ ಆನೆಗಳು ನಿಂತಿವೆ. ಹಸ್ತಿದಂಪತಿ 
ಇತರ್‌: ಎಂದು ಪರಿಕಿಸಿ ನೋಡಿದರೂ ಉತ್ತರ ಸಿಗಲಿಲ್ಲ! ಹತ್ತಿರದ ಕಂಬ 
ಒಂದಕ್ಕೆ ಕರ್ನಾಟಕದ ಕರಾವಳಿಯ, ಹಾಲಕ್ಕಿ ಗೌಡರು ಹಬ್ಬಕ್ಕೆ ಬಳಸುವಂಥ 
ಮರಕಾಲುಗಳನ್ನು ತೂಗ ಹಾಕಿದ್ದಾರೆ. ಇನ್ನೊಂದೆಡೆ ಕೊರ್ಕು ಜನಾಂಗದ ಕೊರಡು 
ಮೃತ್ಕು-ಪಟ್ಟಿಕೆಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ. ಬೈಗಾ ಆದಿವಾಸಿಗಳ ಕೆತ್ತನೆಯ 
ಬಾಗಿಲನ್ನು ಗೋಡೆಗೆ ಜೋಡಿಸಿದ್ದಾರೆ. ಜಗಲಿಯ ತುಂಬೆಲ್ಲ ವಿವಿಧ ಆದಿವಾಸಿ 
ಸಮೂಹಗಳ ಆಕರ್ಷಕ ಭಾವಚಿತ್ರಗಳನ್ನು ತೂಗಹಾಕಿದ್ದಾರೆ. ಅವನ್ನು ನೋಡಿದಷ್ಟೂ 
ಕಡಿಮೆಯೆನಿಸಿತು. ಈ ಛಾಯಾಚಿತ್ರಗಳನ್ನು ತೆಗೆದಾತ, ಉತ್ತಮ ಕಲಾಕಾರನಿರಬೇಕು. 
ಅವಕಾಶ ಸಿಕ್ಕರೆ ಇಂಥ ಛಾಯಾಚಿತ್ರಗಳನ್ನು ತೆಗೆಯಲು ಯತ್ನಿಸಬೇಕು........... ಎಂದು 
ಯೋಚಿಸುವಷ್ಟರಲ್ಲಿ ಹಳ್ಳಿಗರ ಗುಂಪೊಂದು ಕಟ್ಟಡದೊಳಗೆ ಸೇರುವುದು ಕಂಡಿದ್ದರಿಂದ 
ಅವರಲ್ಲಿ ಒಬ್ಬನಾಗಲು ವಿಳಂಬ ಮಾಡಲಿಲ್ಲ. 


ಒಂದೆಡೆಗೆ ಆದಿವಾಸಿಗಳ ವಸ್ತುಸಂಗ್ರಹಾಲಯವಿತ್ತು. ಅದನ್ನು ಕಂಡಾಗ ಹೊಸ 
ಜಗತ್ತು ಕಂಡ ಕೋಲಂಬಸನ ಅನುಭವವಾಯ್ತು. ಅವರ ಬಾಜಣಿಗೆಗಳು, ತಂಬಾಕು 
ಡಬ್ಬಿ » ಕವಡೆಸರ, ಮೂಗತಿಗಳು, ಬಳೆಗಳು, ಮಣಿಸರ, ಕಾಲುಂಗುರಗಳು, ಗೆಜ್ಜೆಗಳು, 

ಲುಸರಗಳು, ಬಿಲ್ಲು-ಬಾಣ ಒಂದೇ ಎರಡೇ! ಅವನ್ನು ನೋಡುತ್ತ ಮೈ ಮರೆತಾಗ 
"ಬಾಬೂಜಿ, ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ಕೋಣೆಗಳು ಸೀಅವುಸವ ಇವೆ' 
ಆಳೊಬ್ಬನು ಎಚ್ಚರಿಸಿದ್ದರಿಂದ, ಬೆಚ್ಚಿಬಿದ್ದು ಮುಂದುವರಿಯಬೇಕಾಯಿತು. ಅಲ್ಲಿ 
ಮಾರಿಯ, ಮುರಿಯ, ಗಡಡ ಕೊರ್ಕು ಚಿದಭಾಷ ಆದಿವಾಸಿಗಳ ನಿತ್ಯ ಜೀವನದ 
ದೃಶ್ಯಗಳನ್ನು ಮೂರ್ತಿಗಳೊಂದಿಗೆ ಜೋಡಿಸಿದ್ದಾರೆ. ಕೋಣೆಯ ಬಾಗಿಲೊಂದನ್ನು 
ದಾಟಿ ಮುಂದುವರಿಯುತ್ತಿದ್ದಂತೆ ನಡುವೆಯೇ ಯಾರೋ ಟೇಬಲ್ಲಿನ ಮೇಲೆ 
ತಲೆಯಿಟ್ಟು ನಿದ್ದೆ ಹೋದಂತೆ. ಭಾಸವಾಯಿತು! ಇದು ಚಿತ್ರವಲ್ಲವೆಂದು ಖಚಿತ 
ಪಡಿಸಿಕೊಂಡು ಸರಿಯಾಗಿ ನೋಡಿದಾಗ, ಅದೇ ಹಿಂದಿನ ದಿನ ಪರಿಚಯವಾದ 
ರುದ್ರಕುಮಾರರು! ಅಂತರವಿಷ್ಟೆ. ಈಗ ಶುಭ್ರವಾದ ಮಲ್ಲಿನ ಕುರ್ತಾ, ಫಿನ್ಲೆ ಧೋತರ 
ಉಟ್ಟಿದ್ದರು. ಅವರ ವಿಶ್ರಾಂತಿಗೆ ಭಂಗ ತರಬಾರದೆಂದು ಅಲ್ಲಿಯೇ ಸುತ್ತಾಡುತ್ತ 
ನಿಂತಿದ್ದಾಯಿತು. ಅಲ್ಲಿದ್ದ ಆಳಿಗೆ ಸಂಶಯ ಬರಬಾರದೆಂದು ಕಲಾಕಾರರನ್ನು 
ಕಾಣಬೇಕಿತ್ತು, ಎಂದಾಗ. ಅದಕ್ಕೇನಂತೆ? ಎ ಎಬ್ಬಸಿದರಾಯಿತು. ಇಲ್ಲಿಯವರಿಗೆ ಇಡೀ 
ದಿನ ವಿಶ್ರಾಂತಿಗೆ ಅವಕಾಶ ಇದ್ದೇ ಇರುತ್ತದೆ! ಎಂದು ಅರ್ಥಗರ್ಭಿತವಾಗಿ ನಕ್ಕುಬಿಟ್ಟ. 
ಅವನ ಮಾತಿನ ಸದ್ದಿಗೆ ಎಚ್ಚೆತ್ತವರು ತಲೆ ಎತ್ತಿ ನೋಡಿ, ಬನ್ನಿ ಎಂದು ಸ ಸ್ವಾಗತಿಸಿ, 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೩ 


ಏನೋ ವೈಯಕ್ತಿಕ ಸಮಸ್ಯೆಯ ಕುರಿತು ಯೋಚಿಸುತ್ತಿದ್ದೆ! ಎಂದು ಕ್ಷಮಾಪಣೆಯ 
ಧ್ವನಿಯಲ್ಲಿ ನುಡಿದರು. ಈ ಸಂಸ್ಥೆಯನ್ನೇ ಹುಡುಕಿಕೊಂಡು ಛಿಂದವಾಡಕ್ಕೆ ಬಂದರೂ 
ಇಲ್ಲಿಯವರಿಗೆ ಯಾರಿಗೂ ಇದರ ಇರುವಿನ ಪರಿಚಯವೇ ಇದ್ದಂತಿಲ್ಲ! ಎಂದಾಗ, 
""ಇಲ್ಲಿಯವರ ಬಗ್ಗೆ ಏನೂ ಹೇಳಬೇಡಿ! ಶುದ್ಧಕತ್ತೆಗಳು. ಹಣಗಳಿಕೆಯ ಹೊರತು 
ಇನ್ನೇನೂ ಅರಿಯರು.'' ಎನ್ನುತ್ತ ಎದ್ದು ಕೊಠಡಿಯಲ್ಲಿದ್ದ ತಮ್ಮ ಇತರ ಕೃತಿಗಳ 
ಪರಿಚಯ ಮಾಡಿಸಿದರು. ಅಷ್ಟರಲ್ಲಿ ಸಹೋದ್ಯೋಗಿಗಳೊಬ್ಬರು ಬಂದದ್ದರಿಂದ 
ಅವರು ಕುಸುಮಾಕರರೆಂದೂ, ವಸ್ತು ಸಂಗ್ರಹಾಲಯದ ಮುಖ್ಯಸ್ಥರೆಂದೂ ಪರಿಚಯ . 
ಮಾಡಿಕೊಟ್ಟರು. ಅವರು ಆದರದಿಂದ ತಮ್ಮ ಕೊಡಡಿಗೆ ಕರೆದೊಯ್ದರು. 


ಅಪರೂಪವಾಗಿ ಮಾತನಾಡಿಸಲು ಅಪರಿಚಿತರೊಬ್ಬರು ಸಿಕ್ಕದ್ದರಿಂದಲೋ 
ಇಲ್ಲವೇ ಆತ್ಮೀಯರೆಂದು ಅನಿಸಿದ್ದರಿಂದಲೋ ಬಾಯ್ತುಂಬ ಇದ್ದವೀಳ್ಯವನ್ನು ಉಗುಳಿ 
ಬಂದು ಕುಸುಮಾಕರರು ಪ್ರಾರಂಭಿಸಿದರು. ನಮ್ಮ ಮುತ್ತಾತನ ಕಾಲದಿಂದ ನಾವು 
ಇಲ್ಲಿ ಸ್ಥಾಯಿಯಾಗಿದ್ದರೂ "ನಮ್ಮ ಪೂರ್ವಜರು ಶಿರೋಡೆಯವರು. ನಿಮ್ಮಂತೆಯೇ 
ಗೋವಾದವರು. ನಮ್ಮ ಕುಲದೇವತೆ ಅಲ್ಲಿಯದೇ! ನೀವು ಸಹಾಯ ಕೋರಿ ಬರೆದ 
ಪತ್ರ ಬಂದರೂ ನಾವು ಏನೂ ಮಾಡುವಂತಿರಿಲಿಲ್ಲ. ಹಿಂದೊಮ್ಮೆ ಕೇಂದ್ರ ಸಾಹಿತ್ಯ 
ಅಕಾಡಮಿಯವರೊಬ್ಬರು ಇಲ್ಲಿ ಬಂದು ವಿವರವಾಗಿ ಅಭ್ಯಾಸಮಾಡಿ ಹಿಂದಿರುಗಿದ 
ನಂತರ, ಖಾಸಗಿಯಾಗಿ ಹೇಳಿದ್ದು, ಹೇಳದೇ ಇದ್ದದ್ದು, ಕೈಯಿಂದ ಸೇರಿಸಿದ್ದು, 
ಲೇಖಮಾಡಿ "ಧರ್ಮಯುಗ'ದಲ್ಲಿ ರೋಚಕವಾದ, ಆದರೆ ಸತ್ಯದಿಂದ ದೂರವಿದ್ದ 
ಲೇಖನವನ್ನು ಸಂಸ್ಥೆಯ ವಿರುದ್ಧವಾಗಿ ಬರೆದರು. ಇದರಿಂದ ರೊಚ್ಚಿಗೆದ್ದ 
ಮೇಲಧಿಕಾರಿಗಳು ನಮ್ಮನ್ನು ತರಾಟೆಗೆ ತೆಗೆದುಕೊಂಡರಷ್ಟೇ ಅಲ್ಲ, ಇನ್ನು ಮುಂದೆ 
ಮೇಲಿನವರ ಅಪ್ಪಣೆ ಇಲ್ಲದೇ ಹೊರಗಿನವರ ಜೊತೆಗೆ ಯಾವುದೇ ಪ್ರಕಾರದ 
ಸಂಭಾಷಣೆ-ಸಂಪರ್ಕ ಇಟ್ಟುಕೊಳ್ಳಕೂಡದೆಂದು ಸುತ್ತೋಲೆ ಹೊಡಡಿಸಿದ್ದಾರೆ. 
ನಮ್ಮಿಂದ ಯಾವ ಉತ್ತರ ಹೋಗದಿದ್ದರೂ ನೀವು ಹೊರಟು ಬಂದಿರಲ್ಲ! 
ಒಳ್ಳೆಯದಾಯಿತು. ನಿಮ್ಮ ಅಭ್ಯಾಸಕ್ಕೆ ಎಲ್ಲ ತರದ ಸಹಾಯ-ಸಹಕಾರಗಳನ್ನು ನಾವು 
ನೀಡುತ್ತೇವೆ. ಸದ್ಯ ಪ್ರಿನ್ಸಿಪಾಲರು ರಜೆಯ ಮೇಲಿದ್ದಾರೆ, ಎಂದು ಹಾಜರಾಗುವರೆಂದ 
ತಿಳಿಯದು. ಆದರೆ ನಾಳೆಯಿಂದಲೇ ನೀವು ಕೆಲಸ ಪ್ರಾರಂಭಿಸಲು ಏನೂ 


ಅಭ್ಯಂತರವಿಲ್ಲ' ಎಂದರು. 


"ಚಟುವಟಿಕೆಯಿಂದ ತುಂಬಿರಬೇಕಾದ ಈ ಕೇಂದ್ರದಲ್ಲಿ ಸ್ಮಶಾನ ಶಾಂತಿ ಏಕೆ 
ಆವರಿಸಿದೆ ಎಂದು ಕೇಳಬಹುದೇ?' ಎಂದು ಹಿ೦ಜರಿಯುತ್ತ ವಿಚಾರಿಸಿದಾಗ, ಒಂದು 
ನಿಮಿಷ ಸುಮ್ಮನಿದ್ದು ಕುಸುಮಾಕರರು ಪ್ರಾರಂಭಿಸಿದರು. "ಛಿಂದವಾಡಾ ಮತ್ತು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೪ 


ಪರಿಸರದಲ್ಲಿ ಆದಿವಾಸಿಗಳ ಸಂಖ್ಯೆ ಹೇರಳವಾಗಿದೆ. ಅವರ ಜೀವನ, ಆರ್ಥಿಕ 
ಸ್ಥಿತಿ-ಗತಿ, ಪ್ರಗತಿಯ ರೀತಿ, ಶಿಕ್ಷಣ ಮೊದಲಾದ ಅಂಶಗಳನ್ನು ್ನ ಅಭ್ಯಸಿಸುವ ಸಲುವಾಗಿ 
ಏಪ್ರಿಲ್‌ ೧೯೫೮ರಲ್ಲಿ ಈ ಕೇಂದ್ರವನ್ನು ಪ್ರಾರಂಭಿಸಿದರು. ನಂತರ ಕಾರ್ಯ 
ಪರಿಮಿತಿಯಿಂದ ಆದಿವಾಸಿಗಳ ಕಲ್ಯಾಣ-ಚಟುವಟಿಕೆಗಳ ಕೇಂದ್ರಬಿಂದುವಾಗಿ 
ಬೆಳೆಯಿತು. ಆದಿವಾಸಿಗಳ ಕಲ್ಯಾಣ ಕಾರ್ಯದಲ್ಲಿತೊಡಗಬೇಕಾದ ಸಮಾಜಸೇವಕರು, 

ಕುಟುಂಬಯೋಜನಾ ಕಾರ್ಯಕರ್ತರು, ಬ್ಲಾಕ್‌ ಡೆವಲಪ್‌ಮೆಂಟ್‌ ಕರ್ಮಚಾರಿಗಳು, 
ಆಡಳಿತ ಸಿಬ್ಬಂದಿಯವರು, ಪೋಲಿಸ್‌ ಖಾತೆಯವರಿಗೆಲ್ಲ ವಿವಿಧ ಅವಧಿಯವರೆಗೆ 
ಇಲ್ಲಿತರಬೇತಿ ಕೊಡಲಾರಂಭಿಸಿದರು. ಅವರಿಗೆ ಪ್ರತ್ಯಕ್ಷ ಅನುಭವ ಬರುವ ಸಲುವಾಗಿ, 
ತಾಮಿಯಾ ಮತ್ತು ಬರೌನಿಗಳಲ್ಲಿ ಆದಿವಾಸಿ ಪ್ರಗತಿಕೇಂದ್ರಗಳನ್ನು ಸ್ಥಾಪಿಸಿದರು. 
ವಿದ್ಯಾರ್ಥಿಗಳು, ಆದಿವಾಸಿಗಳ ಯಾವುದಾದರೊಂದು ಸಮಸ್ಯೆಯ ಮೇಲೆ ಆಳವಾಗಿ 
ಅಭ್ಯಾಸ ಮಾಡಿ ಚರ್ಚೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಅಲ್ಲದೇ ಲಿಖಿತ ವರದಿಯನ್ನು 
ಒಪ್ಪಿಸಬೇಕಾಗಿತ್ತು. ಇದಕ್ಕಾಗಿ ನಾಲ್ಕೂವರೆ ಸಾವಿರ ಪುಸ್ತಕಗಳುಳ್ಳ ವಾಚನಾಲಯವನ್ನು 
ಸಂಸ್ಥೆ ಹೊಂದಿದೆ. ಸಮಾಜ ವಿಜ್ಞಾನ, ಮಾನವ ವಿಕಾಸ ಶಾಸ್ತ್ರ, ಮನೋ ವಿಜ್ಞಾನ, 
ಭಾಷಾಶಾಸ್ತ್ರ, ಅರ್ಥಶಾಸ್ತ್ರಗಳಿಗೆ ಸಂಬಂಧಿಸಿದ ಪುಸ್ತಕಗಳಿವೆ. ತ್ರೈಮಾಸಿಕ 
ಪತ್ರಿಕೆಯೊಂದು ಹೊಡಡುತ್ತಿದೆ. ಹೆಚ್ಚಿನ ಶ್ರಮವಹಿಸಿ, ಆದಿವಾಸಿಗಳು ಪ್ರತಿದಿನ 
ಬಳಸುವ ಅಸಂಖ್ಯಾತ ಸಾಮಾನುಗಳನ್ನು ಸಂಗ್ರಹಿಸಿದ್ದೇವೆ. ಅಲ್ಲದೇ ಅವರ ದೈನಂದಿನ 
ಜೀವನ ರೂಪಿಸುವ ಮಾಡೆಲ್‌ಗಳನ್ನು ತಯಾರಿಸುವುದಕ್ಕಾಗಿ ಕಲಾಕಮ್ಮಟವೊಂದನ್ನು 
ತೆಗೆದಿದ್ದೇವೆ.....' ಎಂದು ಇನ್ನೇನೋ ಹೇಳಲಿದ್ದರು. ಆದರೆ ನಡುವೆಯೇ "ಇದು 
ಸಂಸ್ಥೆಯ ವಾರ್ಷಿಕ ವರದಿಯಲ್ಲಿ ಸೇರಿಸಬೇಕಾದ ಮಾಹಿತಿಯಂತಿದೆ! ಆದರೆ 
ನಿಜಸ್ಥಿತಿಯಿಂದ ದೂರವಾಗಿದೆ, ಎನಿಸುವದಿಲ್ಲವೇ?'ಎಂದು ವಿಚಾರಿಸಿದಾಗ 
ಅರ್ಥಪೂರ್ಣವಾಗಿ ನಗುತ್ತ ಕೋಣೆಗೆ ಕರೆದೊಯ್ದು ಪ್ಲಾಸ್ಟಿಕ್‌ ಪೊಟ್ಟಣದಲ್ಲಿದ್ದ ಬೀಡಾ 
ತೆಗೆದು ಬಾಯಿಗೆ ಹಾಕಿಕೊಂಡು ಚರ್ವಣ ಪ್ರಾರಂಭಿಸಿದರು. ಕೊಂಚ ಸಮಯದ 
ನಂತರ, ವೀಳ್ಯದಲ್ಲಿಯ ಜರ್ದಾದಿಂದ ಉತ್ತೇಜಿತರಾದಾಗ ಮಾತು ಹೊರಟಿತು. 


"ಮೇಲಧಿಕಾರಿಗಳಿಗೆ ಈ ಮೂಲೆಯಲ್ಲಿದ್ದು ರಾಜಕೀಯದಲ್ಲಿ 
ಕೈಯಾಡಿಸಲಾಗದೇ, ರಾಜಕಾರಣಿಗಳಿಂದ ಲಾಭ ಪಡೆಯಲಿಕ್ಕಾಗದೇ ಚಡಪಡಿಕೆ 
ಪ್ರಾರಂಭವಾಯಿತು. ರಾಜ್ಯದ ರಾಜಧಾನಿ ಭೋಪಾಲದಲ್ಲಿ ದೇಶ-ವಿದೇಶಗಳಿಂದ 
ವಿದ್ಯಾವಂತರು, ಸಂಶೋಧಕರು ಬರುತ್ತಿರುತ್ತಾರೆ. ಆದಿವಾಸಿಗಳಿಗಾಗಿ, 
ಹಿಂದುಳಿದವರಿಗಾಗಿ, ನಾವು ಏನು ಮಾಡುತ್ತಿದ್ದೇವೆ? ಎಂಬ ಕಲ್ಪನೆಯನ್ನು ಅವರಿಗೆ 
ಸ್ಪಷ್ಟವಾಗಿ ನೀಡಬೇಕಾದರೆ ಭೋಪಾಲದಲ್ಲಿಯಾದರೂ ಆದಿವಾಸಿ ಸಂಶೋಧನಾ 
ವಿಭಾಗವೊಂದು ಪೂರ್ವಭಾವಿಯಾಗಿ ಇಡಬೇಕು, ಎಂಬ ನೆಪದಿಂದ ಚಿಕ್ಕ ಕೇಂದ್ರ 


ಮಧ್ಯಪ್ರದೇಶದ ಮಡಿಲಲ್ಲಿ / ೨೫ 


ಶುರುಮಾಡಿದುದೇ ಇಲ್ಲಿಯ ಉತ್ತಮೋತ್ತಮ ವಸ್ತುಗಳನ್ನೆಲ್ಲ ಅಲ್ಲಿಗೆ ಸಾಗ ಹಾಕಿದರು. 
ಅಲ್ಲಿಯವರು ಕಾಯಂ ಅಧಿಕಾರರೂಢರ ಕೃಪಾಛತ್ರದಲ್ಲಿ ಇದ್ದುದರಿಂದ ಎಲ್ಲ 
ಸವಲತ್ತುಗಳ ಕೊಳ್ಳೆ ಹೊಡೆಯಲಾರಂಭಿಸಿದರು. ಅಂತೆಯೇ ಇಲ್ಲಿಯವರೂ 
ಭೋಪಾಲಕ್ಕೆ ಹೋಗಬೇಕೆಂದು ಕನಸು ಕಾಣಲಾರಂಭಿಸಿದರು. ಕೆಲವರ್ಷಗಳು ಕಳೆದ 
ನಂತರ ಎರಡೆರಡು ಕೇಂದ್ರಗಳನ್ನು ನಡೆಸುವದು ಭಾರಿ ದುಬಾರಿ! ಎಂದು 
ಒಮ್ಮಿಂದೊಮ್ಮೆ ಸರಕಾರದ ಗಮನಕ್ಕೆ ಬಂದು ಈಗ ಎಲ್ಲವನ್ನೂ ಭೋಪಾಲಕ್ಕೆ 
ಸಾಗಿಸುವುದು ಎಂಬ ತೀರ್ಮಾನ ಕೈಕೊಂಡಿದೆ. ರಾಜಧಾನಿಯ ಸುತ್ತ ಒಂದೂ 
ಆದಿವಾಸಿಗುಂಪಿನ ವಸತಿ ಇಲ್ಲ! ಆದರೂ ಅವರ ಕಲ್ಕಾಣ ಕೇಂದ್ರವನ್ನು ಅಲ್ಲಿ 
ನಡೆಸುವದು ಹಾಸ್ಕಾಸ್ಪದವಲ್ಲವೇ? ರಾಜಕಾರಣಿಗಳು ಬೇಕಾದ್ದನ್ನು ಮಾಡಿದರೂ 
ಅವರನ್ನು ಕೇಳುವವರು ಯಾರು? ಕೂಡಲೇ ಎಲ್ಲವನ್ನೂ ಅಲ್ಲಿ ಸ್ಥಳಾಂತರಿಸಿದರೆ 
ಎಷ್ಟೋ ನೆಮ್ಮದಿ ಇರುತ್ತಿತ್ತು. ಕಳೆದ ಐದು ವರ್ಷಗಳಿಂದ ಅಂಥ ದಿನ ಬಂದೀತು 
ಎಂಬ ವಿಚಾರದಲ್ಲಿಯೇ ದಿನಕಳೆಯುತ್ತಿದ್ದೇವೆ. ಸರಕಾರಿ ಸಂಬಳ ಪಡೆದು, ಊಟ 
ಮಾಡಿ ಆಫೀಸಿಗೆ ಬಂದು ನಿದ್ರೆ ಹೊಡೆಯುವುದರ ಹೊರತಾಗಿ ಇಲ್ಲಿ ಬೇರೇನೂ 
ನಡೆಯುತ್ತಿಲ್ಲ. ಜೀವನವನ್ನು ಹಾಳುಗೆಡವಿಕೊಳ್ಳಬೇಕು. ಎನ್ನುವವರು ಮಾತ್ರ ಇಂತ 
ಸಂಸ್ಥೆ ಸೇರಬೇಕು! ಅನ್ನುತ್ತಿದ್ದಾಗ ಅವರ ಮುಖ ಕೆಂಪೇರಿತ್ತು. ತುಟಿಗಳು ಒಣಗಿದ್ದವು. 
ಧ್ವನಿಯಲ್ಲಿ ಅಸಮಾಧಾನ, ಹತಾಶಾಭಾವಗಳು ತೇಲುತ್ತಿದ್ದವು. 


ಕೋಣೆಯ ಎದುರಿನಿಂದ ಹಾದು ಹೋಗುತ್ತಿದ್ದ ನಡುವಯಸ್ಕನೊಬ್ಬನನ್ನು 
"ನಾರದ್‌!' ಎಂದು ಕೂಗಿದರು. ""ಇವರು ನಮ್ಮ ಕಲಾಕಾರರು. ವಸ್ತು 
ಸಂಗ್ರಹಾಲಯದಲ್ಲಿಯ ಮಾಡೆಲ್‌ ಗೊಂಬೆಗಳನ್ನು ಇವರೇ ತಯಾರಿಸಿದ್ದು. 
ಆದಿವಾಸಿಗಳ ಹಳ್ಳಿ ಹಳ್ಳಿಗಳಲ್ಲಿ ಓಡಾಡಿ ಅವರನ್ನು ತೀರ ಹತ್ತಿರದಿಂದ ಅರಿತವರು. 
ನಿಮ್ಮ ಅಧ್ಯಯನಕ್ಕೆ ಇವರ ಸಹಾಯವನ್ನು ಧಾರಾಳವಾಗಿ ಪಡೆಯಬಹುದು' 
ಕುಸುಮಾಕರರೆಂದರು. ನಾರದರು "ತಾವು ಅಷ್ಟು ದೂರದಿಂದ ನಮ್ಮ ಸಾಧನೆ 
ನೋಡಲು, ಅಭ್ಯಸಿಸಲು ಇಲ್ಲಿಗೆ ಬಂದಿದ್ದೀರಿ. ಆದರೆ ನಮ್ಮವರಿಗೆ ಇದರ ಬೆಲೆ 
ಏನೂ ತಿಳಿಯದು. ಇಷ್ಟೆಲ್ಲ ಶ್ರಮವಹಿಸಿ, ಅಸಂಖ್ಯಾತ ಮೂರ್ತಿಗಳನ್ನು 
ತಯಾರಿಸಿಕೊಟ್ಟರೂ, ಯಾರಿಂದಲೂ ಒಂದು ಮೆಚ್ಚಿಕೆಯ ಮಾತಲ್ಲ, ಕೆಲಸ 
ಮಾಡುವವರಿಗೂ, ಮಾಡದವರಿಗೂ ಅಂತರವೇ ಇಲ್ಲ. ಅದೇ ಅಮೇರಿಕನ್‌ 
ವಿದ್ದಾಂಸರು ಒಬ್ಬರು ಬಂದವರು. ಇವನ್ನೆಲ್ಲ ಎಷ್ಟೊಂದು ಪ್ರಶಂಸಿಸಿದರು ಎನ್ನುತ್ತೀರಿ! 
ಆಗಾಗ ನಾನು ವೈಯಕ್ತಿಕ ಕಲಾಪ್ರದರ್ಶನವನ್ನು ಏರ್ಪಡಿಸಿದಾಗಲೂ ತುಂಬ ಹೊಗಳಿಕೆ 
ಬರುತ್ತದೆ. ನಾನು ಕಲಾಕ್ಲಾಸನ್ನೂ ನಡೆಸುತ್ತೇನೆ. ನನ್ನ ಮನೆಯೆಂದರೆ ಒಂದು ವಸ್ತು 
ಸಂಗ್ರಹಾಯದಂತಿದೆ. ಬಿಡುವಿದ್ದಾಗ ಬನ್ನಿ. ಪೋಲಿಸ ಸುಪರಿಂಟೆಂಡೆಂಟರ ಬಂಗ್ಲೆ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೬ 


ಎಂದರೆ ಯಾರೂ ತೋರಿಸುತ್ತಾರೆ ಎಂದಾಗ ಆ ಉಚ್ಚ ಪೋಲಿಸ ಅಧಿಕಾರಿ ಇವರಿಗೆ 
ಹೇಗೆ ಆಶ್ರಯಕೊಟ್ಟ? ಎಂದು ಕೇಳಬೇಕೆಂದಿದ್ದಾಗ ಆ ಬಂಗಲೆಯ ಬಲಬದಿಯ 


ಕುಟೀರವೇ ತನ್ನದು, ಎಂದು ನಾರದರು ವಿವರಿಸಿದರು. 


ನಂತರ ನಾರದರು ಬ್ಯಾಂಕಿನಲ್ಲಿ ಕೆಲಸವಿದೆ , ಎಂದು ಹೊರಟುಹೋದ ನಂತರ 
ಕುಸುಮಾಕರರು, "ರುದ್ರಕುಮಾರ ಮತ್ತು ಇವರಲ್ಲಿ ತುರುಸಿನ ಸ್ಪರ್ಧೆ, ಅವರು 
ಕಲಾಶಾಲೆಯಲ್ಲಿ ತರಬೇತಿ ಪಡೆದವರು. ಲೆಕ್ಕಾಚಾರದಂತೆ ಚಿತ್ರಗಳನ್ನು ಬಿಡಿಸುವ 
ಕಲಾಕಾರರಾದರೆ, ನಾರದರು ಕುಂಬಾರ ವಂಶಜರು, ಹುಟ್ಟು ಕಲಾವಿದರು. ಮೂರ್ತಿ 
ಮಾಡುವ ಕಲೆ, ದೈವದತ್ತವಾಗಿ ಪಡೆದವರು. ರುದ್ರಕುಮಾರರ ಸಹಾಯಕನೆಂದು 
ಕೆಲಸ ಪ್ರಾರಂಭಿಸಿದರೂ ಹಿಂದುಳಿದ ಜನಾಂಗದ ಲಾಭವೂ ಸಿಕ್ಕು ಬಡ್ತಿ ಕೊಟ್ಟು 
ಈಗ ಕಲಾಕಾರನಾಗಿ ನೇಮಿಸಿದ್ದಾರೆ. ರುದ್ರಕುಮಾರರನ್ನು ಸಂಶೋಧನಾ 
ಅಧಿಕಾರಿಯನ್ನಾಗಿಸಿದ್ದಾರೆ. ಅವರು ಮೇಲಿನ ಹುದ್ದೆ ಅಧಿಕಾರ, ಸಂಬಳಗಳನ್ನೆಲ್ಲ 
ಬಳಸಿಕೊಂಡರೂ ಕಲಾಕಾರನ ಪ್ರಚಾರ, ಕೀರ್ತಿಗಳನ್ನು ಬಿಟ್ಟುಕೊಡಲು ಸಿದ್ದರಿಲ್ಲ! 
ಹೀಗಾಗಿ ಇಬ್ಬರಲ್ಲೂ ಗುಪ್ತಕಾಳಗ ನಡೆದೇ ಇದೆ. ಯಾವುದೇ ಸಂಚಿಕೆಗೆ ಚಿತ್ರ ಬಿಡಿಸಿದ್ದಕ್ಕೆ 
ರುದ್ರಕುಮಾರರು ತನ್ನ ಹೆಸರು ಸೇರಿಸಿದರೆ, ತಾನು ಕಲಾಕಾರನೆಂದು ನೇಮಕ 
ಹೊಂದಿದ್ದರಿಂದ, ಆ ಕೆಲಸ ತನಗೆ ಕೊಟ್ಟು ತನ್ನ ಹೆಸರು ಹಾಕಿಸಬೇಕಿತ್ತು! ಎಂದು 
ಈತನ ವಾದ. ಚಿತ್ರಕಾರನು ಮೂರ್ತಿಕಾರನಲ್ಲ. ಮೂರ್ತಿಕಾರ, ಚಿತ್ರಕಾರನಾಗಲಾರ! 
ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಇಬ್ಬರೂ ಸಿದ್ಧರಿಲ್ಲ. ಒಬ್ಬನು ಪ್ರದರ್ಶನ ಏರ್ಪಡಿಸಿದರೆ 
ಇನ್ನೊಬ್ಬನೂ ಹಿಂದೆ ಬೀಳುವುದಿಲ್ಲ. ದಿಲ್ಲಿಯ ಪ್ರಜಾರಾಜ್ಯೋತ್ಸವ ಸಂದರ್ಭದ 
ಪ್ರದರ್ಶನದಲ್ಲಿ ಒಬ್ಬನು ಸರ್ವಯತ್ನಮಾಡಿ ಅವಕಾಶ ಗಿಟ್ಟಿಸಿದರೆ ಇನ್ನೊಬ್ಬನು ಅದನ್ನು 
ರದ್ದು ಗೊಳಿಸಲು 'ಸಕಲ ಪ್ರಯತ್ನ ನಡೆಸಿರುತ್ತಾನೆ, ಎಂದು ಅವರ ಕಾರ್ಯ ವೈಖರಿ, 
ಕುಶಲತೆಗಳನ್ನು ವಿವರಿಸಿದರು. ಅಷ್ಟರಲ್ಲಿ ಉಪನ್ಶಾ ್ಯಸಕರಾದ ಶ್ರೀ ಮಾರ್ವಾ ಹು. 
ಪರಿಚಯ ಮಾಡಿಕೊಟ್ಟಾಗ, ಏನೋ ನೆನಪಾದವರಂತೆ. ಫೈಲಿನಿಂದ ಒಂದು ಪತ್ರವನ್ನು 
ಹೊರಗೆಳೆದು ಕೈಗಿತ್ತರು. ಅದು ನನಗೆ ಸಂಸ್ಥೆಯ ಸವಲತ್ತುಗಳನ್ನು ಬಳಸಲು ನೀಡಿದ 
ಅನುಮತಿಯ ಪತ್ರ! ಒಂದು ತಿಂಗಳ ಒಂದಿನ ತಾರೀಕನ್ನು ಹೊಂದಿತ್ತು! ಅಂಚೆ 
ಕಾಣಿಸುವವರಿಗೂ ದಿಕ್ಕಿಲ್ಲದೇ ಇಲ್ಲಿ ಬಿದ್ದಿತ್ತು. “ನೀವಿಲ್ಲಿ ಬರಲಿಕ್ಕಿಲ್ಲವೆಂದು 
ಕೊಂಡಿದ್ದವು. ಬಂದದ್ದು ಒಳೆ `ಯದಾಯಿತು.'' ನಾಳೆಯಿಂದ ಕೆಲಸ 
ಪ್ರಾರಂಭಿಸಬಹುದು ಅಂದರು. 


ಗ್ರಂಥ ಭಂಡಾರಿಗ ವಾಡೇಕರರು ಪುಸ್ತಕಗಳ ಧೂಳನ್ನು ಜಾಡಿಸುವ ಏರ್ಪಾಡು 
ಕೂಡ ಮಾಡದೇ ಯಗಗಳೇ ಕಳೆದಿದ್ದವು. ಕೇಳಿದ ಒಂದೂ ಪುಸ್ತಕ ಸ್ಥಳದಲ್ಲಿರಲಿಲ್ಲ, 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೭ 


ಕೆಲವನ್ನು ಒಯ್ದವರು ಹಿಂದಿರುಗಿಸಿರಲಿಲ್ಲ. ಇನ್ನೂ ಕೆಲವರು ಭೋಪಾಲಕ್ಕೆ 
ವರ್ಗಾಯಿಸಲಾಗಿದೆ. ಹಲವು ನಾಪತ್ತೆಯಾಗಿವೆ, ಎಂದೆಲ್ಲ ಹೇಳಿದರು. ಬೇಕಾದ 
ಪುಸ್ತಕವನ್ನು ಪಡೆಯುವುದು ಅಸಾಧ್ಯ ಎಂದು ಮನಗಂಡು, ಎದುರಿಗ 
ಕಂಡವುಗಳಲ್ಲಿಯೇ ಮೂರು ನಾಲ್ಕನ್ನು ಆರಿಸಬೇಕಾಯಿತು. ಈ ಗ್ರಂಥಗಳು ನಿಮ್ಮ 
ವಶದಲ್ಲೇ ಇರಲಿ, ಬೇಕಾದಂತೆ ಓದಿ, ಸಂಜೆ ಐದು ಗಂಟೆಗೆ ಹಿಂದಿರುಗಿಸಿ, ಎಂದು 
ವಾಚನಾಲಯಾಧಿಕಾರಿಗಳು ಕಣ್ಮರೆಯಾಗಿ ಬಿಟ್ಟರು. ಓದಲು ಕೂಡ್ರಲೆಂದು ಖುರ್ಚಿ 
ಟೇಬಲ್‌ಗಳನ್ನು ಸ್ವಚ್ಛಗೊಳಿಸಿ, ದೀಪ ಹಾಕಿದರೆ, ಒಂದೂ ಬಲ್ಬು ಉರಿಯುತ್ತಿರಲಿಲ್ಲ. 
ಒಂದು ಮೂಲೆಯ ಗೋಡೆಗೇ ನೇತು ಹಾಕಿದ್ದು ಮಾತ್ರ ಉರಿಯುತ್ತಿತ್ತು. ಪಂಕ 
ತಟಸ್ಥವಾಗಿತ್ತು. ಪಕ್ಕದ ರೂಮಿನಲ್ಲಿ ಫ್ಯಾನು ತಿರುಗುತ್ತಿತ್ತು. ಹೀಗಾಗಿ ಆ ಕೋಣೆಯಲ್ಲಿ 
ಕುಳಿತು ಬೆಳಕಿಗೆ ಕಿಟಕಿಯನ್ನು ಸಂಪೂರ್ಣವಾಗಿ ತೆರೆದು, ಓದಿ, ಟಿಪ್ಪಣಿ 
ಮಾಡಿಕೊಳ್ಳಲು ಪ್ರಾರಂಭಿಸಬೇಕು, ಎನ್ನುವಷ್ಟರಲ್ಲಿ ಭವ್ಯವಾಗಿ ಮೀಸೆ ಬೆಳೆಸಿದ 
ಚಪರಾಸಿ ಲಖ್ಬನ್‌ (ಲಕ್ಷ್ಮಣದ ತದ್ಭವ)ನು ದೊಡ್ಡ ಸಲಾಮು ಹಾಕಿ, “ದೊಡ್ಡ 
ಸಾಹೇಬರು ತಮ್ಮನ್ನು ಕಾಣಲು ಇಚ್ಛಿಸುತ್ತಾರೆ'' ಎಂದು ಅರುಹಿ ಹೋದ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೨೮ 





ವಿರಮಿಸಲು ಮಂಚ. ಸದಾ ತಂಗಾಳಿ ಪೂರೈಸುವ ಪಂಕ, ದಿನವಿಡೀ ಪರಿಶುದ್ಧ 
ನೀರಿನಿಂದ ತುಂಬಿದ ನಲ್ಲಿ ಸ್ವತಂತ್ರ ಸ್ನಾನ ಗೃಹ-ಕಕ್ಕಸು, ಚಹಾ-ಕಾಫಿ ಮಾಡಿಕೊಳ್ಳಲು 
ಸ್ಟೋವ್‌, ಓದಲು ಇಂಗ್ಲಿಷ್‌ ಪತ್ರಿಕೆಗಳು, ಕೇಳಲು ಹಕ್ಕಿಗಳ ಇಂಚರ. ಬೇಸರ 
ಕಳೆಯಲು ಹೂದೋಟ, ಇವೆಲ್ಲ ಹಣಕೊಟ್ಟರೂ ಸಿಗದ ಛಿಂದಾವಾಡಾದಲ್ಲಿ 
ಪುಕ್ಕಟೆಯಾಗಿ ಸಿಗಬಹುದೆಂದರೆ ಇದೊಂದು ಕನಸು ಎಂದು ಅನಿಸುತ್ತಿತ್ತು. ಇದು 
ಕನಸಲ್ಲ, ನನಸು ಎಂದು ನಂಬುವದೇ ಕಷ್ಟವಾಯಿತು. ಕೇವಲ ಇಪ್ಪತ್ನಾಲ್ಕು ತಾಸುಗಳ 
ಹಿಂದೆ, ತಿಗಣೆ-ಗುಂಗಾಡು, ಜನಜಂಗುಳಿಯ ನಡುವೆ ಅರೆರಾತ್ರಿ ನಿದ್ರೆಯಿಂದ 
ಕಳೆದರೂ, ಕಕ್ಕಸಿಗಾಗಿ ಸಾಲು ನಿಲ್ಲಲು ಐದು ಗಂಟೆಗೇ ಎದ್ದು, ಟೀ-ಕಾಫಿ ಇಲ್ಲದೇ, 
ಪಂಡಿತಜಿಗೆ ಸ್ನಾನಕ್ಕೆ ನೀರು ಕೇಳಿದಾಗ ಗೊಣಗುತ್ತ ಹೂಜೆಯಲ್ಲಿದ್ದ ತಣ್ಣೀರನ್ನು ಅರ್ಧ 
ಬಕೆಟಿನಷ್ಟು ತಂದು ಕೊಟ್ಟಿದ್ದ ಅದರಿಂದ ಮುಖ, ಕೈಕಾಲುಗಳನ್ನು ತೊಳೆದುಕೊಂಡು, 
ಊಟ ಸೇರದ್ದರಿಂದ ಅರೆ ಹೊಟ್ಟೆಯಲ್ಲಿ ವಾಚನಾಲಯಕ್ಕೆ ಹೊರಟು ಬಂದಾಗ, 
ನಂತರದ ಬೆಳವಣಿಗೆ, ಒಂದು ಪವಾಡವೆನಿಸದೇ ಇರಲಿಲ್ಲ, 


“ನೀವು ಬಂದು ಕೆಲಸ ಪ್ರರಾಂಭಿಸಿದ್ದು, ಕುಸುಮಾಕರರಿಂದ ತಿಳಿಯಿತು......' 
ಎಂದು ಪ್ರಿನ್ಸಿಪಾಲ ಶರ್ಮರು ಪೀಠಿಕೆ ಪ್ರಾರಂಭಿಸಿದರು. ""ಸಹ ಕುಟುಂಬವಾಗಿ 
ದಕ್ಷಿಣ ಭಾರತದ ಪ್ರವಾಸಕ್ಕೆ ಹೋಗಿದ್ದೆ. ಹೈದರಾಬಾದ್‌, ತಿರುಪತಿ, ರಾಮೇಶ್ವರ, 
ಕನ್ಯಾಕುಮಾರಿ, ತ್ರಿವೇಂದ್ರಮ್‌, ಕೋಚೀನ, ಮೈಸೂರು, ಬೆಂಗಳೂರುಗಳಿಗೆಲ್ಲಹೋಗಿ 
ಬಂದೆವು. ಸಾಧ್ಯವಾದರೆ ನಿಮ್ಮನ್ನೂ ಕಾಣಬೇಕೆಂದು ನಿಮ್ಮ ವಿಳಾಸವನ್ನು ಒಯ್ದಿದ್ದೆವು. 
ವೇಳೆಯ ಅಭಾವದಿಂದ ಹಾಗೆ ಮಾಡಲಾಗಲಿಲ್ಲ.'' ಎಂದರು. ಅವರ 
ಸಂಶೋಧನಾಲಯದ ಸೌಕರ್ಯ ಪಡೆಯಲು ಅರ್ಜಿ ಮತ್ತು ನಾಲ್ಕು ನೆನಪಿನ 
ಪತ್ರಗಳನ್ನು ಕಳಿಸಿದರೂ ಒಂದು ಅನುಮತಿ ಪತ್ರವನ್ನು ಅಂಚೆಯಿಂದ ಕಳಿಸಲಾರದವರು, 
ಬೆಂಗಳೂರಿಗೇ ಬಂದು ಮಾತನಾಡಿಸುವ ವಿಚಾರ ಹೊಂದಿದ್ದುಕೇಳಿ ತಲೆದೂಗುವಂತೆ 
ಆಯಿತು. ಕೊಯ್ದುಮಾಡಿದ ಭತ್ತದ ಗದ್ದೆಯಂತಿದ್ದ ಅವರ ತಲೆಯನ್ನು ನೋಡುವುದೇ 
ಮೋಜೆನಿಸಿತು. “ಊಟ-ತಿಂಡಿ-ವಸತಿ ಸರಿಯಾಗದೇ ಬಹಳ ಕಷ್ಟಪಟ್ಟಿರೆಂದು 
ತಿಳಿಯಿತು. ನೀವು ನಮ್ಮ ಸನ್ಮಾನ್ಯ ಅತಿಥಿಗಳು, ಅಭ್ಯಾಸಕ್ಕೆ ಬೇಕಾಗುವ ಸವಲತ್ತುಗಳ 
ಜೊತೆಗೆ ಯೋಗಕ್ಷೇಮವೂ ನಮಗೇ ಸೇರಿದ್ದು. ಆದ್ದರಿಂದ ಈ ಕೂಡಲೇ ನಿಮ್ಮ 
ಸಾಮಾನು, ಸರಂಜಾಮುಗಳನ್ನು ಕೂಡಲೇ ತನ್ನಿ. ನೀವಿಲ್ಲಿ ಇರುವ ವ್ಯವಸ್ಥೆಯನ್ನು 
ಕೂಡಲೇ ಮಾಡಿಸುತ್ತೇನೆ'' "ಅಂದಾಗ ಅಷ್ಟು ದೂರ ಹೋಗಿ ತರುವದರಲ್ಲಿ ಅರ್ಥವಿಲ್ಲ, 
ನಾಳೆ ಸಾಮಾನು ತಂದು ಬಿಡುತ್ತೇನೆ' ಅಂದರೂ ಪಟ್ಟು ಹಿಡಿದು ಕಳಿಸಿಯೇಬಿಟ್ಟರು. 


ಇದೀಗ ಕೋಣೆ ಖಾಲಿ ಮಾಡುತ್ತೇನೆ, ಎಂದಾಗ ಲಾಜಿನ ಮ್ಯಾನೇಜರಿಗೆ 
ನಿಜವೆನಿಸಲೇ ಇಲ್ಲ. ಅದೇ ಮುಂಜಾನೆ, ಇನ್ನೊಂದು ವಾರದ ಬಾಡಿಗೆಯನ್ನು 
ಮುಂಗಡ ಕೊಟ್ಟು ಲಾಜಿನ ವಿಳಾಸಕ್ಕೆ ಬಂದ ಪತ್ರಗಳ ವಹಿವಾಟಿಗೆ ಅಂಚೆಯವರಿಗೆ 
ಭೇಟಿ ಕೊಡಬೇಕೆಂದಿದ್ದೆ. ತನ್ನ ಅಲಕ್ಷ್ಯದಿಂದ ಅತಿಥಿಯೊಬ್ಬನನ್ನು ಕಳೆದುಕೊಂಡೆನೆಂದು 
ಊಹಿಸಿದ ಪಂಡಿತಜಿ, ನಿನ್ನೆ ಸಾಯಂಕಾಲ ನೀರು ಬರದ್ದರಿಂದ ತೊಂದರೆಯಾಯಿತು. 
ನಾಳೆಯಿಂದ ಎಲ್ಲರಿಗಿಂತ ಮೊದಲು ನಿಮಗೇ ಸ್ನಾನಕ್ಕೆ ಬಿಸಿ ನೀರು ಕೊಡುತ್ತೇನೆ 
ಎಂದು ಅಂಗಲಾಚಿದ. ಅವನ ಸೇವೆಗೆ ಕೃತಜ್ಞತೆ ಸಲ್ಲಿಸಿ, ಭಕ್ಷಿಸು ಕೊಟ್ಟು, 
ಸಾಮಾನುಗಳನ್ನು ರಿಕ್ಷಾಕ್ಕೆ ಸೇರಿಸಿ ಬೀಳ್ಕೊಂಡೆ. ಒಂದು ವರ್ಷದ ವಾಸಕ್ಕೆಂದು 
ತಂದ ಸಾಮಾನು ಇಷ್ಟು ಕಡಿಮೆಯೇ! ಎಂದು ಪ್ರಿ. ಶರ್ಮಾಜಿ ಸೋಜಿಗಪಟ್ಟರು. 
ಇದರಲ್ಲಿಛಾಯಾಗ್ರಹಣಕ್ಕೆ ಬೇಕಾಗುವ ಸಾಮಗ್ರಿಗಳೇ! ಈ ಬ್ಯಾಗ್‌ ಇದ್ದರೆ, ಬೇಕಾದಲ್ಲಿ 
ಓಡಾಡಿಕೊಂಡು ಇರಬಹುದು ಎಂದೆ, ಶರ್ಮರು, ತಮ್ಮ ಪತ್ನಿ ದಕ್ಷಿಣ ಭಾರತದ 
ಪ್ರವಾಸದಲ್ಲಿ ಕೊಂಡುಕೊಂಡ ಸಾಮಾನುಗಳೆಲ್ಲ ನಿಮ್ಮ ಹತ್ತು ವರ್ಷದ ವಾಸಕ್ಕೆ 
ಸಾಕಾಗುತ್ತಿತ್ತೊ ಏನೋ! ಅವನ್ನು ಹೊತ್ತು, ಹಮಾಲನಿಗೆ ದುಡ್ಡು ಸುರಿದೇ ಸಾಕಾಯಿತು 
ಎಂದರು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೦ 


ಹಿಂದೊಮ್ಮೆ ತರಬೇತಿಗಾಗಿ ಬಂದ ಆಡಳಿತಾಧಿಕಾರಿಗಳ ವಾಸಕ್ಕಾಗಿ ಕಟ್ಟಿಸಿದ 
ವಸತಿಗೃಹಗಳಲ್ಲಿ ಉತ್ತಮವಾದ ಕೊಠಡಿಯ ಬಾಗಿಲನ್ನೆ ತೆಗೆಯಿಸಿ ದೀಪ, ಪಂಕ, 
ನಲ್ಲಿಗಳು ಸರಿಯಾಗಿ ಕೆಲಸ ಮಾಡುತ್ತವೆಂದು ಖಚಿತಪಡಿಸಿಕೊಂಡು ಚಪರಾಸಿಯನ್ನು 
ಕರೆದು ಸ್ವಚ್ಛಗೊಳಿಸಲು ಆಜ್ಞೆಯಿತ್ತರು. ಪ್ರತಿ ದಿನ ಗುಡಿಸಲು, ಹಾಲು ತಂದುಕೊಡಲು, 
ರಾತ್ರಿ ಪಹರೆ ಇಡಲು ಆಳಿಗೆ ಜ್ಞಾಪಿಸಿದರು. ನನಗೆ ಅಲ್ಪ-ಸ್ವಲ್ಪ ಅಡಿಗೆ ಬರುತ್ತದೆಂದು 
ಅರಿತು ತುಂಬ ಸೀಮೆ ಎಣ್ಣೆ ಹಾಕಿಸಿ ಸ್ಪೋವ್‌ ತರಿಸಿದರು. ಒಳ್ಳೆಯ ಮಾವಿನ 
ಹಣ್ಣು ಕೊಡಿಸಿದರು. ಹಿಂದುಸ್ತಾನ್‌ ಟೈಮ್ಸ್‌ ದಿನ ಪತ್ರಿಕೆ ಇಡಿಸಿದರು. ದೂರದ ಈ 
ಊರಿನಲ್ಲಿ ಅಂತಃಕರಣ ತೋರುವವರು ಇದ್ದಾರಲ್ಲ! ಎಂದು ಹೃದಯ ಉಕ್ಕಿ 
ಬಂದಿತು. ಏನಾದರೂ ಅಡಚಣೆಗಳು ಬಂದಲ್ಲಿ ಹೇಳಿ ಕಳಿಸಿ ತಕ್ಷಣ ಪರಿಹರಿಸಲು 
ಯತ್ನಿಸುತ್ತೇನೆ. ಎಂಬ ಆಶ್ವಾಸನೆ ಸಿಕ್ಕಾಗಲಂತೂ ಹೇಗೆ ಕೃತಜ್ಞತೆ ಸಲ್ಲಿಸಬೇಕೆಂದು 
ತಿಳಿಯದಾಯಿತು. "ಇತವಾರಿ' (ರವಿವಾರ ಸಂತ ಪೇಟೆ)ಯಿಂದ ಅಡಿಗೆಗೆ ಬೇಕಾದ 
ಸಣ್ಣಪುಟ್ಟ ಸಲಕರಣೆಗಳು. ಬ್ರೆಡ್‌, ಬೆಣ್ಣೆ, ಜಾಮ್‌, ಉಪ್ಪಿನಕಾಯಿ ಮುಂತಾದವನ್ನು 
ತಂದಿದ್ದರಿಂದ ಎಲ್ಲ ಸಮಸ್ಯೆಗಳೂ ಏಕಕಾಲಕ್ಕೆ ಪರಿಹಾರವಾದವು. ಜೊತೆಗೆ, ಅಕಾಡಮಿ 
ಕೊಡುವ ಧನ ಸಹಾಯ ಕಡಿಮೆ ಬೀಳಬಹುದು, ಎಂಬ ಅಳುಕೂ ಮಾಯವಾಯಿತು. 
ರಾತ್ರೆಯಲ್ಲಿ ಕಿಡಕಿಗಳನ್ನೆಲ್ಲ ಮುಚ್ಚಿಬಿಟ್ಟರೆ, ತನ್ನಷ್ಟಕ್ಕೆ ಕೊಠಡಿ, ಕತ್ತಲೆ ಗವಿಯಾಗಿ 
ಮಾರ್ಪಡುವುದರಿಂದ, "ರೂಪಾಂಕನದ' ಛಾಯಾಚಿತ್ರಕಾರನಿಗೆ ಸಲಾಂ ಹಾಕುವ 
ಪ್ರಮೇಯವೂ ತಪ್ಪಿ ನಾನೇ ಮಾಡಬಹುದು! ಎಂಬ ಆಸೆ ಚಿಗುರಿತು. 


ಶರ್ಮಾರನ್ನು ನಿಕಟವಾಗಿ ಅರಿತ ಸಹೋದ್ಯೋಗಿಗಳಿಗೆ ಅವರ ಈ ಔದಾರ್ಯದ 
ಅರ್ಥವಾಗದೇ ತುಬ್ಬಿಬಾದರು. ಉತ್ತಮ ಪಚನಕ್ರಿಯೆಗಾಗಿ ಅವರು ನಿಯಮಿತವಾದ 
ಮದ್ಯ ಸೇವನೆಯನ್ನು ರೂಢಿಸಿಕೊಂಡದ್ದರಿಂದ, ಸ ಸದಾಕಾಲವೂ ಇಂದು ಯಾರನ್ನು 
ಅದರ ಖರ್ಚಿಗೆ ಗುರಿಮಾಡಲಿ? ಎಂಬ ಲೆಕ್ಕಾಚಾರವನ್ನು ಹಾಕುವವರು ಇಂಥ 
ದಾನಶೂರರು ಹೇಗಾದರು? ಎಂದು ಶೋಧಕ್ಕೆ ಆರಂಭಿಸಿದರು. ಅವರಿಗೆ ವಿದೇಶಿ 
“ಔಷಧಿ'ಯ ಮೋಹ ಜಾಸ್ತಿ. ದಯವಿಟ್ಟು ಅದನ್ನು ಕೊಡಿಸಲು ಹೋಗಬೇಡಿ! 
ಎಂದು ಎಚ್ಚರಿಕೆಯ ಮಾತು ಹೇಳಿದಾಗ, "ಇದು ಒಡ್ಡರ ಹತ್ತಿರ ಕುಪ್ಪಸ ಕೇಳಿದಂತೆ! 
ಏನೂ ಸಿಗಲಾರದು, ಎಂದೆ. ಮಾರನೇ ದಿನ ಈ ಆತಿಥ್ಯದ ಗುಟ್ಟು ರಟ್ಟಾಯಿತು. 
ಕಲ್ಕತ್ತಾದಿಂದ ಕೇಂದ್ರ ಮಾನವ ಶಾಸ ಸ್ತ ಸಂಶೋಧನಾ ಸಂಸ್ಥೆಯ ಡೈರೆಕ್ಟರ್‌, ಹಾಗೂ 
ಅವರೊಂದಿಗೆ ಭೋಪಾಲದ ಆದಿವಾಸಿ, ಸಂಶೋಧನಾ ಸಂಸ್ಥೆಯ ಡೈರೆಕ್ಟರ್‌ 
ಬರಲಿದ್ದರು. ಎಂದಿನಂತೆ ತಮ್ಮ ಸಹೋದೊ ್ಯೀಗಿಗಳಿಗೆ ಈ ವಿಚಾರವನ್ನು ಶರ್ಮರು 
ಹೇಳಿರಲಿಲ್ಲ. ಮಾಳಾ ಜೊತೆ, ನಾಗಪುರ ಶಾಖೆಯ ಅಧಿಕಾರಿಗಳೂ 
ಬಂದಿದ್ದರು. ಅವರೆದುರಿಗೆಲ್ಲ ತಮ್ಮ ಸಂಶೋಧನಾಲಯುದ ಖ್ಯಾತಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೧ 


ಬೆಂಗಳೂರುವರೆಗೂ ತಲುಪಿ, ವಿದೇಶಿ ಡಾಕ್ಟರೇಟ್‌ ಪಡೆದ ಸಂಶೋಧಕರು 
ಹುಡುಕಿಕೊಂಡು ಬಂದಿದ್ದಾರೆ. ಅವರಿಗೆ ಯಾವತ್ತೂ ಸಂಶೋಧನಾ ಸವಲತ್ತುಗಳನ್ನು 
ಪೂರೈಸುತ್ತಿದ್ದೇನೆ, ಎಂದು ೩-೪ ಬಾರಿ ಪಟಾಕಿ ಹಾರಿಸಿದರಂತೆ! ಡೈರೆಕ್ಟರು ನಂತರ 
ನಾನು ಕುಳಿತಿದ್ದ ವಾಚನಾಲಯಕ್ಕೂ ಬಂದು ಸಂಶೋಧನೆಯ ಪುಸ್ತಕಗಳನ್ನು , 
ಅವುಗಳಲ್ಲಿಯ ಮಾಹಿತಿಯನ್ನು ಯಥೇಚ್ಛ ಬಳಸಲು ಅನುಮತಿಯನ್ನು ನೀಡಿದರು. 
ವಸ್ತು ಸಂಗ್ರಹಾಲಯದ ಛಾಯಾಗ್ರಹಣಕ್ಕೆ ತಮ್ಮ ಅನುಮತಿ ದಯಪಾಲಿಸಬೇಕಲ್ಲ! 
ಎಂದು ರಾಗ ಎಳೆದಾಗ ನಿಮ್ಮಂಥವರಿಗೆ ಅನುಮತಿ ನೀಡದೇ ಇನ್ನಾರಿಗೆ 
ಕೊಡುವದು? ಭೋಪಾಲಕ್ಕೆ ಹಿಂದಿರಗಿದಾಕ್ಷಣ ಕಳಿಸಿ ಕೊಟ್ಟುಬಿಡುತ್ತೇನೆ'' ಎಂದು 
ಆಶ್ವಾಸನೆಯಿತ್ತರು. ನನ್ನ ಪರವಾಗಿ ಶರ್ಮರೇ ಅರ್ಜಿ ಸಲ್ಲಿಸಿ ಅದರ ಮೇಲೆ ಹಸ್ತಾಕ್ಷರ 
ಹಾಕಲು ಪೆನ್ನು ಕೈಗೆ ಕೊಟ್ಟಾಗ ತಮಾಷೆಯೆನಿಸಿತು! 


ಅತಿಥಿಗಳಿಗೆ ಆದಿವಾಸಿಗಳ ವೈಶಿಷ್ಟ್ಯಮಯ ಜೀವನದ ಚಲಚ್ಚಿತ್ರ ತೋರಿಸಿದಾಗ 
ನನಗೂ ಅದನ್ನು ವೀಕ್ಷಿಸುವ ಅಪರೂಪದ ಅವಕಾಶ ಸಂದಿತು. ಅದನ್ನು 
ಛಾಯಾಚಿತ್ರಗಾರ ವರ್ಮಾ ಅವರು ಚಿತ್ರಿಸಿದ್ದರಂತೆ. ಅವರಲ್ಲಿ ಕಲೆಯಿಲ್ಲದಿದ್ದರೂ 
ವಿಷಯ ಸಂಗ್ರಹಣೆ ಚೆನ್ನಾಗಿತ್ತು. ಆ ಚಿತ್ರಕಾರರನ್ನು ಕಾಣುವ ಆಸೆ ವ್ಯಕ್ತ ಕಪಡಿಸಿದಾಗ 
ಕ್ಯುರೇಟರ್‌ ಕುಸುಮಾಕರರು "ಈ ಸಂಸ್ಥೆ ತಮಾಷೆಗೆ ಹೆಸರುವಾಸಿಯಾಗಿದೆ. ವರ್ಮಾರು 
ವೈಯಕ್ತಿಕ ಕಾರಣಗಳನ್ನು ಮುಂದೆ ಎ ಭೋಪಾಲಕ್ಕೆ ವರ್ಗ ಮಾಡಿಸಿಕೊಂಡರು. 
ಅಲ್ಲಿಯೇ ಮೇಲಧಿಕಾರಿಗಳು, ಮಂತ್ರಿಗಳಿಗೆ ಬೆಣ್ಣೆ ಸವರಿ, ಉಪನಿರ್ದೇಶಕನ 
ಹುದ್ದೆಯನ್ನೂ  ಗಟ್ಟಿಸಿಕೊಂಡರು. ಈಗ ಕ್ಯಾಮರಾ ಮುಟ್ಟುವದೆಂದರೆ ತನಗೆ ಅವಮಾನ, 
ಎನ್ನುವಂತೆ ವರ್ತಿಸುತ್ತಾರೆ. ಸರಕಾರಿ ಜೀಪಿನಲ್ಲಿ ಸದಾಕಾಲ ಓಡಾಡುತ್ತಿರುವುದೇ 
ಅವರು ಮಾಡುವ ಮುಖ್ಯ ಕೆಲಸ' ಎಂದರು. ಆಂಧ್ರದ ರಾಮಚಂದ್ರರಾವ್‌ 
ಎನ್ನುವವರೂ ಇಲ್ಲಿದ್ದರು. ಅವರ ಚಿತ್ರಗಳನ್ನು ನೋಡಿ! ಎಂದು ತೋರಿಸಿದರು. 
ಅವೆಲ್ಲ ಜೀವಂತಿಕೆಯಿಂದ ತುಂಬಿ ತುಳುಕುತ್ತಿದ್ದವು. "ಇಂಥ ಉತ್ತಮ ಕಲಾಕಾರನೆಂದೂ 
ಸುಖಿಯಾಗಿರಲಿಲ್ಲ. ಯಾತಕ್ಕಾಗಿ ನೊಂದುಕೊಂಡರೋ, ಅವರ ವೈಯಕ್ತಿಕ 
ಅಡಚಣೆಗಳು ಏನಿದ್ದವೋ! ಒಂದು ದಿನ ಓಡುವ ರೈಲಿನ ಕೆಳಗೆ ಬಿದ್ದು ಆತ್ಮಹತ್ಯೆ 
ಮಾಡಿಕೊಂಡರು......ಇದಾದ ನಂತರ ಅವರ ಗ? ಬೀಗ ಜಡಿದು ಮೊಹರು 
ಮಾಡಲಾಯಿತು. ಅಲ್ಲಿ ಏನಿದೆ ಎಂದು ನೋಡುವ ತೊಂದರೆ ಯಾರೂ 
ತೆಗೆದುಕೊಳ್ಳಲಿಲ್ಲ. ಕ್ಯಾಮರಾಕ್ಕೆ ಎಷ್ಟು ಬೂಷ್ಟು ಹಿಡಿದಿದೆಯೋ, ಎಷ್ಟೊಂದು 
ನೆಗೆಟಿವ್‌ಗಳು ಹಾಳಾದವೊ! ಎನ್ನುತ್ತಿದ್ದಂತೆ ಬಿಸಿಯುಸಿರು ಇಟ್ಟರು. ಎಂಥ ಅಪೂರ್ವ 
ಛಾಯಾಚಿತ್ರಕಾರರನ್ನು ಕಾಣಲಾಗದೇ ಹೋಯಿತಲ್ಲ ಎಂದು ಚಡಪಡಿಸುವಂತೆ 
ಆಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೨ 


ಈಗ ಪ್ರಿನ್ಸಿಪಾಲರ ಪವಾಡಸದೃಶ ದಾನ ಪ್ರವೃತ್ತಿಯ ನಿದರ್ಶನಗಳು ಘಟೋತ್ಕಚ 
ಸೃಷ್ಟಿಯಂತೆ ಒಂದೊಂದಾಗಿ ಕುಸಿಯಲಾರಂಭಿಸಿದವು. ಹೋಟೇಲಿನಲ್ಲಿ ಎಷ್ಟು 
ಬಾಡಿಗೆ ಕೊಡುತ್ತಿದ್ದಿರಿ? ಎಂದು ವಿಚಾರಿಸಿ ಉಳಿತಾಯದ ಲೆಕ್ಕ ಹಾಕಲಾರಂಭಿಸಿದರು. 
ಜೊತೆಗೆ ಊಟ-ತಿಂಡಿಗಳ ಖರ್ಚು ಬರುತ್ತಿರಬೇಕಲ್ಲವೇ! ಎಂದು ವಿಸ್ಮಯಪಟ್ಟರು. 
ಕ್ಯಾಮರಾ, ಫ್ಲ್ಯಾಶ್‌ಗಳಂಥ ಭಾರಿ ಬೆಲೆ ಬಾಳುವ ಸಾಮಾನುಗಳಿಗೆ ಹೋಟೇಲುಗಳಲ್ಲಿ 
ಸುರಕ್ಷಿತತೆ ಎಲ್ಲಿಂದ ಬರಬೇಕು? ಎಂದು ಸೂಚ್ಯವಾಗಿ ಹೇಳಿದರು. ನಮಗೆ ಫಂಡಿನ 
ಅಭಾವ ತುಂಬ. ತಾವು ಉಳಿಸಿದ ಹಣದಲ್ಲಿ ತಮ್ಮ ಶಿಕ್ಷಕ ವೃಂದಕ್ಕೆ ಒಂದು ಟೇಸೆಟ್‌ 
ಕೊಡಿಸಿದರೆ, ಕ್ಷಬ್ಬಿಗೆ ತಮ್ಮ ಕೊಡುಗೆಯಾಗಿ ಉಳಿಯುವದು, ಎಂದು ಹೇಳಿದರು. 
ಸೂಚನೆ ಮಾನ್ಯವಾಗಿ ಆ ಕೂಡಲೆ ಆಚರಣೆಯಲ್ಲಿ ತಂದದ್ದೂ ಆಯಿತು. ಆದರೆ 
ಅಲ್ಲಿ ಯಾವ ಕ್ಷಬ್ಬೂ ಅಸ್ತಿತ್ವದಲ್ಲಿ ಇಲ್ಲವೆಂದೂ, ಆ ಸೆಟ್‌ ಇದ್ದಕ್ಕಿದ್ದಂತೆ ಪ್ರಿನ್ಸಿಪಾಲ್‌ರ 
ಗೃಹೋಪಕರಣಗಳಲ್ಲಿ ಸೇರ್ಪಡೆಯಾಯಿತೆಂದೂ ನಂತರ ತಿಳಿಯಿತು. 


“"ವಾಚನಾಲಯದಲ್ಲಿ ಸತತವಾಗಿ ಆರೇಳು ತಾಸು ಕುಳಿತು ಹಲವಾರು 
ಪುಸ್ತಕಗಳನ್ನು ಓದಿ ಟಿಪ್ಪಣಿ ಮಾಡುವುದು ಅತಿ ಕಷ್ಟದ್ದು ಎಂದು ಅನುಭವದಿಂದ 
ಹೇಳಬಲ್ಲೆ. ನಿಮಗೆ ಬೇಕಾದ ಮಾಹಿತಿ ಇದ್ದ ಎರಡು ಮೂರು ಪುಸ್ತಕಗಳು ನನ್ನ ಬಳಿ 
ಇವೆ. ಅವುಗಳ ಪ್ರತಿಗಳು ಸಿಗುತ್ತಿಲ್ಲ. ನಾನು ಶ್ರೀಮಂತನಾಗಿದ್ದರೆ.......... ನಾನು 
ಅವನ್ನು ನಿಮಗೆ ಉಡುಗೊರೆಯಾಗಿ ಕೊಡುತ್ತಿದ್ದೆ. ಲಾಟರಿ ಟಕೇಟು ನಿಯಮಿತವಾಗಿ 
ಕೊಳ್ಳುತ್ತಿದ್ದರೂ, ಏನೂ ಲಾಭವಾಗಿಲ್ಲ!'' ಎಂದು ದೇಶಾವರಿ ನಗೆ ನಕ್ಕರು. ಸಂಚಿತ 
ಧೂಳು ರುಾಡಿಸಿ ಹಳದಿ ಬಣ್ಣಕ್ಕೆ ತಿರುಗಿದ ಪುಟಗಳ ಎರಡು ಪುಟ್ಟ ಹೊತ್ತಿಗೆ 
(ಕೈಪಿಡಿ) ಕೈಗಿತ್ತು, ಅವುಗಳ ಬೆಲೆ ಹೇಳಿ ತಾವೇ ಪಡೆದು ಕೊಂಡರು. ಕೋಣೆಗೆ 
ಬಂದು ನೋಡಿದಾಗ ಒಂದೇ ಪುಸ್ತಕದ ಎರಡು ಪ್ರತಿಗಳಿದ್ದವು. ಹಳೇ ಪುಸ್ತಕಗಳ 
ವ್ಯಾಪಾರಿಯಂತೆ ಅವುಗಳ ಬೆಲೆಯನ್ನು ಅಳುಕಿಸಲಾಗಿತ್ತು. ತಮ್ಮ ಪರವಾಗಿ ಕೊಟ್ಟ 
ಸೈಕ್ಲೊಸ್ಸೈಲ್‌ ಮಾಡಿದ ಟಿಪ್ಪಣಿಯ ಮೇಲಿದ್ದ ಹೆಸರನ್ನು ಬ್ಲೇಡಿನಿಂದ ಕೊಯ್ಯಲಾಗಿತ್ತು. 
ಇನ್ನೊಂದು ದಿನ, "ಸ್ಟುಡಿಯೋದಲ್ಲಿ ತೆಗೆಸಿಕೊಂಡ ನಮ್ಮ ಕುಟುಂಬದ ಒಂದೂ 
ಛಾಯಾಚಿತ್ರ ಚೆನ್ನಾಗಿಲ್ಲವೆಂಬ ದೂರು ಸದಾಕಾಲ ಇದ್ದೇ ಇದೆ. ಆದ್ದರಿಂದ ನಿಮ್ಮಿಂದ 
ಕೆಲವು ಚಿತ್ರಗಳನ್ನು ತೆಗೆಸಿಕೊಳ್ಳಲು ಬಯಸುತ್ತೇವೆ ಎಂದರು. ಇದೊಳ್ಳೆ 
ಕಷ್ಟಕ್ಕಿಟ್ಟುಕೊಂಡಿತೆಂದು ಸರಂಜಾಮು ಹೊತ್ತುಕೊಂಡು ಮುಖ್ಯ ಕಟ್ಟಡದ ಹಿಂದೆ 
ಇದ್ದ ಅವರ ನಿವಾಸಕ್ಕೆ ಹೋದಾಗ ಆಫೀಸ್‌ರೂಮನ್ನೇ ಬೈಠಕಖಾನೆಯಾಗಿ 
ಬಳಸುತ್ತಿದ್ದುದನ್ನು ನೋಡಿ ಆಶ್ಚರ್ಯವಾಯ್ತು. ಕಿಶೋರಾವಸ್ಥೆಯ ಹೊಸ್ತಿಲಲ್ಲಿದ್ದ 
ಮಗಳು ಮೀನು, ಠಣಪನಂತಿದ್ದಮಗ ಡಿಪುರನ್ನು ಛಾಯಾಗ್ರಹಣಕ್ಕೆ ಕೂಡ್ರಿಸ ಬೇಕಾದರೆ 
ಕಲಿತ ವಿದ್ಯೆಯೆಲ್ಲ ಬಳಸಬೇಕಾಯಿತು. “ಹಾಗೆ ನಗಬೇಡಿರೋ! ನಕ್ಕು ಮನಃ ಸ್ವಾಸ್ಥ್ಯ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೩ 


ಕೆಡಿಸಿಕೊಂಡರೆ ಫೋಟೊ ಚೆನ್ನಾಗಿ ಬರುವದಿಲ್ಲ''ವೆಂದು ತಾಯಿ, ನಿರ್ದೇಶಕಿಯ 
ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದಳು. ಊಟ ಹಾಕಿಯೇ ಕಳಿಸಿದ್ದರಿಂದ ಊಟ 
ಹೋದಲ್ಲಿ ಕೋಟಿಲಾಭವೆಂದು ಪರಿಗಣಿಸಬೇಕಾಯಿತು. ಮರುದಿನ ಬೆಳಿಗ್ಗೆಯೇ 
ಫೋಟೋ ಸಿದ್ಧವಾದವೇ? ಎಂದು ವಿಚಾರಿಸಿ ಅಜ್ಞಾನ ಪ್ರಕಟಿಸಿದ್ದೂ ಆಯಿತು. 


ಸೈಕ್ಲೊಸ್ಸೈಲ್‌ ಟಿಪ್ಪಣಿಯ ವಿವರಗಳನ್ನು ಕೇಳಿಸಿಕೊಂಡ ಕುಸುಮಾಕರರು ಖಿಕ್‌! 
ಎಂದು ನಕ್ಕಿದ್ದರಿಂದ ವೀಳ್ಯದ ಪೀಕು ಶರ್ಟಿನ ಮೇಲೆ ಬಿದ್ದು ಕೆಂಪು ಕಲೆ ಮೂಡಿತು. 
ಆ ಟಿಪ್ಪಣಿ ಸಿದ್ಧಪಡಿಸಿದವನು ತಾನೇ ಎಂದು ಹೇಳಿ ಹೆಸರಿದ್ದ ಪ್ರತಿಯೊಂದನ್ನು 
ಡ್ರಾಯರಿನಿಂದ ಎಳೆದು ಕೈಗೆ ಕೊಟ್ಟರು. ಶರ್ಟಿನ ಕಲೆ ತೆಗೆದು, ಬಾಯಿ ಮುಕ್ಕಳಿಸಿ 
ಬಂದು ಮಾತಿಗಾರಂಭಿಸಿದರು. “ಅವರು ನಿಮಗೆ ಮಾರಿದ ಪುಸ್ತಕದ (ಕೈ ಪಿಡಿಯ) 
ಇತಿಹಾಸ ತುಂಬ ರೋಚಕವಾಗಿದೆ. ೧೯೬೪ರಲ್ಲಿ ದಿಲ್ಲಿಯಲ್ಲಿ ಆದಿವಾಸಿಗಳ 
ಸಮಸ್ಯೆಗಳ ಬಗ್ಗೆ ಒಂದು ಸೆಮಿನಾರನ್ನು ಏರ್ಪಡಿಸಿದ್ದರು. ಅದರಲ್ಲಿ ವಿದೇಶಿ 
ಪ್ರತಿನಿಧಿಗಳೂ ಭಾಗವಹಿಸಲಿದ್ದುದರಿಂದ ಒಂದು ಸುಂದರವಾದ ಪುಸ್ತಕವನ್ನು 
ಸಿದ್ಧಗೊಳಿಸಲು ಮೇಲಿನಿಂದ ಆದೇಶ ಬಂದಿತು. ಅದರಲ್ಲಿ ಸೇರಿಸಿದ ಹೆಚ್ಚಿನ 
ಮಾಹಿತಿಯನ್ನು ನಾನೇ ಸಂಗ್ರಹಿಸಿದೆ. ಮುದ್ರಣಕ್ಕೆ ಹೋಗುವ ಮೊದಲು ನನ್ನ ಹೆಸರು 
ಇದ್ದರೂ, ಯಾರೋ ಅದನ್ನು ಕೈಬಿಟ್ಟಿದ್ದರು. ಅದರ ಮುಖಪುಟವನ್ನು ರುದ್ರಕುಮಾರರು 
ಸಿದ್ಧಪಡಿಸಿದ್ದರಿಂದ ಅವರ ಹೆಸರನ್ನು ಸೇರಿಸಲಾಗಿತ್ತು. ಮಾಹಿತಿಯ ಜೊತೆಗೆ ಸೇರಿಸಿದ 
ಒಂದೆರಡು ಛಾಯಾಚಿತ್ರಗಳು ಮಾತ್ರ ವರ್ಮಾ ಅವರು ತೆಗೆದವುಗಳು ಇದ್ದವು. 
ಇಷ್ಟಾದರೂ ತನ್ನ ಹೆಸರನ್ನು ಸೇರಿಸಿಲ್ಲವೆಂದು ವರ್ಮಾ ಅವರು ಹುಯಿಲೆಬ್ಬಿಸಿಬಿಟ್ಟರು. 
ಇನ್ನೂ ಅನೇಕ ಜನ, ಸಣ್ಣ ಪುಟ್ಟ ಕಾರಣಕ್ಕಾಗಿ ಆಕ್ಷೇಪಣೆಯೆತ್ತಿದ್ದರಿಂದ ಅದಕ್ಕಾಗಿ 
ಒಂದು ವಿಚಾರಣಾ ಸಮಿತಿಯೊಂದನ್ನು ನೇಮಿಸಿದರು. ಲಕ್ಷಾಂತರ ರೂಪಾಯಿ ಖರ್ಚು 
ಮಾಡಿ ವಿದೇಶಿ ಆರ್ಟ್‌ ಕಾಗದದ ಮೇಲೆ ಮುದ್ರಿಸಿದ ಪ್ರತಿಗಳನ್ನು ಹಂಚಿದರೆ 
ಮಾರಾಟ ಮಾಡಿದರೆ ಅಸಂತೋಷ-ವೈಮನಸ್ಸುಗಳು ಬೆಳೆಯಬಹುದೆಂದು ಆ 
ಪ್ರತಿಗಳು ಯಾರ ಕೈಗೂ ಸಿಗದಿರಲೆಂದು ಸಮಿತಿಯವರು ತೀರ್ಮಾನಿಸಿದರು. ನಂತರ 
ಸಂಸ್ಥೆಯ ಪ್ರಕಾಶನಗಳ ಮೇಲೆ ಎಲ್ಲರ ಹೆಸರನ್ನೂ ನಮೂದಿಸಬೇಕೆಂದು ಕಡ್ಡಾಯ 
ತರಲಾಯಿತು. ಆ ನಂತರ ಇಷ್ಟೊಂದು ವರ್ಷಗಳು ಜಾರಿಕೊಂಡಿವೆ. ಆ ಪ್ರತಿಗಳನ್ನು 
ನಾಶಪಡಿಸಬೇಕೆ? ರದ್ದಿಯವರಿಗೆ ಮಾರಬೇಕೇ? ಎಂದು ನಿರ್ಧರಿಸಲಾಗದೇ 
ವಾಚನಾಲಯದ ಹಿಂದಿನ ಸ್ಟೋರಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಧೂಳು. ಗೆದ್ದಿಲುಗಳಿಗೆ 
ಅವು ಆಹಾರವಾಗಿವೆ. ಗೋಣಿ ಚೀಲ ತುಂಬಿ ಒಯ್ಯಬಹುದು! ಅಂಥ ಎರಡು 
ಪ್ರತಿಯನ್ನು ನಿಮಗೆ ಮಾರಿ, ದುಡ್ಡು ಪಡೆದ ವ್ಯಾಪಾರಿ ಬುದ್ಧಿಯನ್ನು 
ಮೆಚ್ಚಿಕೊಳ್ಳಬೇಕಾದ್ದೇ! ಮೋಜಿನ ಮಾತೆಂದರೆ, ಆ ನಂತರ ಒಂದೂ ಇಂಥ ಕೃತಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೪ 


ಹೊರಗೆ ಬಂದೇ ಇಲ್ಲ. ಬರುವ ಸಾಧ್ಯತೆಯೂ ಇಲ್ಲ. ಎಂದು ಬಾಯಾರಿಕೆ 
ನಿವಾರಿಸಿಕೊಳ್ಳಲು ನೀರು ಕುಡಿದು ಬಂದು ವೀಳ್ಯ ಮೆಲ್ಲಲಾರಂಭಿಸಿದರು. 


ಧನ ಸಂಪಾದನೆಗಾಗಿಯೇ ಹೊಟೇಲ್‌ ತೆರೆದವರು ಗಿರಾಕಿಗಳನ್ನು ಸುಲಿದರೆ 
ಕ್ಷಮಿಸಬಹುದು. ಆದರೆ ಆದಿವಾಸಿಗಳ ಹಿತರಕ್ಷಣೆಯ ಹೆಸರಿನಲ್ಲಿ ನಡೆಯುವ 
ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿ ದೂರದ ಊರಿನಿಂದ ಬಂದವನಿಗೆ ಆಶ್ರಯ 
ಕೊಡುವ ನೆಪದಲ್ಲಿ ಬಗೆಬಗೆಯಲ್ಲಿ ಸುಲಿದರೆ ಅದಕ್ಕೆ ಪರಿಹಾರವೇನು? ಎಂಬ 
ಸಮಸ್ಯೆಗೆ ಉತ್ತರ ಸುಲಭವಾಗಿ ಸಿಗಲಿಲ್ಲ. ವಿದ್ಯಾವಂತರೇ ಹೀಗಿದ್ದರೆ, ವ್ಯಾಪಾರಿಗಳು, 
ಏಜೆಂಟರು ಆದಿವಾಸಿಗಳನ್ನು ಶೋಷಿಸಿದರೆ ಆಶ್ಚರ್ಯವೇನು? ಎಂದೆನಿಸಿತು. ಆ 
ಬಳಿಕ ವಸತಿಗೃಹದಲ್ಲಿ ಮುಂದುವರಿಯಲು ಮನಸ್ಸಾಗಲಿಲ್ಲ. ಹೋಟೇಲಿನ 
ಅನಾರೋಗ್ಯಕರ ವಾತಾವರಣದಲ್ಲಿ ದೀರ್ಫ್ಥಕಾಲದ ವಾಸವೂ ಕಠಿಣವಿತ್ತು. ಆದ್ದರಿಂದ 
ಚಿಕ್ಕ ಮನೆಯೊಂದನ್ನು ಬಾಡಿಗೆಗೆ ಹಿಡಿದು, ಒಂಟಿ ಸಂಸಾರ ಪ್ರಾರಂಭಿಸುವದೇ 
ಏಕಮೇವ ಮಾರ್ಗವೆಂದು ಕುಸುಮಾಕರ, ರುದ್ರಕುಮಾರ, ನಾರದರಿಗೆ 
ವಿನಂತಿಸಿಕೊಂಡಾಗ ಅವರು ಏನಾದರೂ ವ್ಯವಸ್ಥೆ ಮಾಡಿಯೇ ಮಾಡುತ್ತೇವೆ ಎಂದಾಗ 
ನೆಮ್ಮದಿಯ ಉಸಿರು ಬಿಡುವಂತೆ ಆಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೫ 





ತೀರ ಹತ್ತಿರದಿಂದ ನೋಡಲು ನಗರವಾಸಿಯು ಹೊರಟು ಮಳೆರಾಯನನ್ನು 
ಗೌರವಿಸದಿದ್ದರೆ ಅವನ ಪ್ರಕೋಪಕ್ಕೆ ಆಹುತಿಯಾಗುವದು ಖಂಡಿತ. ಒಂದು ವಾರದ 
ಜಡಿಮಳೆಯ ನಂತರ ಸೂರ್ಯದೇವನು ದರ್ಶನ ಕೊಟ್ಟಿದ್ದರಿಂದ ಛಿಂದವಾಡಾದ 
ಹತ್ತಿರವಿದ್ದ ಗೊಂಡರಹಳ್ಳಿ, ಜಾಮುನ ಜರಿಗೆ ಹೊರಡಲು ಧೈರ್ಯ ಬಂದಿತು. ಕಪ್ಪು 
ಅಂಟಿನ ಮಣ್ಣಿನಲ್ಲಿ ಎತ್ತುಗಳು ಎಳೆಯುವ ರಥಗಳು, ಏಕ ಪ್ರಕಾರವಾಗಿ 
ಓಡಾಡಿದ್ದರಿಂದ ರಸ್ತೆಯಲ್ಲಿ ರಾಡಿಯಾಗಿ ಪರಿವರ್ತನಗೊಂಡಿತ್ತು. ಹಳ್ಳಿಗರು ಬಾಟಾರ 
ಬೂಟು ಧರಿಸುತ್ತಿಲ್ಲವಾದರೂ ಅವರಿಗೆಲ್ಲ ದಪ್ಪ ಬೂಟುಗಳನ್ನು ಕೊಡಮಾಡಿತ್ತು, 
ಕೆಸರು. ಕೈಯಲ್ಲಿದ್ದ ದೊಣ್ಣೆಯನ್ನು ಕಂಕುಳಿಗೆ ಸೇರಿಸಿ, ಹಿಂದೆ ಜಾರಿದ ರುಮಾಲು 
ಮುಂದೆ ಎಳೆದುಕೊಂಡು, ನೀಗ್ರೊಗಳಿಗೆ ಶೋಭಿಸಬಹುದಾದ ಮೂಗಿನ ಹೊಳ್ಳೆಗಳನ್ನು 
ಇನ್ನಷ್ಟು ಹಿಗ್ಗಿಸಿ ಎದುರು ಬರುತ್ತಿದ್ದ ಗೊಂಡನು, "ಜೈ ರಾಮಜೀಕಿ' ಎಂದು ನಮಸ್ಕರಿಸಿ 
"ಇತ್ತ ಪಾದಗಳನ್ನು ಬೆಳೆಸುವ ಕಾರಣವೇನೆಂದು ಅರಿಯಬಹುದೇ?' ಎಂದು 
ಎದುರಿಗೇ ಬ್ರೆಕ್‌ ಹಾಕಿ ನಿಂತ. ನಿಮ್ಮನ್ನು, ನಿಮ್ಮ ಹಳ್ಳಿಯನ್ನು ನೋಡಲು ಬಂದಿದ್ದೇನೆ, 


ಎಂದಾಗ ನಕ್ಕು, "ಇವೆರಡರಲ್ಲಿಯೂ ನೋಡುವಂತಹದಿದೆಯೇ ಬಾಬು ?' ಎಂದು 
ಮತ್ತೆ ತನ್ನ ಕಾಲಿನ ವಾಹನ ಓಡಿಸಿದ. ದನಕಾಯುವ ಹುಡುಗರು ಆಕಳ ಬಾಲ 


ತಿರುವುತ್ತಲೇ ನಮಸ್ಕಾರವೆಂದರು. 


ಒಳ್ಳೆಯ ಸಂಪಾದನೆ ಇರುವವನು, ಯಾವುದೋ ಪ್ರೇಮಗೀತೆ ಹಾಡುತ್ತ 
ಸಾಯಕಲ್‌ ಮೇಲೆ ಹೊರಟವನು ಹೊಸಬನನ್ನು ಬ್ರೇಕ್‌ ಹಾಕಲು ಮರೆತು, 
ಕೈಕಾಲುಗಳಿಗೆ ಕೆಸರು ಮೆತ್ತಿಕೊಂಡರೂ ನಮಸ್ಕಾರ ಹೇಳುತ್ತ, ಬೆಳೆಯ ಫೋಟೊ 
ತೆಗೆಯಲು ಬಂದಿದ್ದಿರಾ? ಎಂದು ವಿಚಾರಿಸಿದ. "ನಿನ್ನದೂ ಒಂದು ತೆಗೆಯಲೇ?'' 
ಎಂದು ವಿಚಾರಿಸಿದಾಗ “ಈ ಅವಸ್ಥೆಯಲ್ಲಿ ಬೇಡ. ಇನ್ನೊಂದು ದಿನ ತೆಗೆಯುವಿರಂತೆ”' 
ಎಂದು ನಾವು ಪ್ರತಿದಿನ ಭೇಟಿಯಾಗುವವರು ಎಂಬಂತೆ ನುಡಿದು ಮುಂದೆ ಸಾಗಿದ. 
ಮರದ ಆಶ್ರಯದಲ್ಲಿ ವಿರಮಿಸುತ್ತಿದ್ದ ಮುದಿಯ ಕೃಷಿಕನೋರ್ವನು "ಜೈರಾಮಜೀಕಿ' 
ಎಂದು ಸ್ವಾಗತಿಸಿ, ನಿಮ್ಮ ಖೇತ್‌ (ಹೊಲ)ಗಳು ಯಾವ ಹಳ್ಳಿಯಲ್ಲಿವೆ? ಎಂದು 
ವಿಚಾರಿಸಿದ. ಮುದಿಯನಿಂದ ಹೊಲದ ಮಾಲಕನೆಂದ ಕರೆಸಿಕೊಂಡದ್ದಕ್ಕೆ ಖುಷಿಯೇ 
ಆಯಿತು. “ಹೊಲ ಕಾಣೆಯಾಗಿದೆ. ಅದನ್ನು ಹುಡುಕಲು ಹೊರಟಿದ್ದೇನೆ!'' ಎಂದಾಗ 
ತಬ್ಬಿಬ್ಬಾಗಿ ಹೋದ. ಆಗಂತುಕನನ್ನು ಕಂಡು ಅಲ್ಲಿಗೆ ಬಂದ ತರುಣನು "ಅವರು 
ಗೇಲಿ ಮಾಡುತ್ತಿದ್ದಾರೆ ತಾತ, ಅವರು ಕೃಷಿ ಮಾಡುವವರಲ್ಲ, ದೊಡ್ಡ ಸರಕಾರಿ 
ಅಧಿಕಾರಿಗಳು!' ಎಂದು ಅಧಿಕೃತವಾಗಿ ಸಾರಿ ನಡೆದೇ ಬಿಟ್ಟ. ಎದುರಿಗೆ ಬರುತ್ತಿದ್ದವನು 
ಲಖ್ಬನ್‌ ಇರಬೇಕಲ್ಲವೆ? ಅಂದುಕೊಳ್ಳುತ್ತಿದ್ದಂತೆ, ಆತ ಬಂದು, "ನಮಸ್ತೆ ಮಾಸ್ತರ 
ಸಾಬ್‌!' ಅಂದಾಗ ಜೊತೆಗಿದ್ದ ಮಕ್ಕಳೂ ನಮಿಸಿದವು. ಇತ್ತ ಹೊರಟಿರುವಿರಿ? 
ಎಂದು ಕೇಳಿದ. ನಿಮ್ಮನ್ನೆಲ್ಲ ನೋಡಿ ಆನಂದಿಸೋಣ ಎಂದು ಬಂದ ಉತ್ತರದಿಂದ 
ಅವನಿಗೆ ತೃಪ್ತಿಯಾದಂತಿರಲಿಲ್ಲ. "ಎಲ್ಲಿಯ ಆನಂದ ಬಾಬೂಜಿ? ಈ ವರ್ಷ 
ಸಕಾಲದಲ್ಲಿ ಮಳೆಯಾಗದೇ ಬೆಳೆ ಎಲ್ಲ ಕಪ್ಪಾಗಿ ಬಿಟ್ಟಿದ್ದು ಕಾಣುವುದಿಲ್ಲವೇ?' ಎಂದು 


ಸುತ್ತಲೂ ಕಣ್ಣಾಡಿಸಿ » ಮಕ್ಕಳಿಗೆ ಪೇಟೆಗೆ ಕರೆದುಕೊಂಡು 'ಹೊರಟಿದ್ದೇನೆಂದು, ಪಯಣ 
ಬೆಳೆಸಿದ. 


ಹೊಲಗಳನ್ನು ದಾಟಿ, ಅಂಕುಡೊಂಕಾದ ರಸ್ತೆ ತುಳಿದ ನಂತರ, ದೂರದಲ್ಲಿ 
ಸಾಲಾಗಿ ನಿಂತ ಮನೆಗಳ ಹಳ್ಳಿಯನ್ನು ಪ್ರವೇಶಿಸುತ್ತಿದ್ದಂತೆ, ಒಂದೆಡೆ ಮಾಟ. 
ಮಂತ್ರವಿದ್ಯೆ ಮಾಡಿರುವ ಕುರುಹುಗಳು ಗೋಚರಿಸುವವು. ಎರಡು ಸಾಲುಗಳಲ್ಲಿ 
ಸುಮಾರು ಒಂದಂಗಲ ವ್ಯಾಸವುಳ್ಳ ಆರುವರ್ತುಲಗಳನ್ನು ಬೂದಿಯಿಂದ ನಿರ್ಮಿಸಿ, 
ಮಧ್ಯದಲ್ಲಿ ಸೆಗಣಿ ಉಂಡೆಯಲ್ಲಿ ಒಂದೊಂದು ಕುಂಬಳ ಹೂಗಳನ್ನು ನೆಟ್ಟಿದ್ದರು. 
ಸುತ್ತಲೂ ಅಕ್ಕಿಕಾಳು, ಅರಿಶಿಣ, ಕುಂಕುಮಗಳನ್ನು ಹರವಲು ಮರೆತಿರಲಿಲ್ಲ. ಅನತಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೭ 


ದೂರದಲ್ಲಿ ಯಮಧರ್ಮರಾಯನಿಗೆ ಆಹುತಿಯಾದ ಎಮ್ಮೆಯೊಂದು ನಾಯಿಗಳಿಗೆ 
ಮೃಷ್ಟಾನ್ನ ಭೋಜನವಾಗಿ ಬಿದ್ದುಕೊಂಡಿತ್ತು. ಅದು ಮೋಡಿಯಿಂದ ಸತ್ತದ್ದೇ ಅಥವಾ 
ಅದು ಸತ್ತದ್ದಕ್ಕೆ ಮೋಡಿಯೇ, ಎಂಬುದು ಅರ್ಥವಾಗಲಿಲ್ಲ. ಈ ಹಳ್ಳಿ, ದೊಡ್ಡ ಬೆಟ್ಟದ 
ಇಳಿಜಾರಿನಲ್ಲಿ ಇದ್ದದ್ದರಿಂದ ಇಲ್ಲಿ ಕರಿಮಣ್ಣಿನ ಬದಲಾಗಿ ಗೊಜ್ಜಿನ ಕೆಮ್ಮಣ್ಣು ಇತ್ತು. 
ಜೋಡಿ ಮನೆಯ ಎದುರಿನಲ್ಲಿದ್ದ ಹೊಲದಲ್ಲಿ ಜೋಡಿ ಹುಡುಗಿಯರು ಐದಾರು 
ಆಡುಗಳನ್ನು ಮೇಯಿಸುವುದರಲ್ಲಿ ಮೈ ಮರೆತಿದ್ದರು. ದೂರದಲ್ಲಿ ಗುಡ್ಡಗಳ ಸಾಲು, 
ಅಲ್ಲೊಂದು, ಇಲ್ಲೊಂದು ಎತ್ತರವಾಗಿ ಬೆಳೆದ ಮರಗಳು. ಅವುಗಳ ಹಿನ್ನೆಲೆಯಲ್ಲಿ 
ಪ್‌ ಮಣ್ಣಿನ ಮಕ್ಕಳು ಪ್ರಕೃತಿಯ ಹಾಸುಹೊಕ್ಕಾಗಿದ್ದಂತೆ ಕಂಡದ್ದರಿಂದ ಛಾಯಾಚಿತ್ರಕ್ಕೆ 
ಸಿದ್ಧತೆ ಮಾಡಿಕೊಳ್ಳುವದರಲ್ಲಿ ಅವರು ಮರಿ ಆಡುಗಳನ್ನು ಎತ್ತಿಕೊಂಡು ಮುಂದೆ 
ಮುಂದೆ ಹೋಗ ಶತ್ತಿದರು. ಆಡುಗಳು ಓಡುವಾಗ, ಕೊರಳಿನಲ್ಲಿ ತೂಗುಬಿಟ್ಟ ಚಪ್ಪಟೆ 
ಕೊರಡು ಗಂಟೆಗಳು ಟನಕ್‌ ಟನಕ್‌ ಎಂದು ಮಂದನಾದ ಹೊರಡಿಸಿದಾಗ ಆಕರ್ಷಣೆ 
ಇನ್ನೂ ಹೆಚ್ಚಿತು. ಅಂತೆಯೇ ಈ ಹಳ್ಳಿಯ ಹೆಸರೇನು? ಇನ್ನೂ ಮುಂದೆ ಹಳ್ಳಿಗಳು 
ಇವೆಯೇ? ಬಾಯಾರಿಕೆ ನೀಗಿಸಲು ಹತ್ತಿರದಲ್ಲಿನೀರಿದೆಯೇ? ಮೊದಲಾದ ಪ್ರಶ್ನೆಗಳ 
ಸುರಿಮಳೆಯೇ ಆದ್ದರಿಂದ ಕಿಶೋರಿಯರು ತಮಗೆ ಅರಿತಷ್ಟು ವಿವರಿಸಿದರು. 
ಕಣ್ಣು-ಕೈ-ಕ್ಕಾಮರಾಗಳು ಕಾರ್ಯೋನ್ಮು ಖಿಯಾಗಿವೆ, ಎಂಬ ಅನುಮಾನ ಬಂದಾಗ 
ಕ್ಷಣದಲ್ಲಿ ನಾಗಾಲೋಟ ಹಾಕಿ ಮಾಯವಾದರು. 


ಇನ್ನೊಂದು ಹೊಲದಲ್ಲಿ ಗೋಪಾಲಕರು ದನಕರುಗಳನ್ನು ಮೇಯಿಸುತ್ತಿದ್ದರು. 
ಹಸಿದ ಹಳ್ಳಿಗರ ಗೋವುಗಳಿಗೆ ಹೊಟ್ಟೆ ಎಲ್ಲಿಂದ ತುಂಬಬೇಕು? ಅಂತೆಯೇ ಅವುಗಳ 
ಮೂಳೆಗಳೆಲ್ಲಎದ್ದು ಕಾಣುತ್ತಿದ್ದವು. ಯಾರರೋಗವೋ, ಯಾರಶಾಪವೋ ಆದ್ದರಿಂದ 
ತನ್ನ ಗೋ ಸಂಪತ್ತು ಕುಗ್ಗುತ್ತಿದೆ! ಎಂದು ನಂಬಿದ ಮಾಲಕನು ಮಂತ್ರವಾದಿಯ 
ಮೊರೆ ಹೊಕ್ಕ. ಪರಿಹಾರಕ್ಕಾಗಿ ಹಲವಾರು ಹರಕೆಗಳನ್ನು ಹೊತ್ತು, ಬಿಳಿ 
ಕೋಳಿಯೊಂದನ್ನು ಬಲಿಕೊಟ್ಟರು. ಇನ್ನೂ ಹಾರಾಡುತ್ತಲೇ ಇದ್ದ ಕುಕ್ಕುಟವನ್ನು ಬುಟ್ಟಿಗೆ 
ಸೇರಿಸಿದ ಮಗಳು, ದೂರದ ದಾರಿಯಿಂದ ಗೃಹಾಭಿಮುಖಿಯಾದಳು. ಅಪರಿಚಿತನನ್ನು 
ಅನುಮಾನದಿಂದಲೇ ನೋಡುವ ಆದಿವಾಸಿಗಳ ಹತ್ತಿರ ಹೋಗುವವ ಸಾಹಸ 
ಮಾಡದೇ ದೂರದಿಂದಲೇ ಪರೀಕ್ಷಿಸಬೇಕಾಯಿತು. ಅಲ್ಲಿಯೇ ಆಡಿಕೊಂಡಿದ್ದ 
ಗೋಪಾಲಕ ಹುಡುಗರ ವಿಶ್ವಾಸಗಳಿಸಿ, ಇಂಥ ಮಂತ್ರೋಪಚಾರಕ್ಕೆ ಎಷ್ಟು ಖರ್ಚು 
ಬರುತ್ತದೆ? ಎಂದು ವಿಚಾರಿಸಿದಾಗ, ಭುಜಗಳನ್ನು ಹಾರಿಸಿ, "ಅದಕ್ಕೇನು? ಮನೆಯಲ್ಲಿ 
ಸಾಕಿ ಕೋಳಿ ಅಡಿಗೆಯಾದ ನಂತರ ಪುರೋಹಿತನಿಗೆ ಬಡಿಸಿದರಾಯಿತು. ಮನಸ್ಸಿದ್ದರೆ 
ದೊನ್ನೆ ತುಂಬ ಬೆಲ್ಲ. ಎಣ್ಣೆ ಕೊಡಬಹುದು. ಇಲ್ಲ ಸ್ವಲ್ಪ ಮದ್ಯ ಕೊಟ್ಟರೂ 
ನಡೆಯುತ್ತದೆ. ಎಂದು ಒಬ್ಬ ಎಳೆಯ ಹೇಳುತ್ತ ಕೈಯಲ್ಲಿದ್ದ ಕೊಡಲಿಯಿಂದ ಅಲ್ಲಿದ್ದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೩೮ 


ಸೀತಾಫಲ ಗಿಡವನ್ನು ಕಡಿದು ಕೆಡವಿ ಹಾಕಿದ. ಹೊಲದ ಅಂಚಿನಲ್ಲಿದ್ದ ಗಿಡವನ್ನು 
ಕಡಿದದ್ದರಿಂದ ಅವನಿಗಾದ ಲಾಭದ ಬಗ್ಗೆ ವಿಚಾರಿಸಿದಾಗ, ಅದಕ್ಕೇನು? ಅದು ತಿರುಗಿ 
ಬೆಳೆಯುತ್ತದೆ, ಬೆಳೆಯದಿದ್ದರೂ ಆಗುವ ಹಾನಿ ಏನು? ಎಂದು ಮರು ಸವಾಲು 
ಹಾಕಿ. ದನಕರುಗಳು ಮುಂದೆ ಸಾಗಿದ್ದರಿಂದ ಓಡಿದ. 


ಪರಿಸರದಿಂದಾಗಿ ಗೃಹಗಳು ಆಕರ್ಷಣೀಯವಾಗಿ ಕಂಡರೂ ವಾಸಕ್ಕೆ 
ಯೋಗ್ಯವಾಗಿ ಕಾಣಲಿಲ್ಲ. ಹೊಲಗಳನ್ನು ಉಳುವುದಕ್ಕಾಗಿ ನೇಗಿಲಿಗೆ ಕಟ್ಟಲು 
ಎತ್ತುಗಳನ್ನು ಒಯ್ದದ್ದರಿಂದ, ಚಕ್ಕಡಿಗಳು, ಬಿಕೋ ಎಂದು ನಿಂತಿದ್ದವು. ಒಂದರ 
ನೆರಳಿನಲ್ಲಿ ಇದ್ದ ಗೊಬ್ಬರದ ಕುಣಿಯನ್ನು ಕೆದರಿ ಕ್ರಿಮಿ-ಕೀಟಗಳನ್ನು ಭಕ್ಷಿಸುವ 
ಕಾರ್ಯದಲ್ಲಿ ಕುಕ್ಕುಟ ಸಂಸಾರ ತೊಡಗಿತ್ತು. ಮೂಕಿ ಮುರಿದ ಬಂಡಿಯೊಂದರಲ್ಲಿ 
ಮೂರು ಆಡುಗಳು ಹಾಯಾಗಿ ಮಲಗಿ ಮೆಲಕಾಡಿಸುತ್ತಿದ್ದವು. ಕೃಷಿಗೆ ಬಳಸುವ 
ಹಲವಾರು ಸಾಮಾನುಗಳು ಮನೆಯ ಆವಾರದಲ್ಲಿಯೇ ಹರಡಿ ಬಿದ್ದಿದ್ದವು. ಬಾಗಿಲಿನ 
ಎದುರಿಗಿದ್ದ ಸಣ್ಣ ಅಂಗಳವನ್ನು ಸಾರಿಸಿ ರಂಗೋಲಿ ಹಾಕಿದ್ದರು. ಮನೆಯ 
ಗೋಡೆಗಳನ್ನು ಮುಣ್ಣಿನಿಂದಲೇ ರಚಿಸಿ, ನುಣುಪಾಗಿ ಸಾರಿಸಲಾಗಿತ್ತು. 
ಕಿಡಕಿ-ಬಾಗಿಲುಗಳು ತೀರ ಚಿಕ್ಕವು ಇದ್ದು, ಅದರ ಸುತ್ತಲೂ ಬಿಳಿ ಬಣ್ಣದ ರಂಗೋಲಿ 
ಹಾಕಿದ್ದರು. ಕೆಲವರು ಕೆಂಬಣ್ಣವನ್ನು ಸೇರಿಸಿದ್ದರು. ಕಣ್ಣೇ ಕ್ಯಾಮರಾ ಮಾಡಿ, ಎಲ್ಲಾ 
ವಿವರಗಳನ್ನು ಪರೀಕ್ಷಿಸಿ ಬಡಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಯಿತು. ವೃದ್ಧ 
ತಾಯಿಯ ಚಿತ್ರ ತೆಗೆಯಲೇ? ಎಂದು ವಿಚಾರಿಸಿದಾಗ, “ಮುದುಕಿಯ ಫೋಟೊ" 
ತೆಗೆದು ಏನು ಮಾಡುತ್ತೀರಿ ಬಾಬು? ಈ ಎಳೆಯನದಾದರೂ ತೆಗೆಯಿರಿ” ಎಂದು 
ಮುದುಕಿ ಜಾರಿಕೊಳ್ಳಲು ಯತ್ನಿಸಿದರೂ ಮಗಳು ಪಟ್ಟು ಹಿಡಿದು ತಾಯಿಯನ್ನು 
ಒಪ್ಪಿಸಿದಳು. ಒಮ್ಮೆ ಕ್ಯಾಮರಾಧಾರಿ ಅವರ ವಿಶ್ವಾಸಕ್ಕೆ ಪಾತ್ರ ಅನಿಸಿಕೊಂಡ ನಂತರ, 
ಯಾವ ಭಾವ-ಭಂಗಿ, ಅಂಗಗಳ ಛಾಯಾಚಿತ್ರ ತೆಗೆಯುವದಕ್ಕೆ ಅವರ ಆತಂಕವಿರಲಿಲ್ಲ. 


ಮನೆಯಲ್ಲಿ ಇರುವ ಹೆಚ್ಚಿನ ಪಾತ್ರೆಗಳು ಹಿತ್ತಾಳೆಯವು. ರಾಜಸ್ತಾನಿಗಳಂತೆ 
ಅವು ಮಣ್ಣನಿಂದ ತಿಕ್ಕಿ ತಿಕ್ಕಿ ಬಂಗಾರದಂತೆ ಹೊಳೆಯುತ್ತವೆ. ಅವಲ್ಲದೇ ಮಸಿ 
ಬಳದುಕೊಂಡ ಕಪ್ಪ ಮಡಕೆಗಳೂ ಧಾರಾಳವಾಗಿವೆ. ತಿರುಳು ತೆಗೆದುಪೊಳ್ಳು ಮಾಡಿದ 
ಸೋರೆಕಾಯಿ, ತೆಂಗಿನ ಚಿಪ್ಪಗಳನ್ನು ಬಡಿಸುವ ಸೌಟುಗಳನ್ನಾಗಿ ಬಳಸುವರು. ಇಡೀ 
ಹಳ್ಳಿಗೆ ಒಂದೋ ಎರಡೋ ಬಾವಿಗಳಿರುವುದರಿಂದ ದೂರದಿಂದ ನೀರನ್ನು ಹೊತ್ತು 
ತರಬೇಕಾಗುತ್ತದೆ. ಯುವತಿಯೋರ್ವಳು ಭಾರವಾದ ಹಿತ್ತಾಳೆಯ ಕೊಡಗಳನ್ನು 
ತಲೆಯ ಮೇಲೆ ಹೊತ್ತುಕೊಂಡು, ನಾಗನಂತೆ ಸುತ್ತಿಕೊಂಡ ಕತ್ತದ ಹಗ್ಗವನ್ನು 
ಬಲಭುಜಕ್ಕೆ ಏರಿಸಿ, ಎಡಗ್ಗೆ ಯಲ್ಲಿ ಇನ್ನೊಂದು ಬಾಲ್ಡಿ ನೀರು ಹೊತ್ತು ತರುವಾಗ, 


' ಮಧ್ಯಪ್ರದೇಶದ ಮಡಿಲಲ್ಲಿ/ ೩೯ 


ಅವುಗಳ ಭಾರದಿಂದ ಅಂಗಾಂಗಗಳು ಮೋಹಕ ರೂಪ ತಾಳುತ್ತಿದ್ದವು. ತುಳುಕುವ 
ನೀರು ಅವಳ ಕರಿ ಕೇಶರಾಶಿಯನ್ನು ತೋಯಿಸಿ, ಕುಪ್ಪಸವನ್ನು ಮೈಗಂಟುವಂತೆ 
ಒದ್ದಮಾಡಿಬಿಟ್ಟಿದ್ದವು. ಕ್ಯಾಮರಾಕ್ಕೆ ಇದಕ್ಕಿಂತ ಮೋಹಕ ಭಂಗಿ. ಎಲ್ಲಿಂದ ಸಿಗಬೇಕು? 
ದರ್ಶಕವನ್ನು ವಿಸ್ತರಿಸಿ, ಬೇಕಾದ ಮೊಳೆ ಜೋಡಿಸುವಷ್ಟರಲ್ಲಿ ಆ ಅಪ್ಸರೆ ಅದೃಶ್ಯವಾಗಿ 
ಬಿಟ್ಟಿದ್ದಳು! ಕ್ಯಾಮರಾ ಕಣ್ಣಿಗೆ ಮಣ್ಣೆರಚಿ ಕಳ್ಳರಸ್ತೆಯಿಂದಾಗಲೇ ಮನೆ ಸೇರಿ ತಾನು 
ಆಗಂತುಕನಿಗೆ ಮಾಡಿದ "ಮೋಸ'ವನ್ನು ತಂಗಿಗೆ ವಿವರಿಸುತ್ತ ಅವಮಾನವಾಗುವಂತೆ 
ನಗತೊಡಗಿದಳು. 


ಈ ದೇವಿ ಕೈಕೊಟ್ಟರೂ, ದೇವರು ಕಲ್ಲಾಗಿ ಮರದ ಆಶ್ರಯದಲ್ಲಿ ಇದ್ದರಿಂದ 
ಅವನ ಚಿತ್ರ ತೆಗೆದು, ಯಾವ ದೇವರು? ಎಂದು ಕೇಳಿದಾಗ ಅವನು "ಗಾಂಗು 
ದೇವರು' ಎಂದು ತಿಳಿಯುವಂತಾಯಿತು. ಕವಡೆಗಳಿಂದ ಜೋಡಿಕಣ್ಣು ಮಾಡಿದ್ದರು. 
ನಾಲಿಗೆಯನ್ನು ಹೊರಚಾಚಿ, ಕೈ ಮುಂದೆ ಮಾಡಿ ಆಶೀರ್ವದಿಸುವಂತಿದೆ ಮೂರ್ತಿ. 
ಮನೆಯಲ್ಲಿ ಅನಾರೋಗ್ಯ, ಕಳ್ಳತನಗಳು ಆದರೆ ಕುರಿ-ಕೋಳಿ ಬಲಿಕೊಟ್ಟು ಪೂಜೆ 
ಮಾಡುವ ಪದ್ಧತಿ ಎಂದು ತಿಳಿದುಕೊಳ್ಳುತ್ತಿದ್ದಂತೆ ಇಡೀ ದಿನ ಹೊಲದಲ್ಲಿ ದುಡಿದು, 
ಕೈ ಕಾಲು ಕೆಸರು ಮಾಡಿಕೊಂಡ ಶಾಕ್ತ ಗೃಹ ಸೇರಿದ. ಹಳ್ಳಿಗೆ ಅತಿಥಿ 
ಬಂದಿದ್ದಾರೆಂದು ತಿಳಿದುಕೊಂಡು ಸಂತೋಷಪಟ್ಟ, ಭಾವಚಿತ್ರ ಕ ಅವನ 
ಯಾವ ಆತಂಕವೂ ಇರಲಿಲ್ಲ ಆದರೆ ಗಂಡು ಡಸ ಸನಿಕೆತೆ ಗೊಂಡರ ಪುರುಷರೂ 
ಏನೂ ಆಕರ್ಷಕವಾಗಿ ಇರುವುದಿಲ್ಲವೆಂದು ಹತ್ತಿರದಿಂದ ನೋಡಿದಾಗ ಅರಿವಾಗುತ್ತದೆ. 


ಗಗನ ಮಂಡಲ ಕಾರ್ಮೋಡಗಳಿಂದ ಕವಿಯಲಾರಂಭಿಸಿದ್ದರಿಂದ ಕೂಡಲೇ 
ಹೊರಟುಬಿಡದೆ ಬೇರೆ ಮಾರ್ಗವೇ ಇರಲಿಲ್ಲ. ಅರ್ಧ ದಾರಿಯಲ್ಲೇ ಮೇಘರಾಜನು 
ಗುಡುಗುತ್ತ ಮಿಂಚುತ್ತ ಧರೆಗಿಳಿದು ಬರಲಾರಂಭಿಸಿದ. ಮಾರುತನೂ ಜೊತೆಗೊಟ್ಟ, 
ಕ್ಯಾಮರಾ, ಅದಕ್ಕಿಂತ ಹೆಚ್ಚಾಗಿ ಸೆರೆ ಹಿಡಿದ ಸುಂದರಿಯರು ನೆಂದರು. ಅಂದಿನ 
ಶ್ರಮವೆಲ್ಲ ವ್ಯರ್ಥವೆಂದು ಅವುಗಳನ್ನು ಬೆಚ್ಚಿಗೆ ಇಡಲು ಬನಿಯನದಡಿ ಇರಿಸಿ. ಶರ್ಟು 
ಹೊದ್ದಿಸಿ ತೋಳತೆಕ್ಕೆಯಲ್ಲಿ ಬಂಧಿಸಿ, ನಾಗಾಲೋಟ ಪ್ರಾರಂಭಿಸಿದ್ದಾಯಿತು. 
ಮಳೆರಾಯ ತನ್ನ ಆಕ್ರೋಶ ತೋರಿಸಿಯೇ ಬಿಟ್ಟದ್ದರಿಂದ ಮರದ ಆಶ್ರಯ 
ಪಡೆಯಬೇಕಾಯಿತು. ವಾಸ ಸಸ್ಥಾನವನ್ನು ಕೊನೆಗೊಮ್ಮೆ ಸೇರಿದಾಗ! ಗಂಟು ಬಿಚ್ಚಿದಾಗ 
ಎಲ್ಲವೂ ಸುಸ್ಥಿತಿಯಲ್ಲಿ ಇದ್ದದ್ದು ನೋಡಿದಾಗ ಗೆಲುವಾಯಿತು. ಅಂದಿನ ಜಾಮುನ 
ಜರಿ, ಹ ಒಂದು ಕನಸಿನ ಲೋಕ! ಎಂಬಂತೆ ಭಾಸವಾಗುತ್ತದೆ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೦ 


೭. ವಿಂಗಡದ ಗುಡಿ 





ರತಾ ರಕ” ಪತ್ನಿಯ ಪತ್ರ ಜಾಯ ಸಪ ಏನಿರಬ ಜ್‌ ?”ಎಂದು 
ಯೋಚಿಸುತ್ತಿದ್ದಾಗ, ಗ್ರಂಥಭಾಂಡಾರಿಗ ಖಾಡೋಸ್ಕರರು ಬಂದು, “ನಿಮ್ಮಿಂದ ಒಂದು 
ಸಹಾಯವಾಗಬೇಕಿದೆ. ನನಗೆ ಭೋಪಾಲಕ್ಕೆ ವರ್ಗ ಮಾಡಿದ್ದಾರೆ. ವ ಈಗ 
ವಾಚನಾಲಯದಲ್ಲಿ ಅಭ್ಯಾಸ ಮಾಡಲು ಪ್ರಾರಂಭಿಸಿದ್ದರಿಂದ, ನಿಮಗೆ ಸ 
ಮಾಡುವುದು ಇದ್ದುದರಿಂದ ಅಲ್ಲಿಹಾಜರಾಗಲು ಅವಕಾಶ ಕೊಡಿ. ಎಂದು ಜಾ 
ಪ್ರಿನ್ಸಿಪಾಲರು ಕೇಳಿದರೆ, ನೀವೇ ಇದನ್ನು ಸೂಚಿಸಿದ್ದು, ಎಂದು ಹೇಳುವ ಕೃಪೆ 
ಮಾಡಬೇಕು'' ಎಂದರು. ಮನೆಯವರಿಗೆ, ಪತ್ರ ವ್ಯವಹಾರಕ್ಕೆ ಪ್ರಿನ್ಸಿಪಾಲರ ವಿಳಾಸ 
ಕೊಟ್ಟಿದ್ದೇನೆ. ಪತ್ರಗಳು ಬಂದರೆ ಸರಿಯಾಗಿ ಮುಟ್ಟಿಸುತ್ತಾರೆಯೇ? ಎಂಬ ಮರು 
ಪ್ರಶ್ನೆ ಹಾಕಿದಾಗ, ಭುಜ ಕೊಡಹಿ "ಇಲ್ಲಿ ಏನೂ ಅಸಾಧ್ಯವಿಲ್ಲ ಅವರ ಆಟಗಳೆಲ್ಲ 
ಲಖ್ಬನನಿಗೆ ಸರಿಯಾಗಿ ಗೊತ್ತು! ಎಂದರು. ಅವನ ಹತ್ತಿರ ಈ ವಿಚಾರ ತಿಳಿಸಿದಾಗ, 
ಆತ ಐದು ನಿಮಿಷ ಅದ ೈಶ್ಯನಾಗಿ ಮುದುಡಿದ ಪತ್ರದೊಂದಿಗೆ ಹಾಜರಾದ. ಅದರ 
ಮೇಲಿದ್ದ ಅಂಚೆಯ ಮುದೆ ಜ್ರ) ಒಂದು ವಾರದ ಹಿಂದೆಯೇ ತಾನು ಛಿಂದವಾಡಾದಲ್ಲಿದ್ದೆ 
ಎಂದು ಸಾರಿ ಹೇಳಿತು. ಸಂದೇಹವನ್ನು ಅರ್ಥಮಾಡಿಕೊಂಡವನಂತೆ ಲಖ್ಟನನು 


“ಓದಲು ತೆರೆದಿರಬೇಕು. ನಿಮ್ಮ ಭಾಷೆ ಅರ್ಥವಾಗದೇ ಮುದುಡಿ ಮಾಡಿ ಟೇಬಲ್‌ 
ಅಡಿಯಲ್ಲಿ ಎಸೆದಿದ್ದರು. ಇನ್ನು ಮುಂದೆ ಬಂದ ಪತ್ರಗಳನ್ನು ನೇರವಾಗಿ ನಿಮ್ಮ 
ಕೈಯಲ್ಲಿ ತಂದುಕೊಡುತ್ತೇನೆ'' ಎಂದು ಆಶ್ವಾಸನೆ ಕೊಟ್ಟು, ಅರ್ಧತಾಸಿನಲ್ಲಿ 
ನಗುಮುಖದಿಂದ ಮೂರು ಪತ್ರಗಳನ್ನು ಕೈಗಿಟ್ಟು ಹೋದ. 


ಪತ್ರದ ಘಟನೆಯನ್ನು ಕುಸುಮಾಕರರಿಗೆ ಹೇಳಿದೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 
ಶೀಘ್ರವೇ ಪರಿಹಾರ ಸಿಗುವಂತಿದೆ. ನಿಮಗಾಗಿಯೇ ಹೇಳಿ ಮಾಡಿಸಿದಂಥ 
ಮನೆಯೊಂದಿದೆ. ನಗರದ ಮಧ್ಯ ಭಾಗದಲ್ಲಿದ್ದರೂ ಜನಜಂಗುಳಿಯಿಂದ ದೂರವಿದೆ. 
ಪೋಲೀಸ ಕಚೇರಿ ತೀರ ಹತ್ತಿರದಲ್ಲಿ ಇದ್ದುದರಿಂದ ಕಳ್ಳಕಾಕರ ಭಯವಿಲ್ಲ ಅಂಚೆಕಟ್ಟೆ, 
ಬಸ್‌ನಿಲ್ದಾಣ, ಬ್ಯಾಂಕು, ಪೇಟೆಗಳೆಲ್ಲ ಸಮೀಪದಲ್ಲೇ ಇವೆ. ನೀರಿನ ಟ್ಯಾಂಕು, ಫ್ಲಶ್‌ 
ಕಕ್ಕಸುಗಳಿವೆ. ಆದರೆ ಮನೆ ಮಾಲಕಳು ಮಾತ್ರ ಕಟ್ಟು-ನಿಟ್ಟಿನವಳು. ಅವಳೊಂದಿಗೆ 
ಹೊಂದಿಕೊಂಡರೆ, ನಿಮ್ಮ ಮಧ್ಯಪ್ರದೇಶದ ವಾಸ್ತವ್ಯ ಸ್ಮರಣೀಯವಾಗುವುದರಲ್ಲಿ 
ಸಂದೇಹವಿಲ್ಲ! ಎಂದರು. ಬೀಡಾದಂಗಡಿಯ ಬಳಿ ಅವರಿಗಾಗಿ ಕಾಯಲು ಹೇಳಿ, 
ನಂತರ ಜೊತೆಯಾಗಿಯೇ ಮನೆಯನ್ನು ನೋಡಲು ಹೋಗುವದು, ಎಂದು 
ತೀರ್ಮಾನವಾಯಿತು. ಕುಸುಮಾಕರರು ಒಂದು ಗಂಟೆ ತಡಮಾಡಿ ಬಂದು, 
ಖಾಡೋಸಕರರ ಪರವಾಗಿ ಮನ ಒಲಿಸಲು ವಿಳಂಬವಾಯಿತು, ಎಂದು ಕ್ಷಮೆ 
ಕೋರಿದರು. 


ವಯೋವೃದ್ಧೆ ಮನೆಯ ಮಾಲಕಳಾದ ಶ್ರೀಮತಿ ಕೇಕ್ರೆ (ಪರಿಚಯದವರಿಗೆಲ್ಲ 
ಕಾಕು) ಆದರದಿಂದ ಬರಮಾಡಿಕೊಂಡರು. ಅಲ್ಲಿ ಬಂದ ಉದ್ದೇಶ, ಇತರ ವಿವರಗಳನ್ನು 
ತಿಳಿದುಕೊಂಡು. "ನಿಮ್ಮ ಶ್ರೀಮತಿ ಯಾಕೆ ಜೊತೆಯಲ್ಲಿ ಬಂದಿಲ್ಲ? ಶ್ರೀರಾಮ 
ಹೋದಲ್ಲಿ ಸೀತೆಯಂತೆ ಹಿಂಬಾಲಿಸಿ ಹೋಗುವದು ಧರ್ಮವಲ್ಲವೇ? ನೀವು ಇಲ್ಲಿ 
ಇಷ್ಟೊಂದು ಕಷ್ಟಪಡುವಾಗ ಆಕೆ ಅಲ್ಲಿ ಸುಖವಾಗಿ ಇರುವುದು ಯಾವ ನ್ಕ್ಯಾಯ? 
ಅವಳ ನೌಕರಿ ಅಡ್ಡ ಬರುತ್ತಿದ್ದರೆ ರಾಜೀನಾಮೆ ಕೊಡಬೇಕು!" ಎಂದು ಆವೇಶದಿಂದ 
ಮತಾನಾಡಿದರು. ಸುಮ್ಮನಿರಿ! ಎಂದು ಕುಸುಮಕರರು ಕಣ್ಣು ಮಿಟುಕಿಸದೇ 
ಹೋಗಿದ್ದರೆ, ಯೋಗ್ಯ ಉತ್ತರ ಕೊಡಬಹುದಾಗಿತ್ತು. ಮನೆಯ ಅವಶ್ಯಕತೆ 
ಇರುವವರು, ಬಾಡಿಗೆಗೆ ಹಲಬದವಳನ್ನು ನೋಯಿಸಬಾರದು ಎಂಬ ವಿವೇಕ 


ಮೂಡಿತು. 
ಮನೆಯ ಆವಾರ, ಕಟ್ಟಡಗಳು ಭವ್ಯವಾಗಿದ್ದರೂ ರಿಪೇರಿಗಳಿಲ್ಲದೇ ಬಿಕೋ! 
ಎನಿಸುತ್ತಿತ್ತು. ಮೂರು ಕೋಣೆಗಳ ಒಂದು ಭಾಗವನ್ನು ಔಷಧಿಯ ಏಜಂಟನೊಬ್ಬನಿಗೆ 


ಕೊಟ್ಟಿದ್ದರಂತೆ. ಅವನು ಬಾಡಿಗೆಯನ್ನೂ ಕೊಡದೇ, ಔಷಧಿಗಳನ್ನೂ ಒಯ್ಯದೇ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೨ 


ಪಲಾಯನ ಮಾಡಿದ್ದ. ನೋಡಿದ ಕಡೆಗಳಲ್ಲೆಲ್ಲ ಬಾಟ್ಲಿ, ಮಾತ್ರೆ, ಪೊಟ್ಟಣಗಳು 
ತಾಂಡವವಾಡುತ್ತಿದ್ದವು. ಮನೆ ಒಪ್ಪಿಗೆಯಾದರೆ, ಎರಡು ಮೂರು ದಿನಗಳಲ್ಲಿ ಎಲ್ಲ 

ಸ್ವಚ್ಛ ಮಾಡಿಕೊಡುತ್ತೇನೆ. ಆದರೆ ಇಲ್ಲಿ ಇರುವವರು, ಮೀನು-ಮಾಂಸ ತಿನ್ನಕೂಡದು. 
ಬಚ್ಚಲು-ಕಕ್ಕಸುಗಳಿಗೆ ಚಪ್ಪಲಿ ಹಾಕಿ ಹೋಗಕೂಡದು, ಮತ್ತು ಕೈಕಾಲು ತೊಳೆಯದೇ 
ಒಳಗೆ ಬರಬಾರದು, ಎಂಬ ಕರಾರುಗಳನ್ನು ಕಾಕು ಅವರು ಕಟ್ಟುನಿಟ್ಟಾಗಿ ಹೇಳಿದಾಗ 
ನಗು ತಡೆದುಕೊಳ್ಳುವದು ಕಷ್ಟವಾದರೂ ಅವನ್ನೆಲ್ಲ ಒಪ್ಪಿಕೊಳ್ಳಲು ಏನೇನೂ 
ಆತಂಕವಿರಲಿಲ್ಲ! 


ಟೆಲಿಫೋನನ್ನು ತಮ್ಮ ಕೋಣೆಯ ಹೊರಗೆ ಕುಕ್ಕಿ ಕಣ್ಮರೆಯಾಗುವದು ಶರ್ಮರ 
ವೈಶಿಷ್ಟ್ಯ. ಅವರು ಎಲ್ಲಿ ಹೋಗುತ್ತಾರೆ. ಯಾವಾಗ ಹಿಂದಿರುಗಿ ಬರುತ್ತಾರೆ ಎಂಬುದರ 
ಸುಳಿವು ಯಾರಿಗೂ ಸಿಗದಂತೆ ಮುಂಜಾಗ್ಯತೆ ವಹಿಸುತ್ತಾರೆ. ವಸ್ತು ಸಂಗ್ರಹಾಲಯದ 
ಛಾಯಾಗ್ರಹಣ ಮಾಡಲು ಭೋಪಾಲದಿಂದ ಅನುಮತಿ ಬರಬಹುದಾದ 
ಕಾಲದಲ್ಲಿಯೇ ಅವರು ಹೀಗೆ ಅಜ್ಞಾತವಾಸಕ್ಕೆ ಹೋಗಿದ್ದರಿಂದ ಮುಂದಿನ ಕಾರ್ಯಕ್ರಮ 
ನಿರ್ಧರಿಸಲು ಆತಂಕವಾಯಿತು. ಹಿಂದಿರುಗಿದ ದಿನ, "ಇನ್ನೂ ಇಲ್ಲಿಯೇ ಇದ್ದೀರಾ?'' 
ಎಂಬ ಪ್ರಶ್ನೆ ಕೇಳಿದಾಗ ರೇಗಿದರೂ, ಸಂಯಮ ತಂದುಕೊಂಡು ಅನುಮತಿಯಿಲ್ಲದೆ 
ಛಾಯಾಗ್ರಹಣ ಮಾಡಲಾಗಲಿಲ್ಲವೆಂದಾಗ, ಅದೇ ನೆವ ಮಾಡಿಕೊಂಡು ಭೋಪಾಲಕ್ಕೆ 
ಟ್ರಂಕ್‌ ಕಾಲ್‌ ಹಾಕಿದರು. ಛಾಯಾಗ್ರಹಣಕ್ಕೆ ಅನುಮತಿ ಬಂದು ಮೂರುದಿನಗಳು 
ಕಳೆದಿದ್ದವು, ಎಂದು ಆ ಸಂಜೆ ಲಚಮನ್‌ ತಂದು ಕೊಟ್ಟ ಕವರಿನ ಅಂಚೆ ಮುದ್ರೆ 
ನೋಡಿದಾಗ ತಿಳಿಯಿತು. ಸಂಶೋಧನಾಲಯದ ಕೆಲಸ ಮುಗಿಸಿ ವಿಂಗಡದ ಗುಡಿಗೆ 
ಹೊರಟು ನಿಂತಾಗ ಶರ್ಮರು “ಅಲ್ಲಿ ಯಾಕೆ ಹೋಗಬೇಕು? ಇಲ್ಲಿಯೇ ಸುಖವಾಗಿ 
ಇದ್ದಿರಬಹುದಿತ್ತಲ್ಲ!' ಎಂದು ರಾಗ ಎಳೆದಾಗ, ಮಾನವನು, ತನ್ನನ್ನು ಎಷ್ಟೊಂದು 
ವಂಚಿಸಿಕೊಳ್ಳಬಹುದಲ್ಲ! ಎಂದು ಸೋಜಿಗಪಡುವಂತಾಯಿತು. 


ಒಂದು ದೇಶದಂತೆ ವ್ಯಕ್ತಿಯೂ ಸರ್ವಮಾನ್ಯ ಸ್ವಾತಂತ್ರ್ಯವನ್ನು ಅಪೇಕ್ಟಿಸಿದಾಗ, 
ಎದುರಿಸಬೇಕಾದ ಅಡಚಣೆಗಳಿಗೆ ಕೊನೆ ಮೊದಲು ಇರುವದಿಲ್ಲ. ಹೊಟೇಲಿನಲ್ಲಿ 
ಇರುವುದು ಅನಿವಾರ್ಯವೆಂದೆನಿಸಿದ್ದರಿಂದ ಒಂಟಿ ಸಂಸಾರಕ್ಕೆ ಬೇಕಾಗುವ ಯಾವ 
ಸಾಮಾನನ್ನೂ ತಂದಿರಲಿಲ್ಲ. ಕೈಯಲ್ಲಿ ಇದ್ದ ನಾಲ್ಕು ಕಾಸು ಖರ್ಚು ಮಾಡಿ ಕುಳಿತರೆ, 
ಸಕಾಲಕ್ಕೆ ಶಿಷ್ಯವೇತನ ಬಾರದಿದ್ದರೆ? ಎಂಬ ಸಮಸ್ಯೆ ಭ್ಯ ಕಾಡದೇ ಇರಲಿಲ್ಲ. ಬರಿದೋ 
ಬರಿದಾದ ಮನೆಯಲ್ಲಿ ವಾಸ ಮಾಡುವುದು ಅತಿ ರಾಬ್‌ ನೆಲಕ್ಕೆ ಹಾಸಿದ 
ಘರಶಿ ಕಲ್ಲುಗಳು ಅಸಮುವಾಗಿ ಸವೆದು ಬೆಟ್ಟ- -ಬಯಲುಗಳಾಗಿದ್ದವು. 
ಛಾಯಾಗ್ರಹಣಕ್ಕಾಗಿ ತಂದ ಕರಿಪರದೆಯನ್ನೆ ಹಾಸಿ, ತೋಳೇ ತಲೆದಿಂಬು ಮಾಡಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೩ 


ಮಲಗಿದಾಗ, ಎಲ್ಲೆಡೆ ಬಿದ್ದ ಔಷಧಗಳ ವಾಸನೆ, ಆರ್ದ್ರತೆ, ಸೊಳ್ಳೆಗಳು ಪ್ರೇಮಗಾನ 
ಮಾಡಿ, ರಕ್ತಪಾನದೊಂದಿಗೆ ಪ್ರಣಯ ನೃತ್ಯ ಪ್ರಾರಂಭಿಸಿದಾಗ, ಬಡವರ ಜೀವನದ 
ಸುಖ-ದುಃಖದ ಆಳ ಅರಿಯುವಂತೆ ಆಯಿತು. ಹಾಲಿಲ್ಲದ ಕಾಫಿ, ಮೈ ಕೊರೆಯುವ 
ಚಳಿಯಲ್ಲಿ ತಣ್ಣೀರ ಸ್ನಾನ ಮಾಡುವಾಗ ಮಧ್ಯಪ್ರದೇಶ ವಾಸದ ಮೊದಲ ಅನುಭವ 
ರಮ್ಯವಾಗಿಯೇ ಕಂಡಿತು! 


ನಿದ್ರೆಯಿಲ್ಲದೇ ಆಕಳಿಸುತ್ತ, ತಣ್ಣೀರ ಸ್ನಾನದಿಂದ ಉಂಟಾದ ಮೈ ನಡುಕಗಳಿಂದ 
ಸಾವರಿಸಿಕೊಂಡು ಬಿಸಿಲು ಕಾಯಿಸುತ್ತಿದ್ದಾಗ, ಯಾರೋ ಬಾಗಿಲು ಬಡೆದರು. 
ತೆಗೆದಾಗ, ಕಾಕು ಅವರು ಕೈಯಲ್ಲಿ ಘಮ ಘಮಿಸುವ ಗಟ್ಟಿ ತುಪ್ಪ ಹಾಕಿದ ಎರಡು 
ಹೋಳಿಗೆ, ಬಿಸಿಬಿಸಿ ಪಕೋಡ, ಮೆಣಸಿನಕಾಯಿ ಎಳ್ಳು ಪುಡಿ ಸೇರಿಸಿದ 
ಉಪ್ಪಿನಕಾಯಿಯನ್ನು ಹಾಕಿದ ತಟ್ಟೆಯನ್ನು ಹಿಡಿದು ನಿಂತಿದ್ದರು. ಅವರ 
ಆದರ-ಆತ್ಮೀಯತೆ ಉಪಚಾರಗಳಿಂದ ಸಂಕೋಚವೆನಿಸಿದರೂ ಕೃತಜ್ಞತೆ ಸಲ್ಲಿಸಿದೆ. 
ವಿವರವಾಗಿ ಪ್ರಶ್ನೆಗಳನ್ನು ಕೇಳಿ, ಮಲಗುವ ವ್ಯವಸ್ಥೆ ಊಟ-ತಿಂಡಿಗಳ ಸೌಕರ್ಯದ 
ಬಗ್ಗೆ ತಿಳಿದುಕೊಂಡು ಕರಿ ಕಾಫಿ ಕುಡಿದದ್ದನ್ನು ಅರಿತು ತಾವೇ ಬಿಸಿ ಬಿಸಿ ಚಹ 
ತಯಾರಿಸಿ ತಂದುಕೊಟ್ಟರು. ಮಲಗಲು ತಕ್ತಾ (ಗಟ್ಟಿ ಮಂಚ) ದಪ್ಪ ಜಮಖಾನೆಯನ್ನು 
ಮಗನಿಂದ ತರಿಸಿ ಹಾಕಿದರು. ಓದಲು ಬರೆಯಲು ಟೇಬಲ್‌ ಖುರ್ಚಿಗಳನ್ನೂ 
ತರಿಸಿದರು. ಅಪರಿಚಿತನಿಗಾಗಿ ಕೇವಲ ಬಾಡಿಗೆದಾರನಿಗಾಗಿ, ಯಾರು, ಏನು ಎಂದು 
ಅರಿಯದೇ ಯಃಶ್ಚಿತ್‌ ವ್ಯಕ್ತಿಯನ್ನು ಕುರಿತು ಅವರು ತೋರಿದ ಮಾತ್ಕವಾತ್ಸಲ್ಯದಿಂದ 
ಹೃದಯ ತುಂಬಿ ಬಂದಿತು. ನೆರೆಯವರಿಗೆ, ಬಡವರಿಗೆ, ಅದು-ಇದು ಕೊಡುವ 
ನಮ್ಮ ತಾಯಿಯವರಿಗೆ ಹಿಂದೊಮ್ಮೆ ಆ ಬಗ್ಗೆ ವಿಚಾರಿಸಿದಾಗ “ನಮ್ಮ ಈ ಕೆಲಸ 
ನಮ್ಮ ಮಕ್ಕಳಿಗೆ ಎಲ್ಲೋ, ಎಂದೋ ಬೆಂಗಾವಲಾಗಿ ನಿಲ್ಲುತ್ತದೆ'' ಎಂದು ಹೇಳಿದ 
ನೆನಪಾಯಿತು. ಅವರ ಔದಾರ್ಯ, ಕಾಕು ಅವರ ರೂಪದಲ್ಲಿ ದಾನರೂಪವಾಗಿ 
ಬರುತ್ತಿರಬಹುದೇ! ಎಂಬ ಯೋಚನೆ ಬಾರದಿರಲಿಲ್ಲ. ನಂತರದ ದಿನಗಳಲ್ಲಿಯೂ 
ಅವರ ಧಾರಾಳತನಕ್ಕೆ ಕೊನೆಮೊದಲಿರಲಿಲ್ಲ. 

ಪಕ್ಕದ ಸಬ್ಬಿಮಂಡಿ (ಕಾಯಿಪಲ್ಯ ಮಾರುಕಟ್ಟೆ)ಗೆ ಹೋಗಲು ಅದು ಹತ್ತಿರದ 
ದಾರಿಯಾದ್ದರಿಂದ ಹಳ್ಳಿಗರು, ಆದಿವಾಸಿಗಳು ಮುಂಜಾನೆಯಿಂದ ಬರುವುದನ್ನು 
ನೋಡುವುದೇ ಕಣ್ಣಿಗೆ ಹಬ್ಬ. ತಲೆಯ ಮೇಲೆ ಕಾಯಿಪಲ್ಲೆ ಹೊತ್ತ ಭಾರಕ್ಕೆ ನಡುವನ್ನು 
ತೂಗುತ್ತ ಕಾಲ್ಬಳೆ, ಕಾಲುಂಗುರುಗಳ ಸದ್ದು ಮಾಡುತ್ತ ಪತಿ ಹೇಳಿದ್ದಕ್ಕೆಲ್ಲ ಹೋ! 
ಎಂದು ಸಮ್ಮತಿ ಸೂಚಿಸುತ್ತ ಪತ್ನಿ ಹೊರಟಿರುತ್ತಾಳೆ. ಪತಿ ಭಾರವಾದ ಹೊರೆ 
ಹೊತ್ತು. ಇನ್ನೊಂದು ಕೈಲಿ ಕೋಳಿಯನ್ನು ಮೊಟ್ಟೆಗಳನ್ನೂ ಹಿಡಿದಿರುತ್ತಾನೆ. ಸ್ಥಿತಿವಂತರು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೪ 


ಚಕ್ಕಡಾ (ಕಿರಿ ಚಕ್ಕಡಿ)ಗಳಲ್ಲಿ ಸಾಮಾನು ಹೇರಿ, ನಾಗಾಲೋಟದಿಂದ 
ಓಡಿಸುತ್ತಿರುತ್ತಾರೆ. ಪಟ್ಟು ಹಿಡಿದು ನಡೆದು ಹೋಗುವ ಪಾಲಕರನ್ನು ಹಿಂಬಾಲಿಸಿ 
ಬರುವ ಮಕ್ಕಳು, ಇಂದು ಅಂಗಡಿಯಲ್ಲಿ ಯಾವ ತಿಂಡಿ ಕೊಡಿಸಬಹುದು ಎಂಬ 
ನಿರೀಕ್ಷೆಯಲ್ಲಿಯೇ ನಾಲಿಗೆ ಚಪ್ಪರಿಸುತ್ತ, ಪಾಲಕರ ವೇಗಕ್ಕೆ ಹೊಂದಿಕೊಳ್ಳಲೆತ್ನಿಸಿ 
ಓಡುತ್ತಿರುತ್ತಾರೆ. ನಸು ನೀಲಿ ಸಮವಸ್ತ್ರ ಧರಿಸಿದ ಹುಡುಗರು ಹತ್ತಿರದ ಶಾಲೆಗೆ 
ಹೋಗುತ್ತಲೇ ಇರುತ್ತಾರೆ. ಹೊಸಬನಾರೋ ತಮ್ಮನ್ನು ನೋಡಲು ಕಿಡಕಿಯಲ್ಲಿಸದಾ 
ಪ್ರತ್ಯಕ್ಷನಿರುತ್ತಾನೆಂದು ಊಹಿಸಿದ ಗಂಡು ಬೀರಿಯೊಬ್ಬಳು ಗೇಲಿಮಡಲು ಯತ್ನಿಸಿದಾಗ 
“ಅಪರಿಚಿತನಲ್ಲಿ ಅನುರಾಗ ಉಂಟಾಯಿತೇ?” ತ ಹಿಂದಿಯಲ್ಲಿ ಪ್ರಶ್ನೆ ಬಂದಾಗ, 
ಬೆಚ್ಚಿ ಬಿದ್ದು ಈ ಮದ್ರಾಸಿಗೆ ತಮ್ಮ ಭಾಷೆ ಅರ್ಥವಾಗುತ್ತದಷ್ಟೇ ಅಲ್ಲ ಮಾತನಾಡಲೂ 
ಬರುತ್ತದೆ! ಎಂದು ಅರಿತು ತಮ್ಮ ಪಾಡಿಗೆ ಹೋಗುವುದನ್ನು ಬಾಲೆಯರು ರೂಢಿ 
ಮಾಡಿಕೊಂಡರು. 


ಕೇಕ್ರೆ ಮತ್ತು ನೆರೆಮನೆಯ ವರ್ಮಾ ಅವರ ಗೃಹಗಳ ನಡುವಿನ ಕಿರಿಓಣಿ, 
ಪಶು-ಪಕ್ಷಿಗಳ ರಂಗಮಂದಿರದಂತೆ ಇತ್ತು. ಎರಡೂ ಕುಟುಂಬದವರು ಕಸ-ಕಡ್ಡಿಗಳನ್ನು 
ಅಲ್ಲಿ ಚಲ್ಲುವುದು ವಾಡಿಕೆ. ನಸುಕಿನಲ್ಲಿ ಕಣ್ಣು ತೆರೆಯುತ್ತಿದ್ದಂತೆ ಕಾಕ ಪರಿವಾರವಿಡೀ 
ಸೇರಿ ಕರ್ಕಶ ಕಂಠದಿಂದ ಬಳಗವನ್ನೆಲ್ಲ ಕರೆಯುತ್ತಿರುತ್ತವೆ. ಗುಬ್ಬಿಗಳು 
ಬಿದ್ದಕಾಳು-ಕಡ್ಡಿಗಳನ್ನು ಹೆಕ್ಕಿ ಉದರ ಪೋಷಣೆ ಕೈಕೊಂಡವು. ಆಚೆ ಕಸವನ್ನು ಹರಡಿ 
ಮನೆ ಹಿತ್ತಲು ಓಡಾಡಿ, ಕುಕ್ಕುಟ ಸಂಸಾರ ಹೆಕ್ಕಿ ಕುಕ್ಕಿ ತಿನ್ನುವುದಕ್ಕಿಂತ ಜಾಸ್ತಿ ಕಸವನ್ನು 
ಹರಡಿ ಮುಂದರಿದವು. ಗೋಪಾಲಕನ ಕಣ್ಣು ತಪ್ಪಿಸಿ ಬಂದ ಗೋವೊಂದು, ಗಿಡದ 
ಪರ್ಣಗಳನ್ನು ಭಕ್ಷಿಸಲಾರಂಭಿಸಿದಾಗ ಪ್ರೇಮಿಯನ್ನು ಹುಡುಕುತ್ತ ಬಂದ ಸಾರ್ವಜನಿಕ 
ಗೂಳಿಗೆ ಅಂಜಿ ಕಾಲಿಗೆ ಬುದ್ಧಿ ಹೇಳಿತು. ಯಾರದೋ ಜಗಲಿಯಲ್ಲಿ ರಾತ್ರೆಯನ್ನು 
ಕಳೆದ ಆಡೊಂದು ಬಂದು ತನ್ನ ಶಾಕಾಹಾರ ಪ್ರಾರಂಭಿಸಿತು. ಹೊಟ್ಟೆಯಲ್ಲಿದ್ದ 
ಇನ್ನೊಂದು ಆಡಿಗೆ ಪ್ರಸವವೇದನೆ ಪ್ರಾರಂಭವಾಗಿ, ಸೂಲಗಿತ್ತಿ ಇಲ್ಲದೆಯೇ 
ಜೋಡಿಮರಿಗೆ ಜನ್ಮವಿತ್ತಿತು. ಈ ಕುತೂಹಲ ಪಕ್ಕದ ವಠಾರದಲ್ಲಿ ಹರಡಿದಾಗ 
ಕುತೂಹಲಿಗಳ ಸಭೆಯೇ ಸೇರಿತು. ಕೊನೆಗೆ ಶುಭ ಸಮಾಚಾರ ಮಾಲಕನನಿಗೆ 
ತಲುಪಿದಾಗ, ಮರಿಗಳನ್ನು ಎತ್ತಿಕೊಂಡು ಆತ ಹೊರಟ. ಭೆ555 ಎಂದು ಪ್ರೀತಿ 
ವ್ಯಕ್ತಪಡಿಸುತ್ತ ತಾಯಿಯೂ ಹಿಂಬಾಲಿಸಿತು. ಕೆಸ ರಿನಲ್ಲಿ ಹೊರಳಾಡಿ ಬಂದ 
ಸೂಕರರಾಜ, ಶಾಕಾಹಾರ ಮಾಂಸಾಹಾರಗಳ ತಾರತಮ್ಮ ಮಾಡದೇ 
ನುಂಗಬಹುದಾದದ್ದನ್ನೆಲ್ಲ ಸ್ಥಾಹಾ ಮಾಡಿ ಪಯಣವನ್ನು ಮುಂದುದೂಸಿದು ಕೊನೆಯಲ್ಲಿ 
ಪ್ರತ್ಯಕ್ಷವಾದ ಅಸಲಿ ಕತ್ತೆಯು ಅಳಿದುಳಿದ ಕಾಗದದ ಚೂರು ರಟ್ಟುಗಳನ್ನು ಉದರಕ್ಕೆ 
ಇಳಿಸುತ್ತಿದ್ದಂತೆ ಎದುರಾಳಿ ಸ್ಪರ್ಧೆಗೆ ಇಳಿದದ್ದರಿಂದ ಮುಂಗಾಲಿನ ಮೇಲೆ ನಿಂತು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೫ 


ಹಿಂಗಾಲಿನಿಂದ ಒದೆಯಿತು. ಇದರಿಂದ ಪ್ರಾರಂಭವಾದ ದ್ವಂದ್ವ ಎಂದು 
ಮುಕ್ತಾಯವಾಗುವುದೆಂದು ಹೇಳುವದು ಕಷ್ಟ. ಎಲ್ಲೆಡೆಯಂತೆ, ಇಲ್ಲಿಯ ನಗರ 
ಪಾಲಿಕೆಯೂ ದಕ್ಷತೆಯಿಂದ ಕೆಲಸಮಾಡದಿದ್ದರೂ ಪಶು-ಪಕ್ಷಿಗಳು ತಮ್ಮ ಉದರ 
ನಿರ್ವಹಣೆಯೊಂದಿಗೆ ನಗರದ ಸ್ವಚ್ಛತೆಯನ್ನೂ ಕಾಯ್ದುಕೊಂಡು ಹೋಗುವುದನ್ನು 
ಅರಿತು ವಿಸ್ಮಯವಾಯಿತು. 


ಜಂಜಡವಿಲ್ಲದ ಒಂಟಿಸಂಸಾರದ ನೆಮ್ಮದಿಯಲ್ಲಿಅಲ್ಲಿಯ ಆಗು ಹೋಗುಗಳನ್ನು 
ತೀರ ಹತ್ತಿರದಿಂದ ನೋಡುವಂತೆ ಆಯಿತು. ರವಿವಾರ ಸಂತೆಗೆ 
ಗೊಂಡಿತಿಯೋರ್ವಳು, ಭುಜದ ಮೇಲೆ ತಕ್ಕಡಿ ನೇತು ಹಾಕಿ, ತೂಕಕ್ಕೆ 
ಉಪಯೋಗಿಸುವ ವಿವಿಧ ಆಕೃತಿಯ ಕಲ್ಪುಗಳನ್ನು ಕೈಯಲ್ಲಿ ಹಿಡಿದು ಪತಿಯಿಂದ 
ಬೆಣ್ಣೆಯ ಗಡಿಗೆ ಹೊರಿಸಿ ಮನೆಮನೆಗೆ ಬಂದು ಮಾರುತ್ತಾಳೆ. ಬೆಣ್ಣೆಯನ್ನು 
ಕೊಳ್ಳುವಾಗ, ಬೆಲೆಯನ್ನು ನಿರ್ಧರಿಸಬೇಕಾಗಿಲ್ಲ. ಹಣ ಕೊಡಬೇಕಾಗಿಲ್ಲ. ಅಂದು 
ಸಂತೆಯಲ್ಲಿ ಯಾವ ಬೆಲೆ ಬರಬಹುದೆಂದು ಖಚಿತವಾದ ಮೇಲೆ ಎಲ್ಲ ಮಾರಾಟ 
' ಮಾಡಿ ಗೃಹಾಭಿಮುಖವಾಗಿ ಹೊರಟಾಗ, ಅವಳೇ ಬಂದು ಹೇಳಿ ಹಣ ಪಡೆದು 
ಹೋಗುತ್ತಾಳೆ. ಅವಶ್ಯಕತೆ ಇಲ್ಲವಾದರೂ ಅವಳ ಭಾವಚಿತ್ರಕ್ಕಾಗಿ ಬೆಣ್ಣೆ 
ಕೊಳ್ಳಬೇಕಾಯಿತು. ಅವಳ ವಿವಿಧ ಭಂಗಿಗಳನ್ನು ಕ್ಯಾಮರಾದಲ್ಲಿ ತೂಗಿ ನೋಡುವಾಗ, 
ಅವಳು ಬೆಣ್ಣೆಯನ್ನು ತಕ್ಕಡಿಯಲ್ಲಿ ಕಡಿಮೆ ತೂಕ ಮಾಡಲು ಮರೆಯಲಿಲ್ಲ! ಬೆಣ್ಣೆ 
ಕರಗಿಸಿ ತುಪ್ಪ ಕಾಸಿ ಕೊಡಲೇ? ಎಂದು ವಿಚಾರಿಸಲು ಬಂದ ಕಾಕು ಅವರು ಅದಾಗಲೇ 
ಕಾಸಿ ತಯಾರಾದ ತುಪ್ಪವನ್ನು ನೋಡಿ, ಪರೀಕ್ಷಿಸಿ ಮೆಚ್ಚಿ ಹಿಂದಿರುಗಿದರು. ಗಟ್ಟಿ 
ಮೊಸರು ಎಂದು ಕೂಗುತ್ತ ಮಾರಲು ಬಂದ ಗೊಂಡಿತಿ ಮಜ್ಜಿಗೆ ಮಾರಿ ಮೊಸರ 
ಬೆಲೆ ಕಿತ್ತುಕೊಂಡಾಗ ಅವಳ ಬುದ್ಧಿಮತ್ತೆಗೆ ತಲೆದೂಗಬೇಕಾಯ್ತು. 


ಛಿಂದವಾಡಾದಲ್ಲಿ ಕಾಯಿಪಲ್ಲೆ ಖರೀದಿಯೇ ಸಡಗರ. ಹಿಮವರ್ಣದ ಪುಟ್ಟ. 
ಗಟ್ಟಿ ಹೂಕೋಸು ಮಾರುವ ಹಳ್ಳಿಗಳು “ಈವಾಗ ಹದಿನಾರು'' ಎಂದು ಎತ್ತರ 
ಕಂಠದಲ್ಲಿ ಕೂಗತ್ತಿದ್ದಳು. ಇಂಥ ತರಕಾರಿ ಸಿರಿವಂತರಿಗಷ್ಟೇ ಮೀಸಲು ಎಂಬ 
ಕಲ್ಪನೆಯಿದ್ದ ನಗರದಿಂದ ಬಂದುದರಿಂದ, ಇಲ್ಲಾದರೂ ಚೆನ್ನಾಗಿ ತಿಂದು 
ತೇಗೋಣವೆಂದು ಉತ್ತಮುವಾದವನ್ನು ಆರಿಸಿ, ಕೈ ಚೀಲಕ್ಕೆ ಸೇರಿಸಿ, 
ರೂಪಾಯಿಯೊಂದನ್ನು ಅವಳ ಕೈಗೆ ಹಾಕಿ ಹೊರಟಾಗ, “ಹಣ ಹೆಚ್ಚಾಗಿದೆಯೇ 
ಚಿಲ್ಲರೆ ಬೇಡವೇ?'' ಎಂದು ಅವಳು ಕೂಗಿದ್ದು ಕೇಳಿ ಹಿಂದಿರುಗಿದಾಗ ಕೊಂಡ 
ಹೂಕೋಸು, ನಾಲ್ಕಾಣೆಗೆ ಹದಿನಾರು ಎಂದರೆ ನಂಬಲು ಸಾಧ್ಯವಾಗಲೇ ಇಲ್ಲ! ಹತ್ತು 
ಪೈಸೆಯ ಹಸಿಮೆಣಸಿನಕಾಯಿ ಕೇಳಿದಾಗ, ಕಿಲೋದಷ್ಟು ಕೊಟ್ಟು ಬಿಟ್ಟ! ಇಷ್ಟೆಲ್ಲ 


ಮಧ್ಯಪ್ರದೇಶದ ಮಡಿಲಲ್ಲಿ / ೪೬ 


ಬೇಕಿಲ್ಲವೆಂದು ಐದೇ ಪೈಸೆಯದು ಸಾಕು ಎಂದಾಗ ಇರಲಿ ಬಿಡಿ ಬಾಬೂಜಿ ಎಂದು 
ಕಡಿಮೆ ಮಾಡದೇ ಐದು ಪೈಸೆ ಹಿಂದಿರುಗಿಸಿದ! ಆಲೂಗಡ್ಡೆ ಕೆಂಬಣ್ಣವೇಕೆ ಬಳಿದದ್ದು 
ಎಂದು ಯುವತಿಗೆ ಕೇಳಿದರೆ, ಕಿಲೋಗೆ ಐದು ಪೈಸೆ ಹೆಚ್ಚು ಸಿಗುವದರಿಂದ ನಾವೇ 
ಕೆಂಬಣ್ಣ ಹಾಕುತ್ತೇವೆ ಎಂದು ಗುಟ್ಟು ರಟ್ಟು ಮಾಡಿದಳು. ರೂಪಾಯಿಗೆ ಹದಿನಾರು 
ಬಾಳೇಕಾಯಿ. ಎಂದಾಗ ಎಲ್ಲವನ್ನೂ ಕೊಂಡು ವ್ಯಾಪಾರ ಮಾಡಿದರೆ ಹೇಗೆ? ಎಂಬ 
ವಿಚಾರ ಬಂದಿತು. ಹಸಿ ಬಟಾಣಿ ಎಂಭತ್ತು ಪೈಸೆಗೆ ಕಿಲೋ ಎಂದಾಗ ಅವುಗಳನ್ನು 
ಡಬ್ಬಿಯಲ್ಲಿ ತುಂಬಿ ನಗರಗಳಲ್ಲಿ ಮಾರಿದರೆ, ಹಣ ಕೊಳ್ಳೆ ಹೊಡೆಯಬಹುದಿತ್ತಲ್ಲ! 
ಅನಿಸಿತು. ಕೋತಂಬರಿಗಂತೂ ಕಾಸು ಕೊಡಬೇಕಾಗಿಯೇ ಇಲ್ಲ. ಇತರ 
ತರಕಾರಿಕೊಂಡಾಗ ಅದನ್ನು ಪುಕ್ಕಟ್ಟೆ ಕೊಡುವ ಪರಿಪಾಠ. ಒಂದಡಿ ಉದ್ದದ 
ಮೂಲಂಗಿ, ತರಕಾರಿ ಸ್ಪರ್ಧೆಯಲ್ಲಿ ಇಡಲು ಅರ್ಹತೆ ಪಡೆದಿದ್ದವು. ಕಿತ್ತಳೆ ಹಣ್ಣು 
""ಪಂಜಿಗೆ ಎರಡು'' ಎಂದು ಕೂಗುತ್ತಿದ್ದರೂ ಅವಳ ಮಾತಿನ ಸರಿಯಾದ 
ಅರ್ಥವಾಗದೇ ಎರಡನ್ನು ಆರಿಸಿ ರೂಪಾಯಿ ಕೈಗಿತ್ತಾಗದ ಇನ್ನೆರಡನ್ನಾದರೂ ಕೊಳ್ಳಿ 
ಎಂದು ದುಂಬಾಲು ಬಿದ್ದಳು. ನಾಲ್ಕಕ್ಕೆ ಹತ್ತು ಪೈಸಾ ತೆಗೆದುಕೊಂಡಾಗ ಇಂಥದೊಂದು 
ಊರು ಇರಲು ಸಾಧ್ಯವೇ? ಕನಸು ಕಾಣುತ್ತಿಲ್ಲವಷ್ಟೇ? ಎಂದು ಖಾತರಿ 
ಮಾಡಿಕೊಳ್ಳಬೇಕಾಯಿತು. ಕಲ್ಲಂಗಡಿ ಹಣ್ಣುಗಳ ಮೇಲೆ ವಿವಿಧ ಪಕ್ಷಿಗಳ ಚಿತ್ರ ಕೊರೆದು 
ಎಂಟಾಣಿಗೆ ಒಂದರಂತೆ ಮಾರುತ್ತಿದ್ದರು. ಹಿಂದೆಂದೂ ಕಲ್ಪಿಸಿಕೊಳ್ಳಲಾಗದ ಕಲ್ಲಂಗಡಿ 
ಹಣ್ಣಿನ ರಸ ಕುಡಿದು ತೇಗಿದಾಗ ಪತ್ನಿ-ಪುತ್ರರನ್ನು ಕರೆತಂದು ಇಲ್ಲಿಯೇ ಸಂಸಾರ 
ಹೂಡಿದರೆ ಹೇಗೆ? ಎಂದೂ ವಿಚಾರ ಬಂದಾಗ, ಇಷ್ಟು ದೂರ ಬಂದ ಉದ್ದೇಶ 
ನೆನಪಾಗಿ ಕಾರ್ಯೋನ್ಮು ಖಿಯಾಗುವಂತೆ ಮಾಡುತ್ತಿತ್ತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೭ 


೮. ಚಾಂದಾ ಮೇಟಾ 











ಛಿಂದವಾಡಾದ ಟ್ಯಾಕ್ಸಿವಾಲಾರು. "ಚಾಂದಾಮೇಟಾ-ಪರಾಸಿಯಾ-ಒಂದೆರಡು 
ಸವಾರಿ' ಎಂದು ಕೂಗುವುದನ್ನು ಸದಾಕಾಲ ಕೇಳುತ್ತಿದ್ದರೂ, ಹೋಗಲಾಗಿರಲಿಲ್ಲ. 
ಅಲ್ಲೊಂದು ಕಲಾಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಎಂದು ನಾರದರು ಸೂಚಿಸಿದಾಗ 
ಪ್ರವಾಸ ಕೈಗೂಡಿತು. ಎಂಟುವರೆಯ ಬಸ್ಸಿಗಾಗಿ ಎಂಟುಗಂಟೆಗೆ ಹೋಗಿ ಕುಳಿತರೆ, 
ಅದು ಜೀವಕಳೆ ತುಂಬಿಕೊಂಡು ಇರುವೆ ವೇಗದಿಂದ ಚಲಿಸಲಾರಂಭಿಸಿದಾಗ ಹತ್ತು 
ಹೊಡೆದಿತ್ತು. ಹೊರಟಿತು ಅನ್ನುವಷ್ಟರಲ್ಲಿ ಚುಂಗಿ (ಟೋಲ್‌) ನಾಕಾ ಸಿಕ್ಕಿದ್ದರಿಂದ 
ಗಕ್ಕನೆ ನಿಂತಿತು. ಊರಿನಿಂದ ಹೊರಟ ಪ್ರತಿ ಪ್ರಯಾಣಿಕನೂ ಕರಕೊಡಬೇಕೆಂಬುದು 
ಅಲ್ಲಿಯ ನಗರಪಾಲಿಕೆಯ ಕಾನೂನಂತೆ! ವಾಹನಗಳಲ್ಲಿ ಇದ್ದ "ತಲೆ'ಗಳ ಲೆಕ್ಕಾಚಾರದಲ್ಲಿ 
ಚುಂಗಿವಾಲಾನಿಗೂ ಕಂಡಕ್ಟರನಿಗೂ ಭಿನ್ನಾಭಿಪ್ರಾಯ ಬಂದು ಪ್ರವಾಸಿಗಳೆಲ್ಲ ಕೆಳಗೆ 
ಇಳಿಯುವಂತಾಯಿತು. ಬಹುಶಃ ಕಂಡಕ್ಟರನು ತಲೆ ಇಲ್ಲದವರನ್ನು ಎಣಿಸಿರಲಿಕ್ಕಲ್ಲ! 
ಅಲ್ಲಿ ಅಂಥವರೇ ಬಹುಸಂಖ್ಯೆಯಲ್ಲಿ ಇದ್ದರು. ಇಲ್ಲದಿದ್ದರೆ ಹಣ ಪಡೆದೂ ಟಿಕೇಟು 
ಕೊಡದಿದ್ದರೆ ಸುಮ್ಮನಿರುತ್ತಿದ್ದರೆ? ಅಕಸ್ಮಾತ್‌ ತಪಾಸಣೆಗೆ ಮೇಲಧಿಕಾರಿಗಳು 
ಪ್ರತ್ಯಕ್ಷರಾದರೆ ಪ್ರಯಾಣಿಕರು ಇದ್ದಷ್ಟು ಟಿಕೇಟು ಹರಿಯುವದಕ್ಕೆ ಕಂಡಕ್ಟರನು 





ಸಿದ್ಧನಾಗಿಯೇ ಇರುವದು ಅವನ ಜಾಣ್ಮೆ. ಅಂತೂ ಬಸ್ಸು ಎರಡು ಗಂಟೆ ಓಡಿ 
ಕೇವಲ ಹತ್ತೊಂಬತ್ತು ಕಿಲೋಮೀಟರ ದೂರದ ಚಾಂದಾ ಮೇಟಾ ಮುಟ್ಟಿಸಿದಾಗ, 
ಮದ್ಯಪ್ರದೇಶದ ಸಾರಿಗೆ ಸೌಕರ್ಯ ವ್ಯವಸ್ಥೆಗೆ ತಲೆತೂಗದೆ ಬೇರ ಮಾರ್ಗವಿರಲಿಲ್ಲ! 


ಪರಾಸಿಯಾ, ಚಾಂದಾ ಮೇಟಾ, ಬಾರಾಕುಯೀ ಊರುಗಳು ಒಂದಕ್ಕೊಂದು 
ತೀರ ಹತ್ತಿರದಲ್ಲಿವೆ. ಸುತ್ತಮುತ್ತಲೂ ಸಾಲಾಗಿ ನಿಂತಿರುವ ಪರ್ವತಾವಳಿಗಳು, ಅವುಗಳ 
ಕೊಳ್ಳದಿಂದ ಹರಿಯುವ ಪಂಚನದಿ. ವಿಪುಲವಾದ ಮಳೆಯಿಂದ ದಟ್ಟವಾಗಿ ಬೆಳೆದು 
ನಿಂತ ಕಾಡುಗಳು ಆದಿವಾಸಿಗಳಿಗೆಲ್ಲಆದರ್ಶ ತಾಣ. ಶತಕಗಳಿಂದ ಗೊಂಡ, ಮುಂಡ, 
ಕೋಲ, ಕೊರ್ಕು ಆದಿವಾಸಿಗಳೆಲ್ಲ ಇಲ್ಲಿ ಬೀಡು ಬಿಟ್ಟಿದ್ದರು. ಆದರೆ ನದಿಯ 
ರಿಸರದಲ್ಲಿಯೇ ಕಲ್ಲಿದ್ದಲಿನ ಗಣಿಗಳ ಶೋಧವಾದ ನಂತರ, ವರವೋ, ಶಾಪವೋ 
ಆಗಿ ಅವರ ಜೀವನವೇ ಕದಡಿದಂತಾಗಿದೆ. ಕಾಲುದಾರಿಗಳೇ ಹೆದ್ದಾರಿಗಳಾಗಿದ್ದಲ್ಲಿ 
ಇಂದು ಡಾಂಬರ ರಸ್ತೆಗಳಾಗಿವೆ. ಚಕಡಾ ಗಾಡಿಗಳು ಓಡಬೇಕಾದಲ್ಲಿ ಕಲ್ಲಿದ್ದಲು 
ತುಂಬಿದ ಟ್ರಕ್ಕುಗಳು ನಿರಂತರವಾಗಿ ಓಡಾಡುವದರಿಂದ ಅಲ್ಲಲ್ಲಿ ಕೊರಕಲುಗಳು 
ಹುಟ್ಟಿಕೊಂಡಿವೆ. ಅಧಿಕಾರಿಗಳ ಕಾರುಗಳು, ಶಾಲಾವಿದಾ ಬರ್ಥಿಗಳ ಬಸ್ಸುಗಳು, 
ಮೋಟಾರ್‌ ಸಾಯಕಲ್‌, ಸು ಸ್ಕೂಟರ್‌, ಬೈಸಿಕಲ್‌ಗಳು ಏಕಪ್ರಕಾರವಾಗಿ ಹಿಂದೆ ಮುಂದೆ 
ಓಡುತ್ತಿರುತ್ತವೆ. ಪೆಟ್ರೋಲ್‌ ಬದಲಿಗೆ. ಕಲ್ಲಿದ್ದಲು ಬಳಸಲು ಬರುವಂತೆ ಇದ್ದರೆ, 
ರಸ್ತೆಗಳಲ್ಲೇಲ್ಲ ಈ ಗಣಿಕಾರರ ವಾಹನಗಳೇ ತುಂಬಿ ತುಳುಕುತ್ತಿದ್ದವೊ ಏನೋ! 
ವಾಹನಗಳ ಓಡಾಟಕ್ಕೆ ಅಡ್ಡಿಯಾಗುವಷ್ಟು ಗಣಿ ಕಾರ್ಮಿಕರ ಉಕ್ಕಿನ ಸ್ವಾಗತದ 
ಕಮಾನುಗಳು, ಒಮ್ಮೆ ನ್ಯೂಟನ್‌ ಖಣಿ ಕಂಪನಿಯದು. ಇನ್ನೊಮ್ಮೆ ಪಶ್ಚಿಮ ಕಲ್ಲಿದ್ದಲು 
ಗಣಿಯವರದು. ಮಗುದೊಂದು ಸಂಯುಕ್ತ ಗಣಿ ಕಾರ್ಮಿಕರ ಸಂಘದವರದು. ಎಲ್ಲರೂ 
ಆಗಂತುಕರನ್ನು ಕಡ್ಡಾಯದ ಸ್ವಾಗತ ಕೋರದೇ ಬಿಡುವವರಲ್ಲ, 


ನಿಸರ್ಗ ಹೇರಳವಾಗಿ ಕೊಡಮಾಡಿದ ಕಲ್ಲಿದ್ದಲನ್ನು ಈ ಅಧಿಕಾರಿಗಳು ದೋಚಿ, 

ಖಾಸಗಿಯಾಗಿ ಮಾರಿ ಅಪಾರ ಲಾಭ ಮಾಡಿಕೊಳ್ಳುವುದರಿಂದ ರಾಜಠೀವಿಯಿಂದ 
ಬಾಳುತ್ತಿದ್ದಾರೆ! ಮ್ಯಾನೇಜರರಿಗೆ ಕಟ್ಟಿಸಿದ "ಕುಟೀರ' ವನ್ನು ನೋಡಿದಾಗ ಅವರ 
ಬಡತನದ ಕಲ್ಪನೆ ಒಮ್ಮೆಲೇ ಆಗುವಂತಿದೆ. ವಿಸ್ತಾರವಾದ ಆವಾರದಲ್ಲಿ ಕಟ್ಟಿದ ಭವ್ಯ 
ಬಂಗಲೆ, ಎಂಥ ಅಭಾವ ಕಾಲದಲ್ಲಿಯೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು 
ಹರಿಯುವಂತೆ ಕಟ್ಟಿಸಿದ ಭಾರೀ ಹೌದು. ಕ್ಷಣ ಮಾತ್ರದಲ್ಲಿ ಓಡಲು ಸಿದ್ಧವಾಗಿ ನಿಂತ 
ಮೂರು ಕಾರುಗಳು. ಕಾವಲುಗಾರ, ತೋಟಗಾರ, ಅಡಿಗೆಯವನ ಸಂಬಳವನ್ನಲ 
ಕಂಪನಿ ವಹಿಸಿಕೊಳ್ಳುತ್ತದೆ. ಇನ್ನುಳಿದ ಸಿಬ್ಬಂದಿಗೆ ಅವರವರ ದರ್ಜೆಯಂತೆ ಗೃಹ 
ಸೌಕರ್ಯಗಳು. ಅವರ ಮಕ್ಕಳಿಗೆ ಇಂಗ್ಲಿಷ್‌ ಮಾಧ್ಯಮದ ವಿಶೇಷ ಸವಲತ್ತುಗಳ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೪೯ 


"ಕಣಿವೆ-ಹೂ' ಎಂದು ಹೆಸರು ಹೊಂದಿದ ದುಬಾರಿ ಶಾಲೆಗಳು. ಸುಂದರವಾದ 
ಪ್ರಕೃತಿಯ ಸೆರಗನ್ನೂ, ಮಡಿಲನ್ನೂ ಅಲ್ಲಲ್ಲಿ ಕಡಿದು, ಗಣಿಯ ಆಳದಲ್ಲಿ ಇಳಿಯಲು 
ಒಳಮಾರ್ಗಗಳು, ಒಳಗಡೆ ಹವೆಯಾಡಲು ದೆವ್ವದಂತಹ ಪಂಕಗಳನ್ನು ನಿರ್ಮಿಸಿದ್ದಾರೆ. 
ಸಾಗಾಟದಲ್ಲಿ ಚೆಲ್ಲಿದ ಮತ್ತು ನಿಷ್ಟಮೋಜಕವಾದ ಕಲ್ಲಿದ್ದಲು ಊರುತುಂಬ 
ಹರಡಿಕೊಂಡಿರುವದರಿಂದ, ಮಳೆಯಿಂದ ಮಿಂದು ಸದಾ ಶುಭ್ರವಾಗಿರಬೇಕಾದ 
ಭೂಮಿ, ಸ್ಮಶಾನದಂತೆ ಭಾಸವಾಗುತ್ತದೆ. ಅಧಿಕಾರಿಗಳ ಓಜಾಟದ ಅನುಕೂಲಕ್ಕಾಗಿ, 
ಕಲ್ಲಿದ್ದಲು ಸಾಗಾಣಿಕೆಗಾಗಿ, ದೂರದ ಭೋಪಾಲ ಮತ್ತು ಬೇತುಲಗಳೊಂದಿಗೆ 
ಪರಾಸಿಯದವರೆಗೆ ಬ್ರಾಡ್‌ಗೇಜ್‌ ಜೋಡಿಸಿದರೂ ತೀರ ಹತ್ತಿರದ ಛಿಂದವಾಡಾಕ್ಕೆ 
ಈ ರೇಲ್ವೆ ಬಾರದಿರುವದು ಸೋಜಿಗಕರ. 


ಚಾಂದಾಮೇಟಾ-ಪರಾಶಿಯುಗಳ ಅಕ್ಕಪಕ್ಕದ ಭೂಮಿಯನ್ನೆಲ್ಲ ಗಣಿ 
ಕಂಪನಿಯವರು ಖರೀದಿಸಿ, ಗಣಿ ಚಟುವಟಿಕೆಗಳಿಗೆ ಬೇಕಾಗುವಷ್ಟನ್ನು ಬಳಸಿ 
ಮಿಕ್ಕಿದ್ದನ್ನು ಸ್ಥಾನೀಯರ ಸಹಾಯದಿಂದ ಸಾಗುವಳಿ ಮಾಡುತ್ತಿದ್ದಾರೆ. ಇದಕ್ಕಾಗಿ 
ಬೋರ್‌ವೆಲ್‌ಗಳನ್ನು ಅಗೆಸಿ ವಿದ್ಯುತ್‌ ಚಾಲಿತ ಪಂಪುಗಳನ್ನು ಹೆಚ್ಚಾಗಿಯೇ 
ದುಡಿಸುತ್ತಾರೆ. ಇಷ್ಟೇ ಅಲ್ಲದೇ ಪರ್ವತಶ್ರೇಣಿಗಳ್ಳಲಿಯೂ ಹೌದುಗಳನ್ನು ಕಟ್ಟಿ ನೀರು 
ದಾಸ್ತಾನು ಮಾಡಿಕೊಂಡಿದ್ದಾರೆ. ರಸ್ತೆಯಂಚಿನಲ್ಲಿಕೆಂಬಣ್ಣ ಬಳಿದುಕೊಂಡು ಭವ್ಯವಾಗಿ 
ನಿಂತ ಆಂಜನೇಯ, ಕಾರ್ಮಿಕರ ನಿವಾಸಸ್ಥಾನ ಬಂದಿತೆಂದು ಸಾರಿ ಹೇಳಿದ. ಅವರ 
ಹಣ ದೋಚಲೆಂದು ಸಾಲಾಗಿ ಸೃಷ್ಟಿಯಾದ ಬೀಡಿ, ಸಿಗರೇಟು, ಎಲೆಡಿಕೆ, ಚಹಾದ 
ಅಂಗಡಿಗಳು ಅಲ್ಲಿದ್ದವು. ಜನ ಜೀವನದಲ್ಲಿ ಅಶಾಂತಿ ಹುಟ್ಟಿಸಿದ ಸ್ಥಳಕ್ಕೆ "ಶಾಂತಿಕಣಿವೆ' 
ಎಂದು ಹೆಸರು ಕೊಟ್ಟ ಗಣಿವರ್ಗದವರ ರಸಿಕತೆಗೆ ಯಾರಾದರೂ ತಲೆದೂಗಬೇಕು! 
ಇವನ್ನೆಲ್ಲ ಹಿಂದೆ ಹಾಕಿ ಮುಂದೆ ನಡೆದಾಗ, ಗೊಂಡರ ಹಳ್ಳಿಯೊಂದು ತಲೆಯೆತ್ತಿ 
ನಿಂತಿದ್ದು ನೋಡಿ ಆಶ್ಚರ್ಯವಾಯಿತು. ನೀರು ಇರುವಲ್ಲಿ ಗೋವಿನ ಜೋಳ, 
ಭತ್ತವನ್ನು ಹುಲುಸಾಗಿ ಬೆಳೆಸಿದ್ದಾರೆ. ಹೊಲದೊಳಗಿನ ಕಾಲುದಾರಿಗಳು 
ಪರ್ವತಾವಳಿಗಳನ್ನು ಏರುತ್ತವೆ. ಅಲ್ಲೊಂದು, ಇಲ್ಲೆಂದು ಸೇದುವ ಬಾವಿಗಳೂ ಇವೆ. 
ಅವುಗಳ ಕಟ್ಟೆಗಳ ಮೇಲೆಲ್ಲ ಹರಟುತ್ತ ಹೆಂಗಳೆಯರು ನೀರು ಸೇದುವದರಲ್ಲಿ ಬಟ್ಟೆ 
ತೊಳೆಯುವದರಲ್ಲಿ ಸ್ನಾನಮಾಡುವದರಲ್ಲಿ ಮೈಮರೆತಿದ್ದಾರೆ. ಉತ್ಸಾಹಿ ತರುಣ 
ಆದಿವಾಸಿಗಳು ಢೋಲಕ್‌, ತಾಳ, ಕೋಲುಗಳೊಂದಿಗೆ "ತೀಜ' ಹಬ್ಬಕ್ಕೆ ನರ್ತಿಸಲು 
ಊರಹಿರಿಯರಲ್ಲಿ ಹೊರಟಿದ್ದರು. ಅಲ್ಲೆಲ್ಲ ಮನದಣಿ ಹಾಡಿ, ಕುಣಿದು, ವೀಳ್ಯ, 
ತಂಬಾಕು, ಬೀಡಿ, ಪ್ರಸಾದಗಳನ್ನು ಸ್ವೀಕರಿಸಿ ಸೆರೆಗೆ ಕಾಸು ಪಡೆದು ಮುಂದೆ 
ಹೊರಡುವವರು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೦ 


ಗಣಿಗಳನ್ನು ಅಗೆಯುವ ಕಾರಖಾನೆಗಳನ್ನು ಆದಿವಾಸಿಗಳ ವಾಸಸ್ಥಾನದಲ್ಲಿ 
ಪ್ರಾರಂಭಿಸಿದ್ದು ಅವರ ಜೀವನ ಮಟ್ಟವನ್ನು ಏರಿಸುವುದಕ್ಕಾಗಿ, ಎಂದು ಮಧ್ಯಪ್ರದೇಶ 
ಸರಕಾರ, ಘಂಟಾಘೋಷವಾಗಿ ಸಾರುತ್ತದೆ. ಅವರಿಗೆ ಇದರಿಂದ ಆಗುವ ಲಾಭವನ್ನು 
ಅಳೆದುನೋಡಲು ಚಹಾದಂಗಡಿಗಿಂತ ಉತ್ತಮ ಸ್ಥಳ ಬೇರೊಂದಿಲ್ಲವೆಂದು ಅನಿಸಿತು. 
ಹುರಿದು ಹೊರಬರುತ್ತಿದ್ದ ಆಲೂಬೋಂಡಾಗಳು ನಗುಮುಖದಿಂದ ಸ್ವಾಗತಿಸಿದವು. 
ಆಲೂಬೋಂಡವನ್ನು ರುಚಿಯಿಂದ ತಿಂದವನು, ಶಾಂತಿಕಣಿವೆಯವನಲ್ಲವೆಂದು 
ಅಲ್ಲಿಯ ಪರಿಚಿತರಿಗೆ ಅರಿವಾಯಿತು. ಅಲ್ಲಿ ಆರಾಮವಾಗಿ ಕುಳಿತಿದ್ದ ಹಿರಿಯನಿಗೆ 
ಗಣಿಯ ಕೆಲಸ ಆರಂಭವಾದಾಗಿನಿಂದ ಸ್ಥಾನೀಯರ ಜೀವನದಲ್ಲಿಆದ ಪರಿವರ್ತನೆಗಳ 
ಬಗ್ಗೆ ಪ್ರಶ್ನಿಸಿದಾಗ ಅವನು ನೋಡಿದ್ದು, ಕೇಳಿದ್ದು, ಇಲ್ಲದ್ದು ಸೇರಿಸಿ ರಾಮಾಯಣವನ್ನೆ 
ಬಿಚ್ಚಿದ. ಅಂಗಡಿಕಾರನು, ಬೋಂಡ ಕರಿಯುತ್ತಾ ಅವನ ಮಾತಿನಿಂದ ಅಸಂತುಷ್ಟನಾಗಿ 
ಅಲ್ಲಿಯ ಚರಿತ್ರೆಯನ್ನು ಸಂಕ್ಷೇಪವಾಗಿ ಹೇಳಿದ. ಅವನ ಹೇಳಿಕೆಯ 
ಮುಖ್ಯಾಂಶಗಳೆಂದರೆ, ಈ ಗಣಿಗಳನ್ನು ಪ್ರಾರಂಭಿಸಬೇಕಾದರೆ ಯಾವ ಸ್ಥಳೀಯ 
ಮುಖಂಡರ ಅಥವಾ ಆದಿವಾಸಿ ಮುಖ್ಯಸ್ಥರ ಅಭಿಪ್ರಾಯ ವಿಚಾರಿಸಿಕೊಳ್ಳಲಿಲ್ಲ. 
ಬಂಗಾಲ-ಬಿಹಾರಗಳಿಂದ ತಜ್ಞರನ್ನು ಆಮಂತ್ರಿಸಿದರು. ಹಣದ ಹೊಳೆ ಹರಿಯಿಸಿ, 
ಯಂತ್ರೋಪಕರಣಗಳನ್ನು ಹೊರಗಿನಿಂದಲೇ ತರಿಸಿದರು. ಬೇಟೆಯಾಡಿ, ಕ್ತ ೈಷಿಮಾಡಿ 
ಜೀವಿಸುತ್ತಿದ್ದ ಆದಿವಾಸಿಗಳಿಗೆ ಗಣಿಗಳಲ್ಲಿಕೆಲಸವೇ ಬೇಕಿರಲಿಲ್ಲ. ಶತಕಗಳಿಂದ ಒಂದೇ 
ಬಗೆಯ ಜೀವನಕ್ಕೆ ಹೊಂದಿಕೊಂಡ ಜನ, ಈ ಕೂಲಿ-ಹಮಾಲಿ ಕೆಲಸಕ್ಕೆ ಸೇರಲು 
ಒಪ್ಪಲಿಲ್ಲ. ಹೀಗಾಗಿ ಸುತ್ತಮುತ್ತಲ ಜಿಲ್ಲೆ-ರಾಜ್ಯಗಳಿಂದ ಖಣಿ ಕಾರ್ಮಿಕರನ್ನು ತಂದು 
ಆದಿವಾಸಿಗಳ ಪರಿಸರದಲ್ಲಿ ನೆಲೆಸುವಂತೆ ನೋಡಿಕೊಂಡರು. ಇಲ್ಲಿಯ ಜೀವನ 
ಕ್ರಮದಲ್ಲಿ ಅಲ್ಲೋಲ ಕಲ್ಲೋಲವುಂಟಾಯಿತು. ಸ್ಥಾನೀಯ ಆದಿವಾಸಿಗಳು' 
ಮಾಡಬಹುದಾದ ಸರಕುಗಳಿಗೆ ಬೇಡಿಕೆ ಹೆಚ್ಚಾದರೂ ಅವುಗಳ ಬೆಲೆಯಲ್ಲಿ ಹೆಚ್ಚಳ 
ಆಗಲೇ ಇಲ್ಲ. ಈ ಕಡು ಬಡವರು, ನಿತ್ಯ ಬಳಸುವ ಉಪ್ಪು, ಎಣ್ಣೆ, ಕಾಳು ಕಡ್ಡಿಗಳ 
ಬೆಲೆ ಗಗನಕ್ಕೆ ಏರಿದ್ದರಿಂದ ಬಾಳುವೆ ನಡೆಸುವದೇ ಕಷ್ಪಕ್ಕಿಟ್ಟುಕೊಂಡಿತು. ಸಾಲದ್ದಕ್ಕೆ 
ಶತಕಗಳಿಂದ ಅವರು ಸಾಗುವಳಿ ಮಾಡುತ್ತಿದ್ದ ಭೂಮಿ, ಬೇಟೆ ಇತರ ಸಾಮಗ್ರಿ 
ಪಡೆಯುತ್ತಿದ್ದ ಅರಣ್ಯ ಪ್ರದೇಶಗಳು "ಗಣಿ ಕಂಪನಿಗೆ ಸೇರಿದ್ದರಿಂದ 
ನಿರುದ್ಯೋಗಿಯಾದರು. ಹೊಟ್ಟೆಪಾಡಿಗೆ ಹಲವಾರು ಆದಿವಾಸಿಗಳು, ಗಣಿಗಳಲ್ಲಿ 
ಚಿಕ್ಕ ಪುಟ್ಟ ಕೆಲಸಗಳಿಗೆ ಸೇರಿಕೊಂಡು ಗಿರಿ, ಕಾಡುಗಳಿಂದ ಬಂದು ಕಾರ್ಮಿಕರ 
"ಗೂಡು'ಗಳಲ್ಲಿ ಸೇರಿಕೊಳ್ಳುವಂತಾಯಿತು. ತಮ್ಮ ಹುಟ್ಟು ಸಂಸ್ಕೃತಿ ಮರೆತು 
ಕಾರ್ಮಿಕರಾಗಿ ಪರಿವರ್ತನೆ ಹೊಂದುವದು ಸುಲಭವಾಗಿರಲಿಲ್ಲ. "`ಾತಿಪದ್ದತಿ 
ಅರಿಯದವರನ್ನು ಇತರ ಪ್ರದೇಶಗಳ ಕಾರ್ಮಿಕರು ಅಸ ಗ್ಟೈಶ್ಯ ಈಶ 


ಮಧ್ಯಪ್ರದೇಶದ ಮಡಿಲಲ್ಲಿ / ೫೧ 


ನಡೆಸಿಕೊಳ್ಳಲಾರಂಭಿಸಿದರು. ಅಲ್ಲದೆ ಬೇರಾರೂ ಮಾಡದ ಕೆಲಸವನ್ನು 
ಒಪ್ಪಿಕೊಂಡದ್ದರಿಂದ ತಮ್ಮ ಕುಲದವರಿಂದಲೇ ತಿರಸ್ಕಾರಕ್ಕೆ ಒಳಪಡಬೇಕಾಯಿತು. 
ಇಬ್ಬಗೆಯ ಜಾತೀಯತೆ ಇದು! ಇನ್ನಿತರರ ಸರಿಸಮಾನರೆನಿಸಿಕೊಳ್ಳಲು ಅವರ ಆಹಾರ, 
ರೀತಿ-ನೀತಿ, ಭಾಷೆ, ಬಟ್ಟೆ-ಬರೆಗಳ ಅನುಕರಣೆ. ಜೊತೆಗೆ ಕಳ್ಳಸೆರೆ, ಜೂಜಾಟಗಳೂ 
ರೂಢಿಯಾದವು. ಹಣಕ್ಕಾಗಿ ದೇಹ ವಿಕ್ರಯವೆಂಬ ವಿಚಾರವನ್ನೇ ಅರಿಯದ ಮುಗ್ಧರು, 
ತಮ್ಮ ಹಳ್ಳಿಗಳಿಂದ ದೂರವಿರುವವರು, ವೇಶ್ಯಾವಾಟಿಕೆಗಳಿಗೆ ಹೋಗಲಾರಂಭಿಸಿದರು. 
ಅವರ ಗ್ರಾಮಜೀವನ ಇದರಿಂದ ಬುಡಮೇಲಾಯಿತು. ಗಳಿಕೆ ಸಾಕಾಗದಿದ್ದ ಕಾರ್ಮಿಕ, 
ಹೆಂಡತಿಯನ್ನು ಅಧಿಕಾರಿಗಳ ಮನೆಗೆಲಸಕ್ಕೂ ಕಳಿಸಲಾರಂಬಿಸಿದ. ಅಲ್ಲಿ ಒಡತಿಗಿಂತ 
ಒಡೆಯನ ಶೋಷಣೆ ಹೆಚ್ಚಾಯ್ತು. ಇಂತ ಕಾಮುಕ ಶೋಷಣೆಗೆ ಒಳಗಾದ 
ಮುಗ್ಗೆಯರಿಗೆ ಅವರ ಜನಾಂಗದವರೂ ತಿರಸ್ಕಿರಿಸಿಬಿಡುವುದಿಂದ, ವೇಶ್ಯಾವಾಟಿಕೆಗಳು 
ಒಳ್ಳೆಯ ಲಾಭಮಾಡಿಕೊಳ್ಳುತ್ತಿವೆ. 


ಅಂಗಡಿಕಾರ, ತಾನು ಕಂಡುಕೊಂಡ ವಿಷಯವನ್ನು ಹೇಳಿ ಮುಗಿಸುತ್ತಿದ್ದಂತೆ 
ತಲೆಗೆ ಉಕ್ಕಿನ ಹೆಲ್‌ಮೆಟ್‌, ಮುಖಕ್ಕೆ ಕಲ್ಲಿದ್ದಲಿ ಧೂಳು, ಕೊಳೆಯಾದ ಬಟ್ಟೆಬರೆ, 
ಕೈಯಲ್ಲಿ ಪಿಕಾಸು-ಗುದ್ದಲಿ ಹಿಡಿದ ದ ಕಢಕಾಯನೊಬ್ಬ ಚಹಾಪಾನಕ್ಕಾಗಿ ಒಳಗೆ ಬಂದ 
"ಬಾಬೂಜಿ, ಇವನು ನಾನು ವಿವರಿಸಿದಂಥ ಒಬ್ಬ ಗೊಂಡ ಆದಿವಾಸಿ-ಕೆಲಸಗಾರ' 
ಎಂದು ಅಂಗಡಿಕಾರ ಪರಿಚಯಿಸಿದ. ಕೈಯಲ್ಲಿ ಬಿಲ್ಲು-ಬಾಣ ಕೊಡಲಿಗಳನ್ನು ಹಿಡಿದು, 
ಸ್ವಚ್ಛಂದವಾಗಿ ಕಾಡಿನಲ್ಲಿ ಓಡಾಡಿಕೊಂಡಿದ್ದ ಅವನ ಹಿಂದಿನ ಜೀವನ ಕಲ್ಪಿಸಿಕೊಂಡು 
ಮರುಗುವಂತೆ ಆಯಿತು. 


ಕಲ್ಲಿದ್ದಲ ಗಣಿಗಳಿಂದಾಗಿ ಒಂದು ಮೂಲ ಸಂಸ್ಕೃತಿಯೇ ಮಣ್ಣುಪಾಲಾಗುವಂತೆ 
ಆಯಿತಲ್ಲ! ಎಂದು ತಿಳಿದು ಅತೀವ ಖೇದವಾಯಿತು. ಅಮೇರಿಕೆಯಲ್ಲಿ ರೆಡ್‌ 
ಇಂಡಿಯನ್‌ರಿಗಾದ ಅನ್ಯಾಯವನ್ನು ಹೋಗಲಾಡಿಸಲು, ಅಲ್ಲಿಯ ಸರಕಾರ, 
ನ್ಯಾಯಾಲಯಗಳು ಹೇಗೆ ಮುಂದೆ ಬಂದವು? ಎಂದು ಸ್ಮರಿಸಿಕೊಳ್ಳುವಂತೆ ಆಯಿತು. 
ಯುರೋಪಿನಿಂದ ವಲಸೆ ಬಂದವರೆಲ್ಲ ಸ್ಥಾನೀಯರೊಡನೆ ಕಾದಾಡಿ, ಅವರ ಭೂಮಿ 
ಕಸಿದುಕೊಂಡದ್ದರಿಂದ ಅವರೆಲ್ಲ ನಿಸ್ಸಹಾಯಕರಾಗಿದ್ದರು. ಅಂತೆಯೇ ಸರಕಾರ, 
ಅವರಿಗಾಗಿ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶಗಳನ್ನು ಕಾದಿರಿಸಿತು. ಅಲ್ಲಿ 
ಮೂಲನಿವಾಸಿಗಳು ಸರ್ವತಂತ್ರ ಸ್ವತಂತ್ರರು. ಅವರ ನದಿಗಳಲ್ಲಿ ಮೀನು ಹಿಡಿದ 
ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದ ಅಮೇರಿಕನ್ನರೂ ಇದ್ದಾರೆ. ಅಲ್ಲಿಯ ಓಕ್ಸಾಹೋಮಾ 
ರಾಜ್ಯದಲ್ಲಿ ರೆಡ್‌ ಇಂಡಿಯನ್ನರು ವಿಪುಲ ಸಂಖ್ಯೆಯಲ್ಲಿ ಇದ್ದುದರಿಂದ, ಅವರಿಗಾಗಿ 
ಕಾಯ್ದಿರಿಸಿದ ಪ್ರದೇಶದ ವಿಸ್ತಾರವೂ ಅಧಿಕವಾಗಿತ್ತು. ಆ ಸ್ಥಳದಲ್ಲಿ ಪೆಟ್ರೋಲಿನ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೨ 


ಪತೆಯಾದಾಗ, ಅಲ್ಲಿಸರಕಾರ ತಾನು ಕೊಡಮಾಡಿದ ಪ್ರದೇಶವನ್ನು ಕಸಿದುಕೊಳ್ಳದೇ, 
ಅವರಿಗೆ ಯೋಗ್ಯವಾದ ಪರಿಹಾರ ಧನವನ್ನು ಕೊಡಮಾಡಿತು. ಇಷ್ಟುದರೂ ಸರಕಾರ 
ಕೊಡಮಾಡಿದ ಮೊತ್ತ ಕಡಿಮೆ. ಎಂದು ರೆಡ್‌ ಇಂಡಿಯನ್‌ ಮುಖಂಡರು, ಇಂದಿಗೂ 
ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿಯೇ ಇದ್ದಾರೆ. ಪರಾಸಿಯದಲ್ಲಿಸಿಕ್ಕ ಕಲ್ಲಿದ್ದಲು 
ಪ್ರಮಾಣಕ್ಕೆ ಆದಿವಾಸಿಗಳಿಗೆ ಪರಿಹಾರ ಧನ ಕೊಡಮಾಡುತ್ತಿದ್ದರೆ, ಪ್ರತಿಯೊಬ್ಬನೂ 
ಲಕ್ಷಾಧೀಶನಾಗುವದರಲ್ಲಿ ಸಂದೇಹವಿರಲಿಲ್ಲ! ಈಗ ಬಡಕಾರ್ಮಿಕನಾಗಿ 
ಮಾರ್ಪಟಿದ್ದಾನೆ. ಅಮೇರಿಕೆಯ ಮತ್ತು ನಮ್ಮಲ್ಲಿಯ ಪ್ರಜಾಪ್ರಭುತ್ವಕ್ಕೆ ಇಷ್ಟೇ ಅಂತರ. 


ಇಲ್ಲಿ ಬರಲು ಕಾರಣ, ನಾರದರು ಏರ್ಪಡಿಸಿದ ಕಲಾಪ್ರದರ್ಶನವಾಗಿತ್ತು. 
ನಾರದರು ತಮ್ಮ ಪ್ರಸಿದ್ಧಿಗಾಗಿ, ಆಫೀಸರುಗಳಿಗೆ ಬೆಣ್ಣೆ ಹಚ್ಚಿ ಈ ಅವಕಾಶ ಗಿಟ್ಟಿಸಿದ್ದು 
ಸ್ಪಷ್ಟವಿತ್ತು. ಪ್ರಥಮ ನೋಟಕ್ಕೆ ಇದೊಂದು ಶಾಲಾ ಪ್ರದರ್ಶನವೆಂದು ತೋರಿತು. 
ಸಂಯೋಜಕರು, ಅರಳಲಿರುವ ಕಲಾಕಾರರಿಗೂ ಇಲ್ಲಿ ಅವಕಾಶವಾಗಬೇಕು, ಎಂದು 
ನಿರ್ಧರಿಸಿದ್ದರಿಂದ, ಭೂಮಿತಿಯ ನಕ್ಷೆಗಳೂ, ಹವ್ಯಾಸಿ ಕಲಾವಿದರ ಅಪಕ್ಕ ಕೃತಿಗಳೂ 
ಇದ್ದವು. ಇವುಗಳ ನಡುವೆ ಅಮೃತಾ ಶೇರ್‌ಗಿಲ್‌ಳ ಮೂರು ತೈಲಚಿತ್ರಗಳನ್ನು ನೋಡಿ 
ವಿಸ್ಮಯವಾಯಿತು. ಅಂಥ ಸುಪ್ರಸಿದ್ಧ ಕಲಾವಿದೆಯ ಬಾಲಿಶ ಕೃತಿಗಳು ಇಲ್ಲಿ ಹೇಗೆ 
ಬಂದವು? ಎಂದು ವಿಚಾರಿಸಿದೆ. ಹೆಸರು ಒಂದೇ ಆದರೆ ಕಲಾವಿದ ಬೇರೆ! ಎಂಬ 
ಸ್ಪಷ್ಟನೆ ಬಂದಿತು. ವಾರಪತ್ರಿಕೆಯಲ್ಲಿ ಮಕ್ಕಳು ಪ್ರಕಟಿಸುವಂಥ ಬೆರಳಚ್ಚಿನಿಂದ 
ಸಿದ್ಧಪಡಿಸಿದ, ರೇಖಾಚಿತ್ರಗಳೂ ಅಲ್ಲಿದ್ದವು. ಇನ್ನೊಂದೆಡೆ ಕಲಾಕಾರನು ತಾನೆಂದೂ 
ನೋಡದ ಸಾಗರಗಾಮಿ ಹಡಗನ್ನು ನಿರ್ಮಿಸಿ ಇಟ್ಟಿದ್ದು ತನ್ನ ಅಜ್ಞಾನವನ್ನು ಪ್ರಕಟಿಸುವಂತೆ 
ಇತ್ತು. ಹೆಂಗಳೆಯರೆಲ್ಲತಂತಮ್ಮ ರಂಗೋಲಿಗಳಿಗೆ ಅಂತಿಮ ರೂಪು ಕೊಡುವುದರಲ್ಲಿ 
ಮೈಮರೆತಿದ್ದರು. ಬೆಂಗಳೂರಿನಲ್ಲಿ ಪ್ರತಿದಿನ ಮನೆ-ಮನೆಯ ಮುಂದೆ ಬಿಡಿಸುವ 
ರಂಗೋಲಿ ಚಿತ್ರಗಳು ಇವಕ್ಕಿಂತ ಕಲಾಪೂರ್ಣವಾಗಿರುತ್ತವೆ, ಅನಿಸಿತು. ಪ್ಲಾಸ್ಟಿಕ್‌ 
ಹೂಗಳೊಂದಿಗೆ ಸ್ಪರ್ಧಿಸುವ ಕಾಗದದ ಹೂಗಳು ಅಧಿಕ ಸುವಾಸನೆ ಹೊತ್ತು ನಿಂತಿದ್ದವು. 
ಕಾಡುಗಳಲ್ಲಿವಿಪುಲವಾಗಿ ಸಿಗುವ ವಕ್ರವಕ್ರವಾಗಿರುವ ಕೊರಡಿನ ತುಂಡುಗಳನ್ನು ಪೀಠದ 
ಮೇಲೆ ಇರಿಸಿ ಕುದುರೆ, ಬಾತುಕೋಳಿ, ಜೆವೆಲಿನ್‌ ಒಗೆತ ಇತ್ಯಾದಿ 
ಶಿರೋನಾಮಗಳನ್ನು ಜೋಡಿಸಿ ಇಟ್ಟದ್ದು ನೋಡಿ ಮೋಜೆನಿಸಿತು. ಸ್ಥಳೀಯ 
ಸ್ಟುಡಿಯೋಗಳು ತೆಗೆದ ಫೋಟೋಗಳು, "ರೂಪಕಲಾ'ದಲ್ಲಿ ಪ್ರಕಟಿಸಬೇಕಾದ ನಟಿಯ 
ಚಿತ್ರ, “ಕಾಮಕಲಾ' ಪುಸ್ತಕದಲ್ಲಿ ಬರಲು ಯೋಗ್ಯವಾದ ಚಿತ್ರಗಳೂ ಅಲ್ಲಿದ್ದವು. ಗೋಣು 
ಉಳುಕಿಸಿಕೊಂಡ ಬುದ್ಧನ ಚಿತ್ರವೂ ಅಲ್ಲಿತ್ತು. ಗಾಂಧಿ-ನೆಹರೂ ಅವರನ್ನೂ 
ಮರೆತಿರಲಿಲ್ಲ. ಅದೇ ಮಣ್ಣಿನ ಮಕ್ಕಳಾದ ಆದಿವಾಸಿಗಳ ಜೀವನದ ಕುರಿತಾದ ವಸ್ತು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೩ 


ಯಾವ ಕಲಾಕಾರನನ್ನೂ ಆಕರ್ಷಿಸಲಿಲ್ಲವಲ್ಲ! ಎಂದು ಮರುಗುವಂತೆ ಆಯಿತು. ಗಣಿ 
ಮಾಲಕರಿಂದ ಸಹಾಯಧನ ಪಡೆದು, ಅವರನ್ನೇ ಮುಖ್ಯ ಅತಿಥಿಗಳಾಗಿ ಆಮಂತಿಸಿ, 
ತಮಗೆ ಬೇಕಾದವರಿಗೆಲ್ಲ ಬಹುಮಾನ ಕೊಡಿಸುವದು, ಈ ಕಲಾ ಪ್ರದರ್ಶನದ 
ವೈಶಿಷ್ಟ್ಯವಾಗಿತ್ತು. ನಾರದರ ಈ "ಯಶಸ್ಸಿ'ನಿಂದ ಕಾತರಗೊಂಡ ರುದ್ರಕುಮಾರರು 
ಪರಾಸಿಯದಲ್ಲಿ ತಮಗೆ ಬೇಕಾದವರ ಸಹಾಯದಿಂದ, ಇನ್ನೊಂದು ಕಲಾಪ್ರದರ್ಶನ 
ಏರ್ಪಡಿಸದೇ ಬಿಡಲಿಲ್ಲ. ಅಲ್ಲಿ ಕೂಡ ಹಾಕಿದ್ದ ಕಲಾವಸ್ತುಗಳೆಲ್ಲ ಒಬ್ಬನೇ ವ್ಯಕ್ತಿಯವು 
(ರುದ್ರಕುಮಾರರದು) ಎಂದು ನಾರದರು ಕೊಂಕು ಆಡದೇ ಬಿಡಲಿಲ್ಲ! 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೪ 


೯. ಮಾಂಜರೇಕರ ಕುಟುಂಬದೊಂದಿಗೆ 





ಮಧ್ಯಪ್ರದೇಶದ ಅಧ್ಯಯನದಲ್ಲಿ ಕುಸುಮಾಕರರು ನೀಡಿದ ನೆರವಿಗೆ ಕೊನೆ 
ಮೊದಲೇ ಇರಲಿಲ್ಲ. ಯಾವ ನೆರವು ಕೇಳಿದರೂ ಆಗದು, ಎಂದು ಹೇಳಿದ್ದೇ ಇಲ್ಲ. 
ಅವರ ಪೂರ್ಣ ಹೆಸರು ಕುಸುಮಾಕರ ಶಾಂತಾರಾಂ ಮಾಂಜರೇಕರ್‌. ಪೂರ್ವಜರು 
ಮಹಾರಾಷ ತ್ಟದ ಸಾವಂತವಾಡಿಯವರಾದರೂ ತಂದೆಯವರು ನಾಗಪುರದಲ್ಲಿ 
ವಕೀಲರಾಗಿದ್ದರಂತೆ. ಆಗ ಮಧ್ಯ ಭಾರತ ಪ್ರಾಂತದ ಮುಖ್ಯ ಸ್ಥಳ ನಾಗಪುರವಾಗಿದ್ದರಿಂದ 
ಅವರು ಖಟ್ಟೆಗಳ ವಿಚಾರದಲ್ಲಿ ಛಿಂದವಾಡಾಕ್ಕೆ ಬಂದು ಹೋಗುತ್ತಿದ್ದರಂತೆ. ಇಲ್ಲಿಯ 
ಪ್ರಶಾಂತ ತಾಣಕ್ಕೆ ಮನಸೋತು, ದೊಡ ತ್ತ್ವ ತೋಟವೊಂದನ್ನು ಖರೀದಿಸಿ ೧೯೩೧ರಷ್ಟು 
ಹಿಂದೆಯೇ ಮನೆಯನ್ನು ಕಟ್ಟಿಸಿದರು. ನಿವ ೈತ್ತಿಯ ನಂತರ ಮುಂಬೈ ಸಾಸು 
ಪುಣೆಗೂ, ಪುಣೆಯವರು ಕೊಲ್ಲಾಪುರಕ್ಕೂ, ಕೊಲ್ಲಾಪುರದವರು ಬೆಳಗಾಂವಕ್ಕೂ ವಲಸೆ 
ಹೋಗಿ ವಿಶ್ರಾಂತಿಧಾಮಗಳನ್ನು ಕಟ್ಟಿಕೊಳ್ಳುವಂತೆ, ನಾಗಪುರದವರು ಛಿಂದವಾಡಾಕ್ಕೆ 
ಬರುವದು ಸಾಮಾನ (ವಾಗಿತ್ತಂತೆ. ಮೊದಮೊದಲು ಡಾಕ್ಟರರು, ವಕೀಲರು, 
ಸಾಹಿತಿಗಳು ಬಂದರು. ಅನಂತರ ಜನಸಾಮಾನ್ಯರೂ ಅವರನ್ನು ಹಿಂಬಾಲಿಸಿದರು. 
ಅಂತಯೇ ಇಂದಿಗೂ ಛಿಂದವಾಡಾದ ಜನವಸತಿಯ ಶೇಕಡಾ ಐವತ್ತರಷ್ಟು 


ಮರಾಠಿಗರಿದ್ದಾರಂತೆ. ಮರಾಠೀ ಪ್ರಾಥಮಿಕ, ಮಾಧ್ಯಮಿಕ ಶಾಲೆಗಳನ್ನು, 
ವಾಚಾನಾಲಯವನ್ನು ಜೊತೆಗೆ ದೊಡ್ಡ ಸಂಘವನ್ನು ಕಟ್ಟಿಕೊಂಡು ಹಾಯಾಗಿದ್ದಾರೆ. 
ಹೊಸ ತಲೆಮಾರಿನವರು ಮರಾಠಿಗರಿಗಿಂತ ಹೆಚ್ಚಾಗಿ ಹಿಂದಿಯನ್ನೆ ಬಳಸುತ್ತಾರೆ 
ಎಂಬುದೇ ಹಿರಿಯರ ಕೊರಗು. 


ಒಂದು ರವಿವಾರ, ಭೋಪಾಲ ಆದಿವಾಸಿ ಸಂಶೋಧನಾಲಯುದ 
ಕೊರಡು-ಕೆತ್ತನೆಯ ಪರಿಣತ ಖುಶ್ವಾರ ಜೊತೆಗೆ ಭೋಜನದಲ್ಲಿ ಪಾಲುಗೊಳ್ಳಲು 
ಕುಸುಮಾಕರರು ಆಮಂತ್ರಿಸಿದ್ದರು. ಛಿಂದವಾಡಾ-ನಾಗಪುರ ರಸ್ತೆಯಲ್ಲಿರುವ ಅವರ 
ಮನೆ ಭವ್ಯವಾಗಿದ್ದರೂ ಹಳೆಯ ಮಾದರಿಯದಾಗಿತ್ತು. ಕುಟುಂಬದ ಸದಸ್ಕರೆಲ್ಲತುಂಬ 
ಸ್ನೇಹಪರರಾಗಿ ತೋರಿದರು. ಹಿರಿಯ ಹುಡುಗಿ ಶ್ರೀಲೇಖ, ಹತ್ತೇ 
ವರ್ಷದವಳಾಗಿದ್ದರೂ, ತುಂಬ ಚೂಟಿಯಾಗಿ, ವಿನಯವಂತೆಯಾಗಿದ್ದಳು. 
ಆಗಂತುಕನನ್ನು ನಗುಮುಖದಿಂದ ವಂದಿಸಿ ಸ್ವಾಗತಿಸಿದಳು. ತಾನು ನಾಲ್ಕನೆಯ ಕ್ಲಾಸಿನಲ್ಲಿ 
ಓದುತ್ತಿದ್ದು ವರ್ಗಕ್ಕೆ ಪ್ರಥಮಳಾಗಿ ಪಾಸು ಮಾಡಿದ್ದೇನೆ ಎಂದಳು. ದ್ವಿತೀಯ ಕನ್ಶ್ಕೆ 
ಮಾಧವಿ, ಆರು ವರ್ಷದವಳಾಗಿದ್ದು ಮೊದಲ ತರಗತಿಯಲ್ಲಿ ಓದುತ್ತಿದ್ದಾಳಂತೆ, 
ಬೇಸಗೆಯ ಧಗೆಯಿಂದ ಅವಳ ಕಪ್ಪಾದ ದಪ್ಪ ಕೂದಲಿನಲ್ಲಿ ಬೊಕ್ಕೆಗಳು 
ಕಾಣಿಸಿಕೊಂಡದ್ದರಿಂದ ತಿಮ್ಮಪ್ಪನ ಹಜಾಮತಿ ಮಾಡಿಸಿದ್ದರು. ಆದರೂ ಅತ್ಯಂತ 
ಆಕರ್ಷಕವಾಗಿದ್ದಳು. ಅವಳ ಕೆಂದುಟಿ, ಸಂಪಗೆ ಮೊಗ್ಗಿನ ಮೂಗು, ಕಾಡಿಗೆ 
ತೀಡಿದಂತಿದ್ದ ಕಪ್ಪು ಕಣ್ಣು. ಸೇಬಿನ ಬಣ್ಣದ ಗಲ್ಲ. ಹೊಳೆಯುವ ಹಲ್ಲಿನ ಪಂಕ್ತಿಗಳನ್ನು 
ನೋಡುತ್ತಲೇ ಇರಬೇಕು ಎನ್ನುವಷ್ಟು ಸುಂದರವಾಗಿದ್ದವು. ನಾವಿಬ್ಬರೂ ಬಾಲ್ಯ ವಿವಾಹ 
ರೂಢಿಸಿಕೊಂಡ ರಾಜಸ್ಥಾನಿಗಳಾಗಿದ್ದರೆ, ಸೊಸೆ ಮಾಡಿಕೊಳ್ಳುವ ವಿಚಾರವನ್ನು ಹಿಂದೆ 
ಮುಂದೆ ನೋಡದೇ ಪ್ರಸ್ತಾಪಿಸಬಹುದಾಗಿತ್ತು. ಮಾತನಾಡಲು ಬೇರೆ ಮುದ್ದು 
ಗಿಣಿಯಂತೆ. ಗೆಳೆತನ ಮಾಡಲು ಪಾರಿವಾಳದಂತೆ. ಮುಂಬೈಯಲ್ಲಿರುವ ಅವಳ 
ಕುಂದಾಮಾವಶಿ, ಹೊಲಿಗೆಯಲ್ಲಿ ಚಿತ್ರ ಬಿಡುಸುವುದರಲ್ಲಿ ಬಹಳ ಜಾಣೆಯಂತೆ, 
ಅವಳು ಮಾಡಿ ಕಳಿಸಿದ ಬಳೆಗಳನ್ನು ತಂದು ತೋರಿಸಿದಳು. ಕೃತಕ ಮುತ್ತುಗಳನ್ನು 
ನೂಲಿಗೆ ಪೋಣಿಸಿ, ಮಾಡಿದ ಬಳೆಗಳು ಆಕರ್ಷಕವಾಗಿ ಕಂಡವು. ನಾಲ್ಕು ವರ್ಷದ 
ಜಯದೀಪನು (ದೀಪು) ಮಹಾ ಕಿಲಾಡಿ, ಈ ಅತಿಥಿಯ ಮೀಸೆ ಅವನಿಗೆ ಬಲು 
ಆಕರ್ಷಕವಾಗಿ ಕಂಡಿರಬೇಕು. ಅಂತೆಯೇ ತೊಡೆಯನ್ನೇರಿ ಕುಳಿತು, ನಿಮಿಶಕ್ಕೊಂದು 
ಬಾರಿ ಮೀಸೆಯನ್ನು ತಿರುವಿದಾಗಲೇ ಅವನಿಗೆ ನೆಮ್ಮದಿ. 


ಶ್ರೀಮತಿ ನಲಿನಿ ಮಾಂಜರೇಕರ್‌ಳು ಮೂಲತಃ ರತ್ನಾಗಿರಿಯ ಕುಟುಂಬಕ್ಕೆ 
ಸೇರಿದವಳಾಗಿದ್ದರೂ ಬೆಳೆದದ್ದು ಮುಂಬೈಯಲ್ಲಿ. ಅರ್ಥಶಾಸ್ತ್ರದಲ್ಲಿ ಪದವೀಧರೆಯಾಗಿ, 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೬ 


ದೂರವಾಣಿಯಲ್ಲಿನೌಕರಿಯನ್ನೂ ಮಾಡುತ್ತಿದ್ದಳಂತೆ. ಈಗ ಮಾತ್ರ ಪತಿ, ಪುತ್ರಿಯರು, 
ಪತ್ರನ ನೆಮ್ಮದಿಯಾಗಿ, ಸಕಲ ಚಟುವಟಿಕೆಗಳನ್ನೂ ಮನೆಗೇ ಸೀಮಿತಗೊಳಿಸಿದ್ದಾಳಂತೆ. 
ಬಡಿಸಲು ತಾನೇ ಮುಂದಾಗಿದ್ದಳು. ಉಳಿದವರಿಗೆಲ್ಲ ಗರಿಗರಿಯಾದ ಚಪಾತಿಗಳನ್ನು 
ಬಡಿಸಿದರೆ, ಕರ್ನಾಟಕದವನು ಅನ್ನ ನುಂಗುವ ಧೀರನೆಂದು ನಂಬಿ ಮುದುಕರಿಗೆ 
ಪ್ರಿಯವಾಗುವಂತಹ ಮೆತ್ತಗಿನ ಅನ್ನವನ್ನೆ ಮಾಡಿದ್ದಳು. ಎಲ್ಲ ವ್ಯಂಜನಗಳೂ 
ಉತ್ತಮವಾಗಿದ್ದು. ಚಪಾತಿಗೆ ಅನುಕೂಲವಿದ್ದವು. ಚಪಾತಿ ಬೇಕೆನಿಸಿದರೂ ಹೇಳಲು 
ಸೌಜನ್ಯ ಅಡ್ಡಿ ಬಂದಿತು. ಹುಟ್ಟಿದ್ದು ಅನ್ನವೇ ಆಹಾರವಾಗಿದ್ದ ಪ್ರದೇಶವಾದರೂ, 
ಭಕ್ರಿ, ಚಪಾತಿ, ನಾನ್‌, ಪರಾಠಗಳು ಈ ನಾಲಿಗೆಗೆ ಹೆಚ್ಚಾಗಿಯೇ ರುಚಿಸುತ್ತವೆ 
ಎಂಬ ಮಾತು, ಆ ಮಮತಾಮಯಿಗೆ ಪಾಪ, ಹೇಗೆ ಹೊಳೆಯಬೇಕು? ಚಪಾತಿಗಳನ್ನು 
ತಪ್ಪಿಸಿಕೊಂಡರೂ, ಊಟದ ರುಚಿ ಕಡಿಮೆಯಾಗಲಿಲ್ಲ. ಹೂಕೋಸಿನ ಪಲ್ಯ, 
ಆಲೂಗಡ್ಡೆಯ ರಸಭಾಜಿ, ಬಾಳೇಕಾಯಿ ಫೋಡಿ, ಕರಿದ ಹಪ್ಪಳಗಳು ಉದಾರ 
ರೀತಿಯಲ್ಲಿ ಉದರವನ್ನು ಸೇರಿದವು. ಊಟದುದ್ದಕ್ಕೂ ನಲಿನಿಬಾಯಿ ವಿವಿಧ 

ವಿಷಯಗಳ ಕುರಿತು ನಗುನಗುತ್ತಾ ತನ್ನ ಅನಿಸಿಕೆಗಳನ್ನು ಹೇಳುತ್ತಲೇ ಇದ್ದುದರಿಂದ 

ಪರಸ್ಪರ ಪರಿಚಯು-ಗೌರವಗಳು ಬೆಳೆಯಲು ಅನುಕೂಲವೇ ಆಯಿತು. 
ಕಲಿಯುವುದರಲ್ಲಿನೌಕರಿ ಮಾಡುವುದರಲ್ಲಿ ಜೀವನದ ಅಧಿಕ ಸಮಯ ಕಳೆದದ್ದರಿಂದ 
ನನಗೆ ಅಡಿಗೆಯೇ ಬರುವದಿಲ್ಲವೆಂದು ಯಜಮಾನರು ಸದಾಕಾಲ ಮೂದಲಿಸುತ್ತಲೇ 
ಇರುತ್ತಾರೆ. ನೀವೂ ಅವರ ವಾದವನ್ನು ಸಮರ್ಥಿಸುವಂತೆ ಇದೆಯೇ? ಎಂದು ವಿಶೇಷ 
ಭಕ್ಷ್ಯ ಬಡಿಸುತ್ತಾ, ವೈಯ್ಯ್ಯಾರದಿಂದ ಪತಿಯುತ್ತ ನೋಡಿದಳು. 
ಹೊಗೆಸೊಪ್ಪು-ತಾಂಬೂಲ ಭಕ್ತರಿಗೆ ಇಂಥ ಉತ್ತಮ ಅಡಿಗೆಯ ಸವಿ ಹೇಗೆ 
ತಿಳಿದೀತು? ಎಂದು ಮೆಚ್ಚಿಗೆ ಸೂಚಿಸಿದಾಗ ಹದಿ ವಯಸ್ಸಿನವಳಂತೆ ಪಕಪಕನೆ 
ನಕ್ಕಳು. 


"“ಅದೆಷ್ಟೇ ಮನೆಗೆಲಸಗಳಿದ್ದರೂ ದಿನಪತ್ರಿಕೆಯನ್ನು ಓದದೇ ಇರಲಾರೆ! ನಿಮ್ಮ 

ಜ್ಯದ ಕುರಿತು ಏನಾದರೂ ಸಮಾಚಾರ ಇದ್ದೇ ಇರುತ್ತದೆ. ಚಲಚ್ಚಿತ್ರ, ಸಾಹಿತ್ಯ, 
ನಾಟಕ, ವಿಜ್ಞಾನ ಕ್ಷೇತ್ರಗಳಲ್ಲಿ ಕನ್ನಡಿಗರು ಒಂದಿಲ್ಲೊಂದು ಪ್ರಶಸ್ತಿಯನ್ನು 
ತಮ್ಮದನ್ನಾಗಿಸಿಕೊಳ್ಳುತ್ತ ಇದ್ದಾರಲ್ಲ! ಅವರ ಯಶಸ್ಸಿನ ಗುಟ್ಟನ್ನು ಮಧ್ಯಪ್ರದೇಶದ 
ಧೀಮಂತರಿಗೂ ಹೇಳಿಕೊಡಬಾರದೇ'' ಎಂದು ಉದ್ಗರಿಸಿದಳು. "“ಕರ್ನಾಟಕಕ್ಕೆ 
ಸಹಸ್ರಾರು ವರ್ಷಗಳ ಸಂಸ್ಕೃತಿ-ಸ ಸಾಧನೆಯ ಪರಂಪರೆಯಿದೆ. ಯುವಜನಾಂಗ ಅವುಗಳ 
ಕುರಿತಾಗಿ ತಲೆಕೆಡೆಸಿಕೊಳ್ಳದಿದ್ದರೂ ಬುದ್ಧಿಜೀವಿಗಳು ಸಾಹಿತ್ಯ-ಕಲೆಗಳ ರಚನೆಯಲ್ಲಿ 
ತೊಡಗಿದ್ದರಿಂದ ಅವುಗಳಲ್ಲಿ, ಮಿಗಿಲೆನಿಸಿಕೊಂಡಿದ್ದಾರೆ. ನಿಮ್ಮ ರಾಜ ಬದವರಿಗೆ 
ಐಷಾರಾಮಗಳ ಕಡೆಗೆ ಗಮನ ಜಾಸ್ತಿ!” ಎಂದು ನಗುತ್ತಲೇ ಹೇಳಿದಾಗ ಕೂಡಲೇ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೭ 


ಸಮರ್ಥಿಸಿದಳು. ಈ ಮಾತಿಗೆ ಪ್ರತಿ ಆಡಲೂ ಆವಕಾಶವಾಗದಂತೆ 
ಖುಶ್ವಾ-ಕುಸುಮಾಕರರು ಬಾಯ್ತುಂಬ ತಾಂಬೂಲ ತುಂಬಿಕೊಂಡಿದ್ದರು! 


ಕುಸುಮಾಕರರು ಆದಿವಾಸಿ ಸಂಶೋಧನಾಲಯದ ಮೇಲ್ವಿಚಾರಕರಾಗಿ 
ದುಡಿಯುತ್ತಿದ್ದರಿಂದ ದೇಶದ ಅನೇಕಾನೇಕ ವಸ್ತು ಸಂಗ್ರಹಾಲಯಗಳನ್ನು ನೋಡಿ 
ಆಳವಾಗಿ ಅಭ್ಯಸಿಸಿದ್ದಾರೆ. ಹೈದರಾಬಾದಿನ ಸಾಲರ್‌ಜಂಗ್‌ ಮ್ಯುಯಿಯಂನ 
ಅಪೂರ್ವ ಕಲಾಕೃತಿಗಳು ಮಾಯವಾಗಲೂ ಹೇಗೆ ಅಲ್ಲಿಯ ಮಾಜಿ ನಿರ್ದೇಶಕರೇ 
ಹೊಣೆಗಾರರಾದರು, ಎಂಬುದನ್ನು ವಿವರಿಸಿದರು. ಸಂಗ್ರಹಾಲಯವನ್ನು ಹೊಸ 
ಕಟ್ಟಡಕ್ಕೆ ಸ್ಥಳಾಂತರಿಸುವಾಗ, ಅಪೂರ್ವ ಕೃತಿಗಳನ್ನು ನಾಪತ್ತೆ ಮಾಡಿಸಿ, ಅವುಗಳ 
ಸ್ಥಳದಲ್ಲಿ ಕೃತಕ ಕೃತಿಗಳನ್ನು ಸದ್ದಿಲ್ಲದೇ ತಂದು ಇರಿಸಿದರಂತೆ. ಕಲಾಕೃತಿಗಳನ್ನು 
ಅಂತರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಕ್ರಯಿಸಿ ಜೇಬನ್ನು ತುಂಬಿಕೊಂಡರು. ಅವರು 
ನಂತರ ಹೈದರಾಬಾದಿನಲ್ಲಿ ಕೊಂಡ ಆಸ್ತಿಯ ಬೆಲೆಯೇ ಆರುಲಕ್ಷ ರೂಪಾಯಿಗಳಿಗೆ 
ಮಿಕ್ಕಿತ್ತಂತೆ. ಅದು ಹೇಗೋ ಮೇಲಧಿಕಾರಿಗಳು ವರ್ಗಾಯಿಸಿದಾಗ, ಅದನ್ನು ರದ್ದು 
ಪಡಿಸಲು, ಭೂಮಿ-ಆಕಾಶವನ್ನೆಲ್ಲಒಂದು ಮಾಡಿದರು. ಆಸ್ತಿ-ಪಾಸ್ತಿ ಕೊಳ್ಳಲು ಆಪ್ತರು 
ಧನ ಸಹಾಯ ಮಾಡಿದ್ದಾರೆ. ವಿವಾಹ ಬಾಹ್ಯ ಸಂಬಂಧದಿಂದ ಹುಟ್ಟಿದರೇನಾಯಿತು? 
ತನ್ನ ಪತ್ನಿ ಅಪ್ಪಟ ಭೋಸಲೆ ರಾಜಮನೆತನದವಳು. ಮರಾಠಾ ರಕ್ತ ಅವಳ 
ಅಂಗಾಂಗಗಳಲ್ಲಿ ಹರಿಯುತ್ತಿದೆ! ಎಂದು ಎದೆಯುಬ್ಬಿಸಿ ಸಾರಿದರಂತೆ. ನಮ್ಮ 
ದೇಶದಲ್ಲಿ ತಪ್ಪಿಗೆ ತಕ್ಕ ಶಿಕ್ಷೆ ಇಲ್ಲದಿರುವದೇ ಇಂಥ ಭಂಡರ ಸಂಖ್ಯೆಯಲ್ಲಿ 
ಹೆಚ್ಚಳವಾಗುವದಕ್ಕೆ ಕಾರಣವಾಗಿದೆ, ಎಂದು ಯಾರೂ ತಲೆಕೆಡೆಸಿಕೊಂಡಂತೆ ಇಲ್ಲ 


ಬೀಡಾದಲ್ಲಿಹೊಸ ಜರ್ದಾ ಸೇರಿಸಿ ಅಗಿದಾಗ ಕುಸುಮಾಕರರಿಗೆ ಮಾತನಾಡಲು 
ಇನ್ನಷ್ಟು ಹುರುಪು ಬಂದಿತು. ಬಡೋದೆಯಲ್ಲಿ ನಡೆದ ಘಟನೆಯನ್ನು 
ವಿವರಿಸಲಾರಂಭಿಸಿದರು. ಮಳೆಯ ನೀರು ಹರಿದು ಹೋಗಲು ನಾಲೆಯೊಂದನ್ನು 
ಅಗೆಯುವಾಗ ಕೆಲಸಗಾರನಿಗೆ ಐದು ಪಂಚಲೋಹದ ವಿಗ್ರಹಗಳು ಸಿಕ್ಕವು. ಅವನ್ನು 
ಏನು ಮಾಡುವುದು ಎಂದು ಲೋಕಾರಾಮ್‌ನಿಗೆ ತಿಳಿಯದೇ ಪರಿಚಯದ 
ಪುರೋಹಿತರಿಗೆ ಕೇವಲ ಹದಿನೈದು ರೂಪಾಯಿಗಳಿಗೆ ಮಾರಿಬಿಟ್ಟನಂತೆ. 
ಮುಂಬಯಿಯ ಆಪ್ತರು ಪುರೋಹಿತರಲ್ಲಿ ಆಗಮಿಸಿದಾಗ, ಇವು ಅತ್ಯಂತ 
ಬೆಲೆಬಾಳುವಂಥವು ಎಂದು ತಿಳಿದದ್ದರಿಂದ ಒಂದನ್ನು ಮಾರಲು ಮುಂಬಯಿಗೆ 
ಕಳಿಸಿದನಂತೆ. ಅಲ್ಲಿಯ ಹಳೆಯ ವಸ್ತುಗಳ ವ್ಯಾಪಾರಿ ಮೊದಲು ಐದುನೂರು 
ಕೊಡುತ್ತೇನೆ ಎಂದವನು ನಂತರ ಆ ಮೊತ್ತವನ್ನು ಒಂದು ಸಾವಿರಕ್ಕೆ ಏರಿಸಿದ್ದರಿಂದ 
ಇದರಲ್ಲಿ ಏನೋ ಮೋಸವಿದೆ ಎಂದು ಮಾರಲು ನಿರಾಕರಿಸಲಾಯಿತು. ಈ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೮ 


ಸಮಾಚಾರ ಬಡೋದೆಯ ವಿಶ್ವವಿದ್ಯಾಲಯದ ಪುರಾತನ ಇತಿಹಾಸ ವಿಭಾಗದ 
ಮುಖ್ಯಸ್ಥರಿಗೆ ತಿಳಿದು, ಅವರು ಆ ವಿಗ್ರಹವನ್ನು ಒಂದೂವರೆ ಸಾವಿರ ರೂಪಾಯಿಗೆ 
ಕೊಳ್ಳುತ್ತೇನೆಂದರು. ಪುರೋಹಿತನಿಗೆ ಆಸೆಯು ಹೆಚ್ಚಾಗಿ ಐದು ಸಾವಿರಕ್ಕಿಂತ ಒಂದು 
ಕವಡೆ ಕಡಿಮೆಯಾದರೂ ಕೊಡಲಾರೆ, ಎಂದು ಸಾರಿದನು. ಈ ಅಸಭ್ಯ ವರ್ತನೆಯಿಂದ 
ಮುಖ್ಯಸ್ಥರು ರೊಚ್ಚಿಗೆದ್ದು ಪೊಲೀಸ್‌ ಅಧಿಕಾರಿಗೆ ದೂರು ಇತ್ತರು. ಸ್ಪಷ್ಟವ್ಯ್ತರಿಗಳು 
ಬೂಟು ಅಪುಳಿಸುತ್ತ ಪುರೋಹಿತನ ಮನೆಗೆ ಆಗಮಿಸಿದಾಗ ಅವನ ಜಂಘಾಬಲವೇ 
ಉಡುಗಿ ಹೋಯಿತು. "ಏನಯ್ಯಾ ನಿನಗೆ ಸರಕಾರೀ ಕಾನೂನುಗಳು ತಿಳಿಯವೆ? 
ಭೂಮಿಯಲ್ಲಿ ಧನ-ವಿಗ್ರಹಗಳು ಸಿಕ್ಕರೆ, ಅದನ್ನು ಕೂಡಲೇ ಸರಕಾರಕ್ಕೆ ತಿಳಿಸಬೇಕು. 
ಅಲ್ಲದೇ ಟ್ರರುರಿಯಲ್ಲಿ ಅದನ್ನು ಜಮಾ ಮಾಡಿಸಬೇಕು. ಹಾಗೆ ಮಾಡದಿದ್ದರೆ 
ಆಪಾದಿತನನನ್ನು ಬಂಧಿಸುವ ಅಧಿಕಾರ ನಮಗಿದೆ, ಎಂದು ಜಬರಿಸಿದಾಗ, ಆ 
ಅಸಹಾಯಕ ಬ್ರಾಹ್ಮಣನು ಐದೂ ವಿಗ್ರಹಗಳನ್ನು ಬಿಡಿಗಾಸೂ ಪಡೆಯದೇ 
ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿಬಿಟ್ಟನಂತೆ. ದೈವೇಚ್ಛೆ! ಎಂದು ನಿಟ್ಟುಸುರುಬಿಟ್ಟಿರಬೇಕು! 
ಅವುಗಳಲ್ಲಿ ವಿಷ್ಣುವಿನ ಒಂದೇ ಮೂರ್ತಿಯನ್ನು ಶುಭ್ರಗೊಳಿಸಿ ಸಂಗ್ರಹಾಲಯದಲ್ಲಿ 
ಇರಿಸಲಾಗಿದೆ. ಮುಂಬದಿಯಂತೆ ಹಿಂಭಾಗವನ್ನೂ ಸುಂದರವಾಗಿ ಕೊರೆದಿದ್ದರಿಂದ, 
ಪ್ರೇಕ್ಷಕರಿಗೆ ಅದರ ದರ್ಶನವೂ ಆಗಬೇಕೆಂದು ಬೃಹತ್‌ ಕನ್ನಡಿಯೊಂದನ್ನು ಹಿನ್ನೆಲೆಯಲ್ಲಿ 
ನಿಲ್ಲಿಸಲಾಗಿದೆಯಂತೆ. ಈ ಸುಂದರ ಮೂರ್ತಿಯೊಂದಕ್ಕೆ ಅರವತ್ತು ಸಾವಿರ 
ರೂಪಾಯಿಗಳ ವಿಮೆ ಇಳಿಸಲಾಗಿದೆ ಎಂದರೆ, ಆ ಐದು ಮೂರ್ತಿಗಳು ಎಷ್ಟು 
ಅಪೂರ್ವವಾದವುಗಳು ಎಂಬ ಕಲ್ಪನೆ ಬರುವಂತಿದೆ.' 


ಭೋಪಾಲಕ್ಕೆ ಹಿಂದಿರುಗುವ ಟಿಕೇಟನ್ನು ಕಾಯ್ದಿರಿಸಲು ಖುಶ್ವಾರು ಹೊರಟು 
ನಿಂತದ್ದರಿಂದ ಕುಸುಮಾಕರರು ಆತ್ಮೀಯತೆಯಿಂದ ಖಾಸಗಿ ವಿಚಾರಗಳನ್ನು 
ಹೇಳಲಾರಂಭಿಸಿದರು. ಅವರದು ಸಾಹಿತಿಗಳ ಕುಟುಂಬವಂತೆ. ಪಿತರು ಬಂಗಾಲಿಯಲ್ಲಿ 
ಪರಿಣತರಾಗಿ ಆ ಭಾಷೆಯ ಅದೆಷ್ಟೋ ಕ್ಕ ೈತಿಗಳನ್ನು ಮರಾಠಿಗೆ ಭಾಷಾಂತರಿಸಿದ್ದರು. 
ಕುಸುಮಾಕರರ ಹಿರಿಯಣ್ಣ ಪ್ರಭಾಕರ್‌ ಕಥಾ ಸಾಹಿತ್ಯದಲ್ಲಿ ಎತ್ತಿದ ಕೈ. ಅವರ 
"ಉಷಃಪ್ರಭಾ' ಸಂಕಲನ ಅತ್ಯಂತ ಜನಪ್ರಿಯವಾಗಿದೆ. ನಾಗಪುರ, ಮುಂಬೈ ಆಕಾಶವಾಣಿ 
ಕೇಂದ್ರಗಳಿಂದ ಮೇಲಿಂದ ಮೇಲೆ ಅವರ ಕತೆಗಳು ಬಿತ್ತರಗೊಳ್ಳುತ್ತವೆ. ಅಲ್ಪದೆ ಟೆನಿಸ್‌ 
ಚೆಸ್‌ಗಳಲ್ಲೂ ಪರಿಣತರು. ಪಿತರು ಬೇಗನೆ ಕಾಲವಶರಾಗಿದ್ದರಿಂದ ಮನೆಯ 
ಜವಾಬ್ದಾರಿಗಳೆಲ್ಲ ಅಣ್ಣನ ಮೇಲೆ ಬಿದ್ದವು. ನನ್ನ ಪಾಲಿಗಂತೂ ಅವರು ದೇವರ 
ಸಮಾನ. ಆದರೆ ಈ ಮಾತನ್ನು ಅತ್ತಿಗೆ ಕುರಿತು ಹೇಳಲಾರೆ. ಚಿಕ್ಕ ಚಿಕ್ಕ ಮಾತಿಗೆ 
ಕಲಹ. ವಾರಗಿತ್ತಿಯರಲ್ಲಿ ಮಾತು ಕೂಡ ಇಲ್ಲ. ಇದೇ ಕಟ್ಟಡದ ಇನ್ನೊಂದು ಭಾಗದಲ್ಲಿ 
ಅಣ್ಣನ ಸಂಸಾರ ಇದ್ದರೂ ನಾವು ಪರಕೀಯರಂತೆ ಇರುವ ಸ್ಥಿತಿ ಬಂದಿದೆ. ಎಂದು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೫೯ 


ಮರುಗಿದರು. ತಾಯಿ ಅತಿ ದಯಾಮಯಿಯಾದ್ದರಿಂದ ಕಾಡುಮನುಷ್ಯನಂತೆ 
ಬೆಳೆಯಲಾರಂಭಿಸಿದ್ದೆ. ಅಣ್ಣನವರ ಮಾರ್ಗದರ್ಶನ ಮುಂದಾಲೋಚನೆಗಳಿಂದಾಗಿ 
ಜೀವನದಲ್ಲಿ ನಾನೂ ಒಬ್ಬ ಮನುಷ್ಯನಂತೆ ಬದುಕಲು ಸಾಧ್ಯವಾಯಿತು, ಎಂದು 
ನಿಟ್ಟುಸುರುಬಿಟ್ಟರು. 


ನಿಮ್ಮ ಪ್ರಭಾಕರ ಅಣ್ಣನವರನ್ನು ಕಾಣಬಹುದೇ? ಎಂದು ವಿಚಾರಿಸುತ್ತಿದ್ದಂತೆ, 
ನಾವಿದ್ದಲ್ಲಿ ಬರಲಾರಂಭಿಸಿದ್ದರು. ಸುಮಾರು ಅರವತ್ತು ವಯಸ್ಸಿನ ಅವರ ವ್ಯಕ್ತಿತ್ವ 
ಭವ್ಯವಾಗಿತ್ತು. ಆಗಷ್ಟೆ ಹೈದರಾಬಾದಿನಲ್ಲಿ ಎಡಕಣ್ಣಿನ ಮೋತಿಬಿಂದುವಿನ ಆಪರೇಶನ್‌ 
ಮಾಡಿಸಿಕೊಂಡದ್ದರಿಂದ ಕಪ್ಪ ಚಶ್ಮಾ ಧರಿಸಿದ್ದರು. ಆಗಂತುಕನ ಊರು, ಭಾಷೆ, 
ಜಾತಿಗಳ ಬಗ್ಗೆ ಕೂಲಂಕಷವಾಗಿ ವಿಚಾರಿಸಿದರೇ ಹೊರತು ಸಾಹಿತ್ಯ ಕುರಿತು 
ಚಕಾರವೆತ್ತಲಿಲ್ಲ! ನಂತರ ಸಾರಸ್ವತ, ಗೌಡಸಾರಸ್ವತ, ಕಾರಭಾರಿಗಳಲ್ಲಿರುವ ಸೂಕ್ಷ್ಮ 
ಒಳಭೇದಗಳ ಕುರಿತಾಗಿ ಚರ್ಚಿಸಿದರು. ಮಾಂಜ್ರೇಕರರು ಮೂಲತಃ ಗೋವಾದ 
ಕೇಕ್ರೆಯವರಂತೆ ಗೌಡಸಾರಸ್ವತರಾಗಿದ್ದು ಅವರ ಕುಲದೇವರು ಗೋವೆಯಲ್ಲಿಯೇ 
ಇದ್ದುದನ್ನು ಸ್ಮರಿಸಿಕೊಳ್ಳಬಹುದು. ಎರಡೂ ಕುಟುಂಬದವರು ಕುಲದೇವತಾ ದರ್ಶನಕ್ಕೆ 
ಹೋಗಬೇಕೆಂದು ಅದೆಷ್ಟೊ ವರ್ಷಗಳಿಂದ ಕನಸು ಕಟ್ಟುತ್ತಲೇ ಬಂದರೂ ಅದಿನ್ನೂ 
ನನಸಾಗಿಲ್ಲವಂತೆ. ನಂತರ ಅಣ್ಣ-ತಮ್ಮಂದಿರಲ್ಲಿ ಕೊಳ್ಳಬೇಕಾದ ಚಾದರ ಮತ್ತು 
ಜಮಖಾನೆಗಳ ಬಗ್ಗೆ ಒಂದು ಗಂಟೆ ಕಾಲ ಚರ್ಚೆಯಾಯಿತು. ಪತ್ನಿಯಾಗಿ 
ಬರಲಿರುವವಳ ಬಗ್ಗೆಯೂ ಇಷ್ಟೊಂದು ತಲೆಕೆಡಿಸಿಕೊಂಡಿರಲಿಲ್ಲವಲ್ಲ! ಎಂದು ನೆನೆದು 
ನಗು ಬಂದಿತು. ಪ್ರಭಾಕರರ ಇಂಜನಿಯರ್‌ ಮಗ ಇಂದೋರಿನಲ್ಲಿ ಕೆಲಸಕ್ಕಿದ್ದ. 
ಅಲ್ಲಿಯ ಕನ್ಕೆಯೊಂದಿಗೆ ಅವನ ವಿವಾಹ ನಿಶ್ಚಯವಾಗಿತ್ತಂತೆ. ಮದುವೆಯ 
ತಯಾರಿಗಾಗಿ ಮಗನಿಗೆ ಎಷ್ಟು ಹಣ ಕಳಿಸಬೇಕು, ಎಂದು ನಿರ್ಧರಿಸಲಾಗದೇ 
ಪೇಚಾಡಿದರು. ನೌಕರಿಗಿದ್ದ ಮಗನ ಮದುವೆಗೆ ಹೀಗೆ ಒದ್ದಾಡಿದರೆ ಮಗಳ ಮದುವೆ 


ಹೇಗೆ ಮಾಡಿಯಾರು? ಎಂದೆನಿಸದೇ ಇರಲಿಲ್ಲ. 


ಕುಸುಮಾಕರರ ಮಾರ್ಗದರ್ಶನದಲ್ಲಿ ಮಧ್ಯಪ್ರದೇಶದ ವಿವಿಧ ಭಾಗಗಳಲ್ಲಿ 
ಸಂಚರಿಸಿ ಹಿಂದಿರುಗಿದ ನಂತರ ಅವರಲ್ಲಿ ಹೋಗಿ ವಿವರವಾದ ವರದಿಯನ್ನು 
ಒಪ್ಪಿಸುವದು ಪರಿಪಾಠವಾಗಿ ಬೆಳೆಯಿತು. ಆಗೆಲ್ಲಎಲ್ಲಿದ್ದರೂ, ಏನೇ ಮಾಡುತ್ತಿದ್ದರೂ, 
ದೀಪು ಓಡಿಬಂದು ತೊಡೆಯೇರಿ ಕುಳಿತು ಬ್‌ ತಿರುವುದನ್ನು ರೂಢಿ 
ಮಾಡಿಕೊಂಡಿದ್ದ. ಅವನ ಈ ಕೀಟಲೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಮನೆಯಲ್ಲಿ 
ಕಾಲಿಡುತ್ತಿದ್ದಂತೆ, ಮೀಸೆಗಳನ್ನು ಅವನಿಗೆ ವರ್ಗಾಯಿಸಿದಂತೆ ನಟಿಸಲಾರಂಬಿಸಿದೆ. 


ಇದರಿಂದ ಅವನು ಭಾರೀ ಖುಷಿಯಾಗಿ, ಕಾಲ್ಪನಿಕ ಮೀಸೆ ತಿರುವುತ್ತ ಸಂತೋಷ 


ಮಧ್ಯಪ್ರದೇಶದ ಮಡಿಲಲ್ಲಿ /೬೦ 


ಪಡುತ್ತಿದ್ದ. ಹಿಂದಿರುಗುವಾಗ ಅವನಿಂದ ತಿರುಗಿ ಮೀಸೆ ಪಡೆಯುಲು 
ಮರೆಯುತ್ತಿರಲಿಲ್ಲ! ಶ್ರೀಲೇಖಾ, ತಾನು ಭಾಗವಹಿಸಿದ ಚರ್ಚಾಕೂಟ, ಆಟಪಾಠಗಳ 
ವಿವರಣೆ ಕೊಟ್ಟು, ಅವುಗಳಲ್ಲಿ ತನಗೆ ಬಂದ ಪಾರಿತೋಷಕಗಳನ್ನು ತಂದು 
ತೋರಿಸುವಳು. ಮಾಧವಿ ತನ್ನ ಗೆಳತಿಯರ ಕುರಿತಾದ ಮೋಜಿನ ಸಂಗತಿಗಳನ್ನು 
ವಿವರಿಸುವಳು. ನಲಿನಿಬಾಯಿಯವರಿಗೆ ಏನೆಲ್ಲ ಹೇಳುವ, ಕೇಳುವ ಕುತೂಹಲ. 
ಆದರೆ ಪರಪುರುಷನೊಂದಿಗೆ ಇಷ್ಟೊಂದು ಸಲಿಗೆ ಸಲ್ಲ! ಎಂದು ಬಾಗಿಲಾಚೆ ನಿಂತೇ 
ನಮ್ಮಲ್ಲರ ಮಾತುಕತೆಗಳನ್ನು ಆಲಿಸದೇ ಇರುತ್ತಿರಲಿಲ್ಲ. ಭೀಮಬೇಡ್ಕಾಕ್ಕೆ ಹೋಗಿ, 
ಡಾ! ವಾಕಣಕರರೊಂದಿಗೆ ಎರಡು ದಿನ ಕಳೆದದ್ದು, ಖಜುರಾಹೋಗೆ ಹೋಗಿ 
ಶೇಖ್‌ ಗುಲಾಬ್‌ ಅವರ ನೃತ್ಯಕೂಟ ನೋಡಿದ ವಿವರಗಳನ್ನು ಅರಿತುಕೊಂಡು, 
ನಾವು ಇದೇ ರಾಜ್ಯದಲ್ಲಿ ಇದ್ದುಕೊಂಡು ಪತಿಯವರು ಆದಿವಾಸಿ 
ಅಭಿವ ದ್ಧಿಖಾತೆಯಲ್ಲಿದ್ದೂ » ಇವಾವನ್ನೂ ನೋಡುವ, ಅನುಭವಿಸುವ ಭಾಗ್ಯ ಬರಲಿಲ್ಲ! 
ಎಂದು ಮರುಗಿದಳು. ಸಂಕ್ರಾಂತಿಯ ನಂತರ ಭೇಟಿಗೆ ಹೋದಾಗ, ಮರೆಯದೇ 
ಕುಸುರೆಳ್ಳು ಕೊಟ್ಟು, ಬೇಸರ ಬಂದಾಗ ತಿನ್ನಲು ಎಳ್ಳುಂಡೆಗಳನ್ನು ಕಟ್ಟಿಕೊಟ್ಟಳು. 


ಊರೂರು ಅಲೆಯುವಾಗ ಪತ್ರಗಳು ಕಾಣೆಯಾಗಬಾರದೆಂದು ಪತ್ನಿಗೆ 
ಕುಸುಮಾಕರರ ವಿಳಾಸ ಕೊಟ್ಟಿದ್ದೆ. ನಿಯತಕಾಲಕ್ಕೆ ಬರುತ್ತಿದ್ದ ಪತ್ರಗಳಿಂದ 
ನಲಿನಿಬಾಯಿಯ ಕುತೂಹಲ ಕೆರಳಿರಬೇಕು. ಅಂತೆಯೇ ಬಂದ ದಪ್ಪ ಕವರು ಒಡೆದು 
ಓದಲು ಯುತ್ನಿಸಿರಬೇಕು! ನಮ್ಮ ಪತ್ರ ಸಲ್ಲಾಪಕ್ಕೆ ಮರಾಠಿ, ಹಿಂದಿ, 
ಇಂಗ್ಲಿಷ್‌ಗಳಾವವೂ ಒಗ್ಗದೇ ಕನ್ನಡವನ್ನೆ ರೂಢಿಸಿಕೊಂಡದ್ದರಿಂದ ಅವಳಿಗೆ ತುಂಬ 
ನಿರಾಸೆಯಾಗಿರಬೇಕು. ಆ ಕವರನ್ನು ಕೈ ಕೊಡುತ್ತಿದ್ದಂತೆ ಕುಸುಮಾಕರರು, “ಪತ್ನಿ 
ವಿಳಾಸ ನೋಡದೇ ಒಡೆದುಬಿಟ್ಟಳು'' ಎಂದು ಕ್ಷಮಾಯಾಚನೆ ಮಾಡಿದರು. 
ನಿಜಸಂಗತಿಯನ್ನು ಅವರು ಮರೆಮಾಚುತ್ತಾ ಇದ್ದಾರೆಂದು ಅರಿಯದೇ ಇರಲಾಗಲಲ್ಲ. 
ಪತಿ ದೂರದ ಊರಲ್ಲಿದ್ದರೆ ಪ್ರತಿದಿನವೂ ಪತ್ರ ಬರೆಯಬೇಕು ಎಂದು ಅರಿವು ಮೂಡಿ, 
ಪತಿ-ಪತ್ನಿಯರು ಒಂದೇ ಊರಿನಲ್ಲಿ ಇರುವುದೇ ಲೇಸು! ಎಂದು ಅವಳು 
ತೀರ್ಮಾನಿಸಿರಬೇಕು! ತನ್ನ ಪತಿ ಆಫೀಸು ಕೆಲಸದ ಮೇಲೆ ೨೦-೨೫ ದಿನಗಳಿಗಾಗಿ 
ಭೋಪಾಲಕ್ಕೆ ಹೋದರೆ, ಒಂದೂ ಪತ್ರ ಬರೆಯುವ ಕೃಪೆ ಮಾಡುವುದಿಲ್ಲವೆಂದು 
ಅವಳು ಹಿಂದೊಮ್ಮೆ ದೂರಿಕೊಂಡಿದ್ದಳು. ಆದರೆ, ಮಕ್ಕಳ ಆರೋಗ್ಯ ಕುರಿತಾಗಿ 
ತಾನು ಒಂದು ಅಂಚೆ ಕಾರ್ಡನ್ನೂ ಬರೆದಿರಲಿಲ್ಲ. ಎಂಬ ಮಾತನ್ನು ಮಾತ್ರ 
ಬಚ್ಚಿಟ್ಟಿದ್ದಳು! 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೧ 





ನಾಗ ಪಂಚಮಿಯ ಹೂತ್ತಿಗೆ ಮಹಾರಾಷ್ಟ್ರದ ಶಿವಭಕ್ತರು ಯಾತ್ರೆಗೆ 
ಛಿಂದವಾಡಕ್ಕೆ ಬಸ್ಸುಗಳಲ್ಲಿ ಕಿಕ್ಕಿರಿದು ಬಂದು ಹತ್ತಿದರು. ಇಂಥ ದಿನಗಳಲ್ಲಿ 
ಚಿಕ್ಕಪುಟ್ಟ ಚಹಾ, ಟೀ, ಕಳ್ಳ ಸೆರೆಯ ರಸ್ತೆಬದಿಯ ಗೂಡಂಗಡಿಗಳು ತಮ್ಮ ಬೊಕ್ಕಸ 
ತುಂಬಿಕೊಳ್ಳುತ್ತವೆ. ಈ “ಭಕ್ತರಿಗೆ ಸ್ಥಾನೀಯರು "ಭಗತ್‌ ಲೋಕ್‌' ಎಂದು 
ಸಂಬೋಧಿಸುವದು ವಾಡಿಕೆ. ಸ್ಯ ಇಳಿದ ಬಹು ಸಂಖ್ಯಾತರು ಬಡವರು, 
ಕೃಷಿಕಾರರು, ನಿರಕ್ಷರಿಗಳು, ಬಿಳಿ ಟೋಪಿ, ಶರ್ಟು ಪಾಯಜಾಮ, ಇಲ್ಲವೇ 
ರುಮಾಲು, ಶರ್ಟು, ಧೋತರ ಉಟ್ಟು, ಹಣೆ ತುಂಬ ಕುಂಕುಮ ಸವರಿಕೊಂಡು, 
ಅರಳೆಯ ಹಳದಿ ಚೀಲಗಳಲ್ಲಿ ಅಕ್ಷತೆ ತುಂಬಿಕೊಂಡು, ಪ್ರವಾಸದಲ್ಲಿ ಬೇಕಾಗುವ 
ಆಹಾರ ಸಾಮಗ್ರಿಯನ್ನು ಹೊತ್ತುಕೊಂಡೇ ಹೊರಟಿರುತ್ತಾರೆ. ಶಂಕರನಿಗೆ ಉರಿಸಲು 
ಬೇಕಾಗುವ ಪುಟ್ಟ ಕಬ್ಬಿಣದ ದೀವಿಗೆ ಮತ್ತು ಎಣ್ಣೆ ಸು ಭುಜದಿಂದ ತೂಗ 
ಬಿಟ್ಟು “ಹರ ಬೋಲೊ, ಹರಹರ ಮಹಾದೇವ್‌” ಎನ್ನುತ್ತ ಪ್ರವಾಸಮಾಡುವರು. 


ಕೆಲವು ಭಗತರು ಐವತ್ತು ಕಿಲೋ ಭಾರದ ತ್ರಿಶೂಲವ ನ್ನು ಹೊತ್ತು ತಂದರೆ, ಇನ್ನೂ 


ಗೆಯಿಂದಲೋ 
ಕೆಲವರು ಬೆಳ್ಳಿಯ ತ್ರಿಶೂಲವನ್ನು ಗಲ್ಲದಿಂದಲೋ, ನಾಲಿ 
ಹಾಯಿಸುತ್ತಾರೆ. ಇವೆಲ್ಲ ಅವರು ಹೊತ್ತ ಹರಕೆಗಳನ್ನು ಸಲ್ಲಿಸುವ ವಿಧಾನಗಳು. 


ಮಹಾದೇವ ಪರ್ವತಾವಳಿಗಳು ಕೊರ್ಕು ಆದಿವಾಸಿಗಳ ಬೀಡಾದ್ದರಿಂದ, ವ್ರ 
ಸಮಯದಲ್ಲಿ ಪಚಮಡಿಗೆ ಅವರನ್ನು ನೋಡುವ ಜೊತೆಗೆ ನಾಗದ್ದಾರ ಜಾತ್ರೆಯೂ 
ಸಿಗುವುದರಿಂದ, ತುಂಬಿ ತುಳುಕುವ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸಾಹಸ 
ತೋರಿಸದೇ ಬೇರೆ ಮಾರ್ಗವೇ ಇರಲಿಲ್ಲ. ಕೈ ಚೀಲದಿಂದ ಶಂಖ ತೆಗೆದು 
ಊದಿದನೊಬ್ಬ. ತಾಳ, ಢೋಲಕ್‌ ತೆಗೆದು ಭಜನೆ ಆರಂಭಿಸಿದರು ಕೆಲವರು. 
ಹೆಂಗಳೆಯರು ರಾಮಾಯಣದ ಘಟನೆಗಳನ್ನು ಮರಾಠೀ ಲಾವಣಿಗಳಲ್ಲಿ 
ಹಾಡಲಾರಂಭಿಸಿದರು. ಛಿಂದವಾಡಾದಲ್ಲಿಮರಾಠಿಗರು ವಿಪುಲ ಸಂಖ್ಯೆಯಲ್ಲಿ ಇದ್ದರೂ 
ಅವರೆಲ್ಲ ಹಿಂದಿ ಕಲಿತು, ಮಧ್ಯ ಪ್ರದೇಶದವರೊಂದಿಗೆ ಒಂದಾಗಿ ಹೋಗಿದ್ದಾರೆ. 
ಕರ್ನಾಟಕದಲ್ಲಿ ಮಾತ್ರ ಬೆಳಗಾವಿಯ ಮರಾಠಿಗರು ತಲೆಮಾರುಗಳಿಂದ ಅಲ್ಲಿಯೇ 
ಹುಟ್ಟಿಬೆಳೆದರೂ ಕನ್ನಡ ಕಲಿಯುವ ಕಷ್ಟವಹಿಸಲಿಲ್ಲ. ಇಲ್ಲಿಯವರ ಮೇಲ್ಪಂಕ್ತಿಯಲ್ಲಿ 
ಅಲ್ಲಿಯವರು ನಡೆದಿದ್ದರೆ, ದಕ್ಷಿಣ ಮಧ್ಯ ಪ್ರದೇಶವೆಲ್ಲ ಮಹಾರಾಷ್ಟ್ರಕ್ಕೆ 
ಸೇರಿಸಬೇಕಾಗುತ್ತಿತ್ತು. 


ಪಚಮಡಿ, ಸುಂದರವಾದ ಎತ್ತರದಲ್ಲಿರುವ ಬೇಸಿಗೆಯ ಗಿರಿಧಾಮ. ಬ್ರಿಟಿಷರು, 
ಇಲ್ಲಿ ಸೈನ್ಯವನ್ನು ಇಡಲಾರಂಭಿಸಿದ್ದರಿ೦ದ, ಗವರ್ನರ-ವ್ಹಾಯ್ಸರಾಯರಿಗೆ ಬೇಸಗೆಯ 
ದಿನಗಳನ್ನು ಕಳೆಯಲು, ದೊಡ್ಡ ದೊಡ್ಡ ರಾಜವಾಡೆಗಳನ್ನು ಕಟ್ಟಿದ್ದಾರೆ. ಇಂದಿಗೂ 
ಅವು ರಾಷ್ಟ್ರದ ಉಚ್ಚ ಅಧಿಕಾರಿಗಳಿಗೆ ಮೀಸಲಾಗಿದ್ದರೂ, ಕ್ವಚಿತ್ತಾಗಿ 
ಉಪಯೋಗಿಸಲ್ಪಡುತ್ತವೆ. ವಿವಿಧ ಖಾತೆಯುವರು, ಪ್ರವಾಸಿಗಳಿಗಾಗಿ, 
ವಿಶ್ರಾಂತಿಗೃಹಗಳನ್ನು ಕಟ್ಟಿಸಿದ್ದಾರೆ. ವಿರಳವಾದ ಜನವಸತಿ, ವಿಸ್ತಾರವಾದ ಊರು, 
ಬ್ರಿಟಿಷರು ಹಾಕಿಕೊಟ್ಟ ಮೇಲ್ಪಂಕ್ತಿಗಳಿಂದಾಗಿ ಊರು ಸ್ವಚ್ಚವಾಗಿ ಸುಂದರವಾಗಿದೆ. 
ಆದರೆ ಭಗತರಿಗೆ ಸ್ವಚ್ಛತೆ-ಸೌಂಯದರ್ಯಗಳ ದ ಷ್ಟಿ ಎಲ್ಲಿಂದ ಬರಬೇಕು? ಅವರು 
ಹತ್ತಾರು ಜನ ಸೇರಿ ; ಒಬ್ಬನ ನಾಯಕತ್ವದಲ್ಲಿ ಬಂದಿರುತ್ತಾರೆ. ಒಂದೇ ಕೋಣೆಯನ್ನು 
ಖಾಸಗಿಯಾಗಿ ಹಿಡಿದು ಎಂಟೆಂಟಾಣೆ ಬಾಡಿಗೆಯನ್ನು ಹಂಚಿಕೊಳ್ಳುತ್ತಾರೆ. ಅಂಥ 
ದಿನಗಳಲ್ಲಿ ಊರ ಬಡವರು ಬಾಡಿಗೆಗೆ ಕೊಟ್ಟು ನಾಲ್ಕು ಕಾಸು ಸಂಪಾದಿಸುವ 
ಹವಣಿಕೆಯಲ್ಲಿರುತ್ತಾರೆ. ಹೆಂಗಳೆಯರು ಇಳಿದಲ್ಲಿ ಮೂರು ಕಲ್ಲು ಒಲೆ ಹೂಡಿ 
ಅಡಿಗೆಯನ್ನು ಪ್ರಾರಂಭಿಸಿಬಿಡುವುದರಿಂದ, ಅವರಿಗೆ ಬೇಕಾಗುವ 


ಸೌದೆ- -ತರಕಾರಿಗಳನ್ನು ಮಾರುತ್ತ ಸ್ಥಳೀಯರ ಮಕ್ಕಳು ಮನೆಯಿಂದ ಮನೆಗೆ 
ತಿರುಗುತ್ತಿರುತ್ತಾರೆ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೩ 


ಈ ಮಳೆಗಾಲದಲ್ಲಿಭಗತರು ಪಡಬೇಕಾದ ತೊಂದರೆ ಅಷ್ಟಿಷ್ಟಲ್ಲ. ನಾಗದೇವರು 
ಮಳೆದೇವರಾದ್ದರಿಂದ ಅಗೌರವ ತೋರಬಾರದೆಂದು ಒದ್ದೆ ಬಟ್ಟೆಯಲ್ಲಿಯೇ ಊರೆಲ್ಲ 
ಸುತ್ತುತ್ತಿರುತ್ತಾರೆ. ಅಂತಹ ದಿನಗಳಲ್ಲಿ ಅವರು ಹೊಟೇಲಿನ ತಿಂಡಿಗಳನ್ನು 
ಅವಲಂಬಿಸಬೇಕಾಗುವುದರಿಂದ, ಅಂಗಡಿಯವರು ಭಾರೀ ಮಳೆಗಾಗಿ ಹರಕೆ 
ಹೊರತ್ತಾರೋ ಏನೋ! ನೋಡಿದೆಡೆಯಲ್ಲೆಲ್ಲ ಪೂರಿಪಲ್ಯ, ಪಕೋಡ, ಚೂಡಾ, 
ಜಿಲೇಬಿಗಳ ಅಂಗಡಿಗಳು ತಲೆಯೆತ್ತಿ ನಿಂತಿರುತ್ತವೆ, ದಧ್ವನಿವರ್ಧಕಗಳನ್ನು ಹಚ್ಚಿ “ಬನ್ನಿ 
ಬನ್ನಿ ಭಕ್ತರೇ, ನಿಮಗಾಗಿ ಯೋಗ್ಯಬೆಲೆಯಲ್ಲಿ ಅತಿ ಉತ್ಕೃಷ್ಟ ಸೆರೆಯನ್ನು ದಾಸ್ತಾನು 
ಮಾಡಿದ್ದೇವೆ. ಈ ಉತ್ತಮ ಸುಸಂಧಿಯನ್ನು ಕಳೆದುಕೊಳ್ಳಬೇಡಿ! ಆಮೇಲೆ 
ಮರುಗಬೇಡಿ! ಎಂದು ಕೂಗಿಸುತ್ತಾರೆ. ಜೊತೆಯಲ್ಲಿ ರೂಮ್‌ ಬರಾಬರ ರೂಮ್‌ 
ಶರಾಜಿ 2 » ಎಂದು ಹಿಂದಿ ಚಿತ್ರದ ಕುಡುಕರ ಹಾಡನ್ನೂ ಹಚ್ಚುತ್ತಿರುತ್ತಾರೆ. 
ಎಲ್ಲಿಯ ಮಹಾದೇವ? ಎಲ್ಲಿಯ ನಾಗದ್ದಾರಾ? ಎಲ್ಲಿಯ ಈ ಸುರಾಪಾನ? ಅನಿಸಿ 
ವಾಕರಿಕೆ ಬಾರದಿರಲಿಲ್ಲ. ತುರ್ತು ಸರಕಾರೀ ಅಥವಾ ಖಾಸಗಿ ಕಕ್ಕಸುಗಳು ಇಲ್ಲವೇ 

ಇಲ್ಲ, ಇರುವ ಕೆಲವೇ ಸಾರ್ವಜನಿಕವುಗಳಿಗೆ ವಿಪರೀತ ಜಸಂದಣಿಯಾದ್ದರಿಂದ 
ನಸುಕಿನಲ್ಲೆದ್ದು ನಿಸರ್ಗದ ಆಶ್ರಯ ಪಡೆಯುವದೊಂದೇ ಮಾರ್ಗ. ಆ ಮಳೆಯಲ್ಲಿ, 
ತಣ್ಣಗಿನ ಮುಂಜಾವಿನಲ್ಲಿ- ಭಕ್ತಜನ ನೀರು ಸೇದಿ ಸೇದಿ ಸ್ನಾನಮಾಡುತ್ತಲೇ ಇರುತ್ತಾರೆ. 
ಈ ಅರ್ಧನಾರೀಶ್ವರನ ಭಕ್ತರು ಸ್ತ್ರೀ ಪುರುಷರೆಂಬ ಭೇದಕಲ್ಪಿಸದಷ್ಟು 
ಸುಸಂಸ್ಕೃ ರೆನಿಸಿಕೊಳ್ಳುತ್ತಾರೆ! ಅವರು ತ ಬಟ್ಟೆ ಧರಿಸಿ ನಾ ನಾಗದ್ದಾರಕ್ಕೆ ಹೊರಡಬೇಕು, 
ಹಚ್ಚ ಡ್ಫರಲ್ಲಿ, ಜ್‌ ಕೊರ್ಕು ಸೇವೆ "ದೇಕೆ?' ಎಂದು ವಿಚಾರಿಸುತ್ತ ಈ 
ಆದಿವಾಸಿಗಳು ಊರೆಲ್ಲತಿರುಗುತ್ತಾರೆ. "ಕೊರ್ಕು' ಶಬ್ದಕ್ಕೆ ಕೂಲಿ ಎಂಬ ಪರ್ಯಾಯ 
ಅರ್ಥ ಉಂಟಂತೆ. ಪುಣ್ಯಗಳಿಸಲು ಹೊರಟ ಭಕ್ತರ ಸಾಮಾನುಗಳನ್ನು ಇವರು ಹೊತ್ತು 
ನಾಗದ್ದಾರಕ್ಕೂ ಹೋಗಿ ಬರುತ್ತಾರೆ. ಬರೇ ಹೋಗಲು, ಹೋಗಿ ಬರಲು, ಅಲ್ಲಿಯೇ 
ಪಾರ್ಟಿಯೊಂದಿಗೆ ಇದ್ದು ಬರಲು, ಬೇರೆ ಬೇರೆ ದರಗಳು ಇರುವದರಿಂದ ವ್ಯಾಪಾರ 
ಕುದುರಿಸಲು ಸಾಕಷ್ಟು "ಅವಕಾಶವಿರುತ್ತದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೂಲಿ 

ಗಳಿಸಲೆಂದೇ ಮಳೆಯಲ್ಲಿ ತಪ ತಪ ತೊಯ್ದು, ಒದ್ದೆ ಬಟ್ಟೆಯಲ್ಲಿ ನಡುಗುತ್ತ ಹಿಂದೆ 
ಓಡಾಡುವ ಕೊರ್ಕು ಕೂಲಿಗಳನ್ನು ನೋಡಿದಾಗ ಹ್‌ ಕಲ್ಲೆದೆಯೂ ಕರಗದಿರದು. 
ನಾಲ್ಕಾಣೆಗೆ ನಾಲ್ಕು ತಾಸು ಚೌಕಾಸಿ ಮಾಡುವ ಭಗತರು ಅವರಿಗೆ ಎಷ್ಟು ತಾನೆ 
ಕೂಲಿ ಕೊಟ್ಟಾರು? ಆ ಕಲ್ಲು ದೇವರಿಗೆ ಪೂಜೆ -ನೈವೇದ್ಯ ಗಳನ್ನು ಸಲ್ಲಿಸುವ ಬದಲಿಗೆ 
ಈ ದೇವರ ಮಕ್ಕಳಿಗೆ ಹೊಟ್ಟೆ ತುಂಬ ಊಟವಾದರೂ ಹಾಕಿದರೆ, ಎಷ್ಟೋ ಪುಣ್ಯವನ್ನು 
ಸಂಚಯಿಸಬಹುದೆಂದು ಅವರಿಗೆ ತಿಳಿಹೇಳುವವರಾರು? ಭಗತರ ಬದಲಾಗಿ ಈ 
ಜನರ ಛಾಯಾಚಿತ್ರ ತೆಗೆದಾಗ ಅವರಿಗಾದ ಸಂತೋಷಕ್ಕೆ ಕೊನೆಮೊದಲಿರಲಿಲ್ಲ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೪ 


ಬಹುಶಃ ಅವೇ ಅವರ ಜೀವನದ ಪ್ರಥಮ ಮತ್ತು ಅಂತಿಮ ಛಾಯಾಚಿತ್ರಗಳಾಗಿದ್ದರೆ 
ಆಶ್ಚರ್ಯವಿಲ್ಲ. 

ಪಚಮಡಿಯಿಂದ ನಾಗದ್ದಾರ ಇಪ್ಪತ್ತೆಂಟು ಮೈಲಿ, ಪರ್ವತದ ಕೆಳಗೆ ಕೊನೆಯ 
ತಾಣವಾದ ಬಾರಾದರಿಯ ತನಕ ಖಾಸಗಿ ಬಸ್‌-ವ್ಯಾನ್‌ಗಳು ಓಡಾಡುತ್ತವೆ. ಸ್ವಂತದ 
ವಾಹನವಿದ್ದರೆ ಧೂಪಗಡ ತನಕ ಹೋಗಲು ಕಚ್ಚಾ ರಸ್ತೆ ಇದೆ. ಆದರೆ ಬಹು ಸಂಖ್ಯಾತ 
ಭಕ್ತರು ಹರಕೆ ಸಲ್ಲಿಸಲು ಬರುವವರಾದ್ದರಿಂದ, ಕಾಲುನಡಿಗೆಯಲ್ಲಿ ಹೋಗುವವರೇ 
ಹೆಚ್ಚು ಜನ. ಪಚಮಡಿಯ ಪರಿಸರವೆಲ್ಲ ಮಲಮೂತ್ರಗಳಿಂದ ನಾರುವುದರಿಂದ 
ಮೂಗಿಗೆ ಕರವ ಸ್ತ್ರ ಹಿಡಿದೇ ಸಾಗಬೇಕು. ನಗರಪಾಲಿಕೆಯು, ಆರೋಗ [ವನ್ನು 
ಕಾಪಾಡಲು ವ್ಯವಸ್ಥೆ ಮಾಡಿದರೂ ಬಂದ ಬಹುಸಂಖ್ಯೆಯ ಭಕ್ತರು ಎಲ್ಲವನ್ನೂ 
ವೂರಿಸಿಬಿಡುತ್ತಾರೆ. ಶಂಖ ಊದುತ್ತ, ತಾಳ, ಟಿಪರಿ, ಢೋಲು ಬಾರಿಸತ್ತ ಶಿವನ 
ಭಜನೆ ಮಾಡುತ್ತ ಮೆರವಣಿಗೆಯಲ್ಲಿ ಹೊರಟುಬಿಡುತ್ತಾರೆ. ಹರಹರ ಮಹಾದೇವ್‌! 
ನಾದ ಎಲ್ಲೆಡೆ. ಈ ದಿನಗಳಲ್ಲಿಯಾವ ಕಲ್ಲುದೇವರು, ಯಾವ ಹೊಂಡ, ತೀರ್ಥವೆಂದು 
ಗುರುತಿಸುವದು ಕಷ್ಟ. ರುರಿ, ಕೆರೆ, ಬಾವಿ, ಮಳೆ ನೀರು ಹೊಂಡಗಳಲ್ಲಿ ಸ್ನಾನಮಾಡಿ, 
ಆ ಗುಹೆ, ಈ ಮೂರ್ತಿ, ಬೇರೇನೂ ಇಲ್ಲದಿದ್ದರೆ ಒಂದು ಕಲ್ಪಿಗಾದರೂ ಕುಂಕುಮ 

್ವ, ಕರ್ಪುರ-ಅಗರ ಬತ್ತಿಗಳಿಂದ, ಮಂಗಳಾರತಿ ಮಾಡಿ, ಪ್ರಸಾದ ಹಂಚುವರು. 
ಸಾ ಸೀರೆ- -ಧೋತರಗಳನ್ನು ಒಣಗಿಸಲು ಗಾಳಿಯಲ್ಲಿ ಪತಾಕೆಯಂತೆ 
ಹಾರಿಬಿಟ್ಟು ನಡೆಯುತ್ತಲೇ ಹೋಗುವದು ಮೋಜಾಗಿ ಕಾಣುತ್ತದೆ. ಜೊತೆಯಲ್ಲಿ 
ತಂದ ಭಾರವಾದ ತ್ರಿಶೂಲಕ್ಕೆ ಚುಚ್ಚಿದ ಲಿಂಬೆಹಣ್ಣುಗಳನ್ನು ಬೇರೆ ಬೇರೆ ದೇವರಿಗೆ 
ಅರ್ಪಿಸುತ್ತ, ಕೆಂಪು ದಾರದಿಂದ ಅದನ್ನೂ ರಸ್ತೆಯ ಮೇಲೆ ಉರುಳಿಸುತ್ತ 
ಮುಂದುವರೆಯುವರು. ಇನ್ನೂ ಕೆಲವರು ಮಳೆ ಧಾರಾಕಾರದಲ್ಲಿ ಸುರಿಯುವಲ್ಲಿ 
ಮಣ್ಣಿನ ಲಿಂಗವನ್ನು ಸ್ಥಾಪಿಸಿ ಪೂಜೆ ಸಲ್ಲಿಸುವರು. 


ಐದಾರು ಮೈಲಿನಡೆದು ದಣಿವಾದಾಗ, ಚಹಾ-ತಿಂಡಿ ಮಾಡಿ 
ಮುಂದರಿಯುವರು. ಅಡಿಗೆ-ಊಟಗಳೂ ಕಾಡಿನಲ್ಲಿ ನಡೆಯುವವು. ಕೆಲವರು 
ಕತ್ತಲೆಯಲ್ಲೆ ಕಾಡುದಾರಿ ತುಳಿದು ಹೊರಟರೆ ಇನ್ನೂ ಕೆಲವರು ದಾರಿಯುದ್ದಕ್ಕೂ 
ತಲೆಯೆತ್ತಿ ನಿಂತ ಚಹಾದಂಗಡಿ » ಧರ್ಮಶಾಲೆ, ಗುಡಿಸಲುಗಳಲ್ಲಿ, ಇಲ್ಲವೇ ಬೆಟ್ಟದಡಿ 
ಆಶ್ರಯಪಡೆಯುವರು, ಧೂಪಗಡದ ಮುಂದೆ ತೀರ ಇಕ್ಕಟ್ಟಾದ, ಜಾರಿಕೆಯ 
ಕಾಲು-ದಾರಿ ಪ ಪ್ರಾರಂಭವಾಗುತ್ತದೆ. ಆಧಾರಕ್ಕಾಗಿ ಎಲ್ಲರೂ ಕೈಯಲ್ಲೊಂದು 
ದೊಣ್ಣೆಯನ್ನು ಹಿಡಿದಿರುತ್ತಾರೆ. ನಾಗದ್ದ್ವಾರದಲ್ಲಿ ಸರ್ಪದ ಹೆಡೆ ಹೋಲುವ 
ಇಳಿಜಾರಾದ ಪರ್ವತ ಶಿಖರವಿದೆ. ಅದರ ತುತ್ತತುದಿಯಲ್ಲಿ" ಕ್ಷಂಗದೇವ' ಇದ್ದಾನೆಂದು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೫ 


ಭಗತರು ನಂಬುತ್ತಾರೆ, ನಾಗ ಪಂಚಮಿಯ ದಿನ ಪೂಜಾರಿಯನ್ನು ಒಳಗೊಂಡು 
ಕೇವಲ ಹನ್ನೊಂದು ಜನರಿಗಷ್ಟೇ ಈ ಶಿಖರ ಏರಲು ಬರುತ್ತದಂತೆ. ಭಗತರಿಗಾಗಿ 
ಪರ್ವತದ ಅಡಿಯಲ್ಲಿ ಇರುವ ಗುಹೆಗಳಲ್ಲಿ ವಿವಿಧ ದೇವರ ವಿಗ್ರಹಗಳನ್ನು 
ಸ್ಥಾಪಿಸಿದ್ದಾರೆ. ತಮ್ಮ ಇಷ್ಟಾರ್ಥದೇವತೆಗೆ ಪೂಜೆ ಪುನಸ್ಕಾರ ಸಲ್ಲಿಸಿ, ಭಗತರು 
ಹಿಂದಿರುಗುತ್ತಾರೆ. ಇಷ್ಟು ಮಾಡುವದರಲ್ಲಿ ಅವರಿಗೆ ಸಾಕು-ಬೇಕಾಗಿ 
ಹೋಗುವದರಿಂದ, ಹಿಂದಿರುಗುವಾಗ ಹೆಚ್ಚಿನವರು ಬಾರಾದರಿಯಿಂದ ವಾಹನದ 
ಆಶ್ರಯ ಪಡೆಯುತ್ತಾರೆ. ಆದ್ದರಿಂದ ಎಷ್ಟೋ ವಾಹನಗಳು ಖಾಲಿಯಾಗಿ ಹೊರಟು, 
ತಿರುಗಿ ಬರುವಾಗ ಯಾತ್ರಿಕರಿಂದ ತುಂಬಿ ತುಳುಕುತ್ತವೆ. ಟಿಕೇಟಿನ ದರ ಹೋಗುವಾಗ 
ಎಂಟಾಣೆಯಾದರೆ ಬರುವಾಗ ಒಂದು ರೂಪಾಯಿ! 


ಯಾತ್ರೆ ಮುಗಿಸಿ ಬಂದವರು, ವಿಶ್ರಾಂತಿಗಾಗಿ ಒಂದೆರಡು ದಿನಗಳನ್ನು 
ಪಚಮಡಿಯಲ್ಲಿ ಕಳೆಯುವದರಿಂದ ಅಲ್ಲಿ ಭಾರೀ ಜಾತ್ರೆ ಸೇರುತ್ತದೆ. ಆ ದಿನಗಳಲ್ಲಿ 
ಸುತ್ತಮುತ್ತಲಿನ ಊರುಗಳಿಂದ ವ್ಯಾಪಾರಿಗಳು ಘಟ್ಟದ ಮೇಲಿನ ಪಚಮಡಿಗೆ 
ಆಗಮಿಸುತ್ತಾರೆ. ಚುರುಮುರಿ, ಪಾಪ್‌ಕಾರ್ನ, ನೆನೆಹಾಕಿದ ಕಡಲೆ, ಸೇಂಗಾಗಗಳನ್ನು 
ಮಾರುವವರಿದ್ದಂತೆ, ಚಾಕುಚೂರಿ, ಕತ್ತರಿ, ಬರ್ಚಿ ಕೊಡಲಿಗಳನ್ನು ತಂದಿರುತ್ತಾರೆ. 
ಲಿಂಗ ಮತ್ತು ದೇವಾಧಿದೇವತೆಗಳ ಮೂರ್ತಿಗಳ ಅಂಗಡಿಗಳಿಗಂತೂ ಲೆಕ್ಕವಿಲ್ಲ. 
ಹಿಂದೊಮ್ಮೆ ಶಿಲೆಯಿಂದ ಇಂಥವನ್ನು ಕಟೆದು ತಯಾರಿಸುತ್ತದ್ದರೆ ಈಗ, ಎಲ್ಲವನ್ನೂ 
ಅಂದಗೇಡಿ ಪ್ಲಾಸ್ಟಿಕ್‌ ಆಕ್ರಮಿಸಿ ಬಿಟ್ಟಿದೆ. ಚೇಳುಕಡಿತಕ್ಕೆ ಔಷಧ, ಹೊಟ್ಟೆ ಕಡಿತಕ್ಕೆ 
ಮದ್ದು ಎಂದು ಇಲ್ಲಸಲ್ಲದ ಬೇರು, ಕಾಯಿ, ಗಿಡಮೂಲಿಕೆಗಳನ್ನು ಮಾರಲು ಬರುವ 
ಠಕ್ಕರಿಗೂ ಕಡಿಮೆಯಿರಲಿಲ್ಲ. ಭಾರವಾದ ತ್ರಿಶೂಲ ಹೊತ್ತು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು 
ನರ್ತಿಸುತ್ತಹಣ ಪಡೆಯುವವರೂ ಇದ್ದರು, ಬೈಲು ಇದ್ದಲ್ಲಿಹಲಗೆಯ ಹಿಮ್ಮೇಳನದಲ್ಲಿ 
ಕುಸ್ತಿ-ಪಂದ್ಯಾಟಗಳೂ ನಡೆಯುತ್ತವೆ. ಪ್ರೇಕ್ಷಕರಲ್ಲಿ ಯಾರೂ ಗೆದ್ದವನೊಂದಿಗೆ 
ಕುಸ್ತಿಯಾಡಬಹುದು. ಜಯಶಾಲಿಯಾದವನಿಗೆ ನೆರೆದವರೇ ಒಂದು-ಎರಡು 
ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಡುತ್ತಾರೆ. ಆ ದಿನಗಳಲ್ಲಿ ಪಚಮಡಿಗೆ ಭೇಟಿ 
ಕೊಡುವದೇ ಒಂದು ಸಾಹಸ. ಎಷ್ಟೋ ಭಗತರು ತಮ್ಮ ಸೇವೆಯೇ ದೇವರ ಸೇವೆ 
ಎಂದು ನಂಬಿಸಿ ಅಪರಿಚಿತನಿಂದ ಛಾಯಾ ಚಿತ್ರ ತೆಗೆಸಿಕೊಂಡರು. ಎಂದೂ ನೋಡಲು 
ಸಿಗದ ಭಾವಚಿತ್ರಗಳನ್ನು ತೆಗೆಯಿಸಿಕೊಳ್ಳುವದರಲ್ಲಿ ಯಾವ ಸಾರ್ಥಕತೆ ಇದೆ? ಎಂದು 
ಅವರೇ ವಿಚಾರಿಸಬೇಕು! 

ಪಂಚ (ಐದು) ಮಾಡಿ (ಮನೆ) ಮೂಲ ಶಬ್ದಗಳಿಂದ ಪಚಮಡಿ ಎಂಬ ಹೆಸರು 
ಪಾಪವಾಗಿದೆಯಂತೆ. ಊರ ಸಮೀಪದ ಬೆಟ್ಟಗಳಲ್ಲಿ ಪಾಂಡವರು ತಮ್ಮ ವನವಾಸದ 


೬) ಎಂ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೬ 


ದಿನಗಳನ್ನು ಕಳೆದರು ಎಂದು ತಿಳಿಯಲಾದ ಐದು ಗುಹೆಗಳಿವೆ. ಸ್ಥಳೀಯರು ಅವನ್ನು 
"ಪಾಂಡುಗುಫಾ' ಎಂದು ಕರೆದರೂ ಅದರಲ್ಲಿರುವ ಶಿಲ್ಪಗಳು ಅವು ಮೂಲತಃ 
ಬೌದ್ಧಗುಹೆಗಳೆಂದು ಸಾರುತ್ತವೆ. ಇಲ್ಲಿಂದ ಊರಿನ ವಿಹಂಗಮ ನೋಟ ಸಿಗುತ್ತದೆ. 
ಇಲ್ಲಿಯ ಗುಹಾ-ಚಿತ್ರಗಳೂ ಹೆಸರುವಾಸಿಯಾಗಿವೆ. ಅವು ದಟ್ಟಕಾಡಿನಲ್ಲಿ 
ಇರುವುದರಿಂದ, ಮಾರ್ಗದರ್ಶಕರೊಂದಿಗೆ ಹೋಗುವದು ಒಳ್ಳೆಯದೆಂದು 
ಹಿತಚಿಂತಕರು ಅಭಿಪ್ರಾಯ ಪಟ್ಟರು. ಆದರೆ ಅವರು ತೋರಿಸಿಕೊಟ್ಟಾತ, 
ಕೆಮ್ಮು-ದಮ್ಮುಗಳಿಂದ ನರಳುತ್ತಿದ್ದುದರಿಂದ ಅವನ ಚಹಾ-ತಿಂಡಿ- 
ಬಿಸಿಯೂಟ-ಬೀಡಿಕಟ್ಟುಗಳನ್ನು ಪೂರೈಸುವ ಪ್ರಸಂಗ ಬಂದಿತು. ಹಳೆ ಪಚಮಡಿಯ 
ರಸ್ತೆ ತುಳಿದು, ಅಲ್ಲಿ ತಲುಪಿದಾಗ, ನಿರಾಶೆಯೇ ಕಾದಿತ್ತು. ಸರಕಾರಿ ಸಂರಕ್ಷಣೆ 
ಇಲ್ಲದ್ದರಿಂದ, ಸೈನಿಕರೂ, ಇತರ ದಾರಿಹೋಕರೂ ತಂತಮ್ಮ ಹೆಸರುಗಳನ್ನು ಬರೆದು 
ಸಹಸ್ರಾರೂ ವರ್ಷಗಳಿಂದ ಉಳಿದುಕೊಂಡು ಬಂದ ಗುಹಾಚಿತ್ರಗಳನ್ನು 
ಸಾರ್ವಕಾಲಿಕವಾಗಿ ನಾಶಮಾಡಿ ಬಿಟ್ಟಿದ್ದರು. ಅವನ್ನು ನಾಶ ಮಾಡಿದಂತೆ, ತಿರುಗಿ 
ಕಾಣಿಸಿಕೊಳ್ಳುತ್ತವೆ! ಎಂದು ಸ್ಥಳೀಯರು ನಂಬಿದ್ದಾರಂತೆ. ಹೀಗಾಗಿ ಅವರು ಕಲ್ಲಿನಿಂದ 
ನಾಶಮಾಡಿದ್ದೂ ಇದೆ. ಇಂಥ ಗುಹೆಗಳು ಇನ್ನೂ ಅನೇಕ ಇವೆ, ಎಂದು ಕೈಪಿಡಿ 
ಹೇಳಿದರೂ, ದಿನಕ್ಕೆ ೨೦ ರೂಪಾಯಿ ಗಿಟ್ಟಿಸುವ ಹೊಂಚು ಹಾಕಿ, ಅವು ದೂರ 
ದೂರ ಇವೆ. ಬೇರೆ ಬೇರೆಯಾಗಿ ಹೋಗಿ ನೋಡಬೇಕಾಗುತ್ತದೆ, ಎಂದು ವಾದಿಸಿದ. 
ಅವನಿಗೆ ವಿಶ್ರಾಂತಿ ಪಡೆಯಲು ಹೇಳಿ, ಆ ಕಾಡಿನಲ್ಲೇ ಸಂಚರಿಸಿದಾಗ, ಇನ್ನೂ ಐದಾರು 
ಗುಹಾಲಯಗಳು ಸನಿಹದಲ್ಲೇ ಕಂಡವು. ಮಾರ್ಗದರ್ಶಕನು, ತನ್ನ ಜಾಣತನ 
ತೋರಿಸಲು ಹೋಗಿ ಸಿಗುವ ನಾಲ್ಕು ಕಾಸುಗಳನ್ನೂ ಕಳೆದುಕೊಂಡ. 


ಬಟ್ಲರ್‌ ಜಲಪಾತವನ್ನು ನೋಡಲು ತೀರ ಇಕ್ಕಟ್ಟಾದ ಕಾಲು ದಾರಿಯನ್ನು 
ತುಳಿಯುತ್ತ ಹೊರಟಾಗ, ಮೇಲಿನಿಂದ ಗಿಳಿ, ಎರಡು ಜೆಟ್‌ ವಿಮಾನದಂತೆ 
ಹಾರಿದವು. ಕೊರ್ಕು ಹೆಂಗಳೆಯರು ಹುಲ್ಲು ಕೊಯ್ದು ಮನೆಗೆ ಸಾಗಿಸುವದರಲ್ಲಿ 
ಇದ್ದರು. ಕಳ್ಳಸೆರೆ ತಯಾರಕರು, "ನಿರ್ಜನ ಪ್ರದೇಶವೆಂದು, ಅಕ್ರಮ ಚಟುವಟಿಕೆಯಲ್ಲಿ 
ತೊಡಗಿದವರು, ಕ್ಷಣಾರ್ಧದಲ್ಲಿ ಮಾಯವಾದರು. ಮರಕಡಿಯುವವರೂ 
ತಲೆಮರಸಿಕೊಂಡರು. ಜಲಪಾತವೇನೂ ಅಂಥ ಆಕರ್ಷಕವಾಗಿರಲಿಲ್ಲವಾದರೂ 
ಜೀವನದಲ್ಲಿ ಜಿಗುಪ್ಸೆ ಬಂದವರಿಗೆ ಚಿರಶಾಂತಿ ಪಡೆಯಲು ಉತ್ತಮ ತಾಣವೆಂಬ 
ಖ್ಯಾತಿ ಪಡೆದಿದೆ. ಒಬ್ಬ ಸೈನಿಕನ ಗರ್ಭಿಣಿ ಪತ್ನಿ, ತನ್ನ ಇನ್ನೊಬ್ಬ ಮಗುವಿನೊಂದಿಗೆ 
ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಂತೆ. ಪರಿಸರದ ಜ ನರನ್ನು ಭೂತರೂಪದಲ್ಲಿ ಆಗಾಗ 
ಕಾಡುತ್ತಲೇ ಇರುತ್ತಾಳಂತೆ. ಬೆನ್ನಟ್ಟಿ ಬರುತ್ತಿದ್ದಾಳೆಯೇ! ಎಂದು ಎರಡೂ ಮೂರು 
ಬಾರಿ ಹಿಂದಿರುಗಿ ನೋಡುವಲ್ಲಿ ಪಚಮಡಿ ಬಂದೇ ಬಿಟ್ಟಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೭ 


೧೧. ರಾಣಿ ರೂಪಮತಿಯ ಮಾಂಡು 





ಆ 


ಶಾಲಾ ವಿದ್ಯಾರ್ಥಿಯಾಗಿದ್ದಾಗ "ರಾಣಿ ರೂಪವತಿ' ಚಲಚ್ಚಿತ್ರ ವೀಕ್ಷಿಸುತ್ತಿದ್ದಂತೆ 


ಮಾಂಡು ರಾಜ್ಯದ ಗತ ವೈಭವವನ್ನು ಕಣ್ಣಾರೆ ಕಾಣಬೇಕೆಂದು ನಿರ್ಧರಿಸಿದ್ದೆ. ಎರಡು 
ದಶಕಗಳ ಅನಂತರ ಇಂದೋರಿನಿಂದ ಮಾಂಡು (ಮಧ್ಯಪ್ರದೇಶ)ವಿಗೆ ಹೊರಟಾಗ, 
ವಧುವನ್ನು ಕಾಣಹೊರಟ ವರನಷ್ಟು ತವಕ, ಆತುರವಿದ್ದರೂ, ಪ್ರವಾಸ ನಿಧಾನವಾಗಿತ್ತು. 
ಬಸ್ಸು ಏದುತ್ತ, ತೇಕುತ್ತ, ಬುಸುಗುಡುತ್ತ, ಹೊಗೆ ಕಾರುತ್ತ, ಕಾಡನ್ನು ಹಿಂದೆ ಹಾಕುತ್ತ, 
ವಿಂಧ್ಯ ಪರ್ವತಾವಳಿಗಳನ್ನು ಸುತ್ತು ಹಾಕುತ್ತ, ಸಮುದ್ರ ಪಾತಳಿಯಿಂದ ಎರಡು ಸಹಸ್ರ 
ಅಡಿ ಮೇಲೇರಿದಾಗ, ಮಾಂಡುವಿನ ಕೋಟೆಯ ಎತ್ತರದ ಕಮಾನುಗಳು ಸ್ವಾಗತ 
ಕೋರಿದವು. ಅಲ್ಲಿಯ ಪ್ರೇಕ್ಷಣೀಯ ಸ್ಥಳಗಳು ದೂರ ದೂರದವರೆಗೆ 
ಹರಡಿಕೊಂಡಿರುವುದರಿಂದ, ಟೆಂಪೊದ ಮೊರೆ ಹೋಗವದು ಅನಿವಾರ್ಯವಾಗಿ 
ಬಿಡುತ್ತದೆ. ಊರ ಸುತ್ತಲೂ ಅಭೇದ್ಯಗೋಡೆ ಇದ್ದು, ಐದು ಬಾಗಿಲುಗಳಿಂದ 
ಒಳಸೇರಬಹುದಾಗಿದೆ. ಹೆಚ್ಚಿನ ಸ್ಮಾರಕಗಳು, ದಕ್ಷಿಣೋತ್ತರವಾಗಿ ಓಡುವ 
ರಸ್ತೆಯಲ್ಲಿಯೇ ಇವೆ. ಹಿಂದಿನ ರಾಜವಾಡೆಗಳು ನಿರ್ಜನವಾಗಿದ್ದರೆ, ಮಾಂಡು ಹಳ್ಳಿಯ 
ಈಗಿನ ಜನ, ದೈನಂದಿನ ಜೀವನ ನಡೆಸಿಕೊಂಡು ಇದ್ದಾರೆ. ಪ್ರವಾಸಿಗರೇ ವ್ಯಾ ಬ 


ಪ್ರಮುಖ ಗಿರಾಕಿಗಳು. ಅಂತೆಯೇ ವಿಪರೀತ ಮಳೆ-ಬೀಳುವ ದಿನಗಳಲ್ಲಿವ್ಯಾಪಾರಿಗಳು 
ಆಕಳಿಸುವುದಲ್ಲದೇ ಬೇರೆ ಏನೂ ಮಾಡಲಾಗುವುದಿಲ್ಲ. 


ಇಲ್ಲಿ ಹಿಂದು-ಮಹಮ್ಮದೀಯರ ಕಲೆ, ಸಂಗೀತ, ಸಹಜೀವನಗಳ ಹಿತವಾದ 
ಸಮ್ಮಿಶ್ರಣವನ್ನು ಕಾಣಬಹುದು. ಹದಿಮೂರು ಶತಕಗಳವರೆಗೆ ಪರಮಾರ ವಂಶಜರು 
ದಕ್ಷ ರೀತಿಯಿಂದ ರಾಜ್ಯವಾಳಿದರು. ಹದಿಮೂರನೆಯ ಶತಮಾನದಲ್ಲಿ ಮಾಳವದ 
ಮಾಂಡಳಿಕನಾಗಿದ್ದ ದಿಲಾವರಖಾನನು ದಿಲ್ಲಿಯ ಸುಲ್ತಾನನಿಂದ ಸ್ವಾತಂತ್ರ್ಯವನ್ನು 
ಘೋಷಿಸಿ, ಹತ್ತಿರದ ಧಾರನಗರದಿಂದ ರಾಜ್ಯ ಪ್ರಾರಂಭಿಸಿ, ಮಾಂಡುವನ್ನು ನೆಚ್ಚಿನ 
ನಗರವಾಗಿ ಬೆಳೆಸಿದನು. ಅವನ ಮಗ ಹೋಶಂಗ್‌ ಶಹನು (೧೪೦೫-೩೫) 
ದಕ್ಷರೀತಿಯಿಂದ ಆಡಳಿತ ನಡೆಸಿದನಲ್ಲದೇ ಮಾಂಡುವಿನ ಸರ್ವತೋಮುಖ 
ಅಭಿವೃದ್ಧಿಯತ್ತ ಲಕ್ಷ ಹರಿಸಿದ. ಅನಂತರ ಬಂದ ಮಹಮ್ಮದ ಖಿಲ್ಜಿ(೧೪೩೬-೬೯) 
ಮೇವಾಡದ ಮಹಾರಾಜನನ್ನು ಸೋಲಿಸಿ ವಿಜಯಿಯಾದ. ಅವನ ಮಗನಾದ 
ಫಿಯಾಸುದ್ದೀನನು ಹೆಚ್ಚೇನೂ ಸಾಧಿಸದಿದ್ದರೂ ಅತ್ಯಂತ ರಸಿಕ ಅರಸನೆಂದು ಖ್ಯಾತಿ 
ಗಳಿಸಿದನು. ಅವನ ಎಂಬತ್ತನೇ ಹುಟ್ಟುಹಬ್ಬದಂದು ಮಗನೇ ವಿಷಪ್ರಯೋಗ ಮಾಡಿಸಿ, 
ಅವನ ಆಳ್ವಿಕೆಯನ್ನು ಮುಕ್ತಾಯಗೊಳಿಸಿದನು. ಕೊನೆಯ ಅರಸನಾದ ಬಾರು 
ಬಹಾದುರನೊಂದಿಗೆ ಮಾಂಡುವಿನ ಕಥೆ ರಂಜಕವಾಗಿ ಹೆಣೆದುಕೊಂಡಿದೆ. ಆತ ಸಂಗೀತ 
ಪ್ರಿಯ, ಸುಖಲೋಲುಪ. ಹೀಗಾಗಿ ಗೊಂಡವನದ ರಾಣಿ ದುರ್ಗಾವತಿ ಅವನನ್ನು 
ಯುದದಲ್ಲಿಸೆ ಸೋಲಿಸಿದಳು. ೧೫೬೧ರಲ್ಲಿ ಅಕಬರನ ಸೈನ್ಯ ಬಾರು ಬಹಾದುರನನ್ನು 
ಸೋಲಿಸಿ ಮಾಂಡುವನ್ನು ದಿಲ್ಲಿಯ ಸುಲ್ತಾನರ ಆಳ್ವಿಕೆಗೆ. ಸೇರಿಸಿತು. ಔರಂಗಜೇಬನ 
ತ್ಯುವಿನ ಅನಂತರ ಮರಾಠರು ಮಾಂಡುವನ್ನು ಗೆದ್ದು ಬಾಜೀರಾಯ ಪೇಶ್ವೆಯನ್ನು 
ಅಲ್ಲಿ ಆಡಳಿತಗಾರನಾಗಿ ನೇಮಿಸಿದರು. ಸ್ವಾತಂತ್ರ್ಯಾನಂತರ ಮಾಂಡು, 
ಮಧ್ಯಪ್ರದೇಶದಲ್ಲಿ ವಿಲೀನವಾಗಿದೆ. 


ಹೋಶಂಗ್‌ ಶಹನು ಕಟ್ಟಲು ಪ್ರಾರಂಭಿಸಿ, ಮುಹಮ್ಮದ ಖಿಲ್ಜಿಯ ೧೪೫೪ರಲ್ಲಿ 
ಪೂರ್ತಿಗೊಳಿಸಿದ ಜಾಮಿ ಮಸೀದೆಯ ವಾಸ್ತು, ಡಮಾಸ್ಕಸ್‌ ದಲ್ಲಿಯ ಮಸೀದಿಯನ್ನು 
ಪ್ರತಿನಿಧಿಸುತ್ತದೆ. ಮೂವತ್ತು ಪಾವಟಿಗೆಗಳನ್ನು ಏರಿ ಒಳಹೊಕ್ಕಾಗ, ಸಂಗಮರವರಿ 
ಶಿಲೆಯಲ್ಲಿ ನಿರ್ಮಿತವಾದ ಕಟ್ಟಡ ಕಣ್ಣಿಗೆ ಹಬ್ಬವುಂಟುಮಾಡುತ್ತದೆ. ಅಸಂಖ್ಯಾತ 
ಕಂಬ, ಕಮಾನುಗಳು, ಜಾಲಂದ್ರ ಮತ್ತು ಅರವತ್ತೊಂದು ಗುಮ್ಮಟಗಳಿಂದ 
ವೈಶಿಷ್ಟ್ಯಪೂರ್ಣವಾಗಿದೆ. ಅದನ್ನು ನೋಡಲು ಬಂದ ಶಹಜಹಾನನ ನಾಲ್ವರು ನಿಪುಣ 
ಶಿಲ್ಪಿಗಳು ಅದರ ರಚನಾ ಕೌಶಲ್ಯ ಕಂಡು ಮೂಕರಾಗಿ ಹೋದರೆಂದು ಅಲ್ಲಿಯ 
ಶಾಸನ ಸಾರತ್ತದೆ. ಎರಡು ಶತಕಗಳ ಅನಂತರ ಆಗ್ರಾದಲ್ಲಿ ತಾಜ್‌ಮಹಲ್‌ ಕಟ್ಟವ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೬೯ 


ಕೆಲಸ ಪ್ರಾರಂಭವಾದಾಗ ಈ ಮಾದರಿಯ ಜಾಲಂದ್ರಗಳನ್ನು ಜೋಡಿಸಲಾಯಿತೆಂದು 
ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಹೋಶಂಗ್‌ ಶಹಾನು ತನ್ನ ಸಮಾಧಿಗಾಗಿ ಕಟ್ಟಡ 
ಪ್ರಾರಂಭಿಸಿದ್ದನಂತೆ, ಅನಂತರದ ಅರಸರು ಅದನ್ನು ಮುಗಿಸಿದರು. ಅಲ್ಲಿಯ ಸಾಲು 
ಕಂಬಗಳನ್ನು ನೋಡುತ್ತಿದ್ದಂತೆ ರಾಮೇಶ್ವರ ದೇವಾಲಯದ ಸಹಸ್ರ ಕಂಬಗಳು, 
ಮೂಡುಬಿದಿರೆಯ ಸಾವಿರ ಕಂಬದ ಬಸದಿ ನೆನಪಿಗೆ ಬರುತ್ತವೆ. ಅಲ್ಲಿಯ 
ಕಮಾನುಗಳಿಂದ ಹೊರಹೊಮ್ಮುವ ಬೆಳಕು-ಕತ್ತಲೆಗಳ ಕಣ್ಣು ಮುಚ್ಚಾಲೆ ಆಟದಿಂದ 
ಯಾವುದೋ ಜಾದೂನಗರಿಗೆ ಬಂದಂತೆ ಭಾಸವಾಗುತ್ತದೆ. ಶಿಖರವನ್ನು ಅಲಂಕರಿಸಿದ 
ಗುಮ್ಮಟಗಳು ವಿಜಾಪುರದ ಗೋಲಗುಮ್ಮಟವನ್ನು ನೆನಪಿಸುತ್ತವೆ. ಅರಸನ 
ಕಳೇಬರವನ್ನು ಹೊತ್ತ ಶಿಲಾಪೆಟ್ಟಿಗೆಯನ್ನು ವಿಸ್ತಾರವಾದ ಖಾನೆಯಲ್ಲಿ ಇಡಲಾಗಿದೆ. 
ದಿಲಾವರ್‌ ಖಾನ್‌ ಕಟ್ಟಿಸಿದ ಮಸೀದಿ ರಾಜಮನೆತನದವರಿಗಷ್ಟೇ ಮೀಸಲಾಗಿತ್ತು. 


ಫಿಯಾಸುದ್ದೀನ್‌ (೧೪೬೯-೧೫೦೦) ಕಾಲದಲ್ಲಿ ನಿರ್ಮಿತವಾದ ಜಹಾಜ 
(ನೌಕಾ) ಮಹಲ್‌ ನೋಡುತ್ತಿದ್ದಂತೆ ಉದಯಪುರದ ಸರೋವರದ ನಟ್ಟನಡುವೆ 
ಕಟ್ಟಲಾದ ಅರಮನೆ ಕಣ್ಣಿಗೆ ಕಟ್ಟಿದಂತಾಗುತ್ತದೆ. ಎರಡು ಅಂತಸ್ತಿನ ಆ ಕಟ್ಟಡ ಕಪೂರ 
ಮತ್ತು ಮುಂಜ ಸರೋವರಗಳ ನಡುವೆ ನಿಂತಿದೆ. ತುಂಟಗಾಳಿ ಸರೋವರದಲ್ಲಿ 
ತೆರೆಗಳನ್ನು ಎಬ್ಬಿಸಿದಾಗ ಜಹಾಜ ಮಹಲ್‌, ಮಂದಗತಿಯಿಂದ ಚಲಿಸಿದಂತೆ 
ಭಾಸವಾಗುತ್ತದೆ. ಕಲಾತ್ಮಕವಾಗಿ ಕಟ್ಟಿದ ಸ್ನಾನಗೃಹ ನೋಡುತ್ತಿದ್ದಂತೆ, 
ಸುಂದರಾಂಗಿಯರು ಕುಲುಕುಲು ನಗುತ್ತ ಕುಚೇಷ್ಟೆ ಮಾಡಿಕೊಳ್ಳುತ್ತ ನೀರಾಟದಲ್ಲಿ 
ತೊಡಗಿದಂತೆ ಭಾಸವಾಯಿತು. ವೈಭವದ ದಿನಗಳಲ್ಲಿ ಈ ಕಟ್ಟಡದಲ್ಲಿ ಸುಮಾರು 
ಒಂದೂವರೆ ಸಾವಿರ ಸುಂದರಿಯರಿಗೆ ಹಾಡುಗಾರಿಕೆ, ಸಂಗೀತ, ನೃತ್ಯ, ಚಿತ್ರಕಲೆ, 
ಕಸೂತಿ, ಲೆಕ್ಕ ಬರೆಯುವುದು ಮುಂತಾದವುಗಳಲ್ಲಿ ತರಬೇತಿ ಕೊಡಲಾಗುತಿತ್ತಂತೆ, 
ವಿಶೇಷ ಸಮಾರಂಭಗಳಲ್ಲಿ ತುರ್ಕಿಸ್ತಾನ್‌ ಮತ್ತು ಹಬಶಿ (ಅಬಸೀನಿಯಾ) 
ಸುಂದರಿಯರು ಪುರುಷರ ವೇಷಭೂಷಣ ಧರಿಸಿ, ಖಡ್ಗಗಳೊಂದಿಗೆ ಅರಸನ 
ಅಕ್ಕಪಕ್ಕದಲ್ಲಿ ಶಿಸ್ತಿನಿಂದ ನಿಲ್ಲುತ್ತಿದ್ದರಂತೆ, ಕೋಮಲಾಂಗಿನಿಯರಿಗೆಲ್ಲ ಸದಾಕಾಲ 
ಹಿತಕಾರಿ ಹವಾಮಾನವಿರುವಂತೆ ಏರ್ಪಾಡು ಮಾಡಲಾಗಿತ್ತು. ಮೊದಲನೆಯ 
ಅಂತಸ್ವಿನಲ್ಲಿಮೂರು ಬೃಹದಾಕಾರದ ಹಜಾರಗಳನ್ನು ನಿರ್ಮಿಸಿ ಸುತ್ತಲೂ ಸದಾಕಾಲ 
ನೀರು ಹರಿಯುವ ವ್ಯವಸ್ಥೆ ಮಾಡಲಾಗಿತ್ತು. ದ್ವಿತೀಯ ಮಹಡಿಯ ಮಾಡನ್ನು ಚಿಕ್ಕ 
ದೊಡ್ಡ ಗೋಲಕಗಳಿಂದ ಜೋಡಿಸಲಾಗಿತ್ತಲ್ಲದೆ ಅರಸಿನ, ನೀಲಿ ಹಂಚುಗಳಿಂದ 
ಅಲಂಕರಿಸಲಾಗಿದೆ. 


ಹಿಂದೋಳ್‌ ಮಹಲಿಗೆ ಅಗಲವಾದ ಇಳಿಜಾರದ ಗೋಡೆಗಳಿರುವದರಿಂದ 
ಅದು ಜೋಕಾಲಿಯಂತೆ ಗಾಳಿಯಲ್ಲಿ ತೇಲತ್ತಿರುವಂತ ಭಾಸವಾಗುತ್ತದೆ. ಆಳರಸರು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೦ 


ಇಲ್ಲಿ ದರ್ಬಾರ್‌ ನಡೆಸು ದರಿಂದ, ಹೆಚ್ಚಿನ ಸುರಕ್ಷಿತೆಗಾಗಿ ಈ ಮುಂಜಾಗ್ರತೆ 
ಇದ್ದಿರಬೇಕು. ಅಶ್ರಫಿ ಮಹಲ್‌ , ಮೊದಲು ಪಾಠಶಾಲೆಯೆಂದು ನಿರ್ಮಿಸಿದರೂ, 
ಕ್ರ ಮಹಮ್ಮದ್‌ ಖಿಲ್ದಿಯ ಸ್ಮಾ ರಕವೆಂದು ಪರಿವರ್ತಿಸಲಾಯಿತು. ಆತನ 


ಅ್ರ ಇ. 


ಸಮಾಧಿಯ ಶಿಲಾಪೆಟ್ಟಿಗೆಗೆ ಸುಂದರವಾದ ಕೆತ್ತನೆಯಿದೆ, ಮೇವಾಡದ ರಾಣಾನನ್ನು 
ಸೋಲಿಸಿದ ನೆನಪಿಗಾಗಿ ಕಟ್ಟಿಸಿದ ನೂರ ಐವತ್ತು ಅಡಿ ಎತ್ತರದ "ವಿಜಯಸ್ತಂಭ' 
ತನ್ನ ಗತವೈಭವವನ್ನು ನೆನೆಯುತ್ತ ಮೂಕವಾಗಿ ನಿಂತಿದೆ. ಹಾಥಿ (ಆನೆ) ಮಹಲ್‌ನ 
ಕಂಬಗಳು ಆನೆಕಾಲುಗಳಂತೆ ಇದ್ದು ಹನ್ನೆರಡು ಅಡಿ ಅಗಲವಾಗಿದೆ. ಈ ಕಟ್ಟಡಕ್ಕೆ 
ಹನ್ನೆರಡು ಕಮಾನುಗಳ ಬಾಗಿಲು ಇದ್ದು ನೆತ್ತಿಯ ಮೇಲೆ ಗುಮ್ಮಟವೂ ಇದೆ. ದರಿಯಾ 
ಖಾನನ ಕಬ್ರಸ್ತಾನ್‌ (ಗೋರಿ)ದಲ್ಲಿ ದ್ವಿತೀಯ ಮಹಮ್ಮದ್‌ ಖಾನ್‌ (೧೫೧೦-೨೬) 
ಕಾಲದಲ್ಲಿ ಕಾದು ಮಡಿದ ಉಚ್ಚ ಅಧಿಕಾರಿಗಳ ದಫನ್‌ ಮಾಡಲಾಗಿದೆ. ಚಿಸ್ತಖಾನನ 
ಅರಮನೆಯಿಂದ ಸುತ್ತಮುತ್ತಲಿನ ಸೃಷ್ಟಿ, ಸ ಅಂಬರ ಸವಿಯಬಹುದಾದ್ದರಿಂದ, 
ಮಳೆಗಾಲದಲ್ಲಿ ಆಶ್ರಯ ಪಡೆಯಲು ನಿರ್ಮಿಸಲಾಗಿರಬಹುದು. ತವಲಿ ಮಹಲ್‌ವನ್ನು 
ಅರಸರ ಅಶ್ವಗಳ ಆಸ್ಥಾನವಿದ್ದುದನ್ನು, ಇಂದಿನ ಪ್ರಯಾಣಿಕರ ಆಶ್ರಯಸ್ಥಾನ 
ಮಾಡಲಾಗಿದೆ! 


ಮಾಂಡುವಿನ ದಕ್ಷಿಣಕ್ಕೆ ರಾಣಿ ರೂಪಮತಿಯ ಅರಮನೆ ಆಯಕಟ್ಟಿನ ಸ್ಥಳದಲ್ಲಿ 
ನಿಂತಿದೆ. ಅಲ್ಲಿಂದ ಒಂದು ಸಹಸ್ರ ಅಡಿ ಆಳದಲ್ಲಿರುವ ರಮ್ಯವಾದ ನಿಮಾದ ಹ 
ಗೋಚರಿಸುವುದು. ಅಲ್ಲಲ್ಲಿ ಜುಳು ಜುಳು ಹರಿಯುವ ುರಿ, ವಿಸ್ತಾರವಾದ 
ಸರೋವರಗಳು, ವೃಕ್ಷರಾಜಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವವವು. ಸಂಜೆಗತ್ತಲಿನಲ್ಲಿ 
ಹಕ್ಕಿಗಳ ಇಂಚರ ಕೇಳಿ ಬಂದರೆ, ಕತ್ತಲಾಗುತ್ತಿದ್ದಂತೆ ನರಿ, ಚಿರತೆ, ಹುಲಿಗಳ ಗರ್ಜನೆ 
ಕೇಳುವಂತಾಗುತ್ತದೆ. ಎರಡಂತಸ್ತನ ರಾಣಿ ನಿವಾಸ ನೋಡುತ್ತಿದ್ದಂತೆ ನಾಲ್ಕು 
ಶತಮಾನಗಳ ಹಿಂದೆ ನಡೆದುಹೋದ ಘಟನೆಗಳು ಒಂದೊಂದಾಗಿ ಸ ಓತಿ ಪಟಲದ 
ಮೇಲೆ ಮೂಡಿ ಮಾಯವಾಗತೊಡಗಿದವು. ವಸಂತ ಖಯತುವಿನಲ್ಲಿ ಗಿಡಮರಗಳು 
ಹೂ-ಕಾಯಿ ಹಣ್ಣುಗಳನ್ನು ತಳೆದು ಕಂಗೊಳಿಸುವಾಗ, ಸಂಗೀತ ಪ್ರೇಮಿ ಬಾರು 
ಬಹಾದುರನು ಶಿಕಾರಿಗಾಗಿ ನರ್ಮದಾ ತೀರದಲ್ಲಿರುವ ಧರ್ಮಪುರಿ ಅರಣ್ಯಕ್ಕೆ ತೆರಳಿದ, 
ಹೂಗಳ ಕಂಪಿನೊಂದಿಗೆ ಹಾಡಿನ ಇಂಪೂ ತೇಲಿ ಬಂದಾಗ ದೊರೆಯ ಕಿವಿಗಳು 
ನಿಮಿರಿದವು. ಕುದುರೆಯನ್ನೇರಿ ಕಂಠಶ್ರೀಯ ಉಗಮ ಸ್ಥಾನವನ್ನು ಶೋಧಿಸಲು ಹೊರಟ. 
ನದಿತೀರದಲ್ಲಿ ಭವ್ಯವಾದ ಮರವೊಂದರ ಅಡಿ, ಬಂಡೆಗಲ್ಲಿನ ಮೇಲೆ ಆರೂಢಳಾದ 
ಯುವತಿ, ನೀರಿನಲ್ಲಿ ಕಾಲು ಇಳಿಬಿಟ್ಟು ಕಣ್ಣು ಮುಚ್ಚಿ ಭಾವಪೂರ್ಣವಾಗಿ 
ಹಾಡುವುದರಲ್ಲಿ ಮೈಮರೆತಿದ್ದಳು. ಸಂಗೀತ ಪ್ರೇಮಿ ಅರಸು ಕುದುರೆಯಿಳಿದು, ಕಳ್ಳ 
ಹೆಜ್ಜೆ ಹಾಕುತ್ತ ಮುಂದುವರಿದರೂ ತರಗಲೆಗಳ ಶಬ್ದ ಬಾರದಿರಲಿಲ್ಲ. ಹತ್ತಿರವೇ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೧ 


ಸರಸರ ಸಪ್ಪಳವಾದಾಗ ಯುವತಿ ರೂಪಮತಿ ಬೆಚ್ಚಿಬಿದ್ದು ಎದ್ದುನಿಂತು “ನೀನಾರು? 
ಇಲ್ಲಿ ಏಕೆ ಬಂದಿರುವಿ?'' ಎಂದು ಪ್ರಶ್ನಿಸಿದಾಗ ಅವನ ರೂಪ, ಅಲಂಕಾರಗಳೇ 
ಉತ್ತರಿಸಿದವು. "ಹಾಡುವುದನ್ನು ಅದೇಕೆ ನಿಲ್ಲಿಸಿದಿ? ನನಗಾಗಿ ಇನ್ನೊಮ್ಮೆ 
ಹಾಡುವಿಯಾ?”' ಎಂದು ಅರಸ ವಿನಂತಿಸಿಕೊಂಡಾಗ, ನಮ್ರವಾಗಿ “ಇಲ್ಲ, ಆ 
ಪ್ರಾರ್ಥನೆ ತಾಯಿ ನರ್ಮದೆಗೆ ಮೀಸಲು'' ಎನ್ನುತ್ತ ಬೇರೊಂದು ಹಾಡನ್ನು 
ಪ್ರಾರಂಭಿಸಿದಳು. ಅರಸು ಕಣ್ಮುಚ್ಚಿ ತನ್ಮಯನಾದ. ಕಣ್ತೆರೆದರೆ ಯುವತಿ 
ಕಣ್ಮೆರೆಯಾಗಿದ್ದಾಳೆ! ಅತ್ತಿತ್ರ ಹುಡುಕುತ್ತಿದ್ದಂತೆ ಮರದ ಅಡಿಯಿಂದ ಕುಲುಕುಲು 
ನಗುವಿನೊಂದಿಗೆ ಹುಲ್ಲೆಯುಂತೆ ಓಡಿದ್ದು, ಗೆಜ್ಜೆಯ ಸದ್ದಿನಿಂದಲೇ 
ಅರಿಯುವಂತಾಯಿತು. ಪ್ರಥಮ ಪರಿಚಯ, ಪ್ರಣಯದಲ್ಲಿ ಪರಿವರ್ತನೆಗೊಂಡಿತು. 
ತಾನು ಹಿಂದುವಾಗಿಯೇ ಮುಂದುವರಿಯಲು ಒಪ್ಪಿಕೊಂಡರೆ ದೊರೆಯನ್ನು 
ವರಿಸುವುದಾಗಿ ಆಕೆ ಹೇಳಿದಾಗ ಅವಳ ರೂಪ-ಲಾವಣ್ಯ, ಕಂಠ ಮಾಧುರ್ಯ, 
ಕಾವ್ಯಶಕ್ತಿ- ಸಂಗೀತಗಳಿಗೆ ಮನಸೋತ ಅರಸು ಆಗಲೆಂದು ಜ್‌ 


ತನ್ನ ಅರಮನೆಯ ಆವಾರದಲ್ಲಿದ್ದ ವೀಕ್ಷಣಾಗೃಹ ಅವಳ ಸಂಗೀತ ಸಾಧನೆಗೆ 
ಪ್ರಶಸ್ತ ತಾಣವೆಂದು ಅದನ್ನೇ ಅರಮನೆಯಾಗಿ ಪರಿವರ್ತಿಸಿದನು. ಬಾರು ಬಹಾದುರನ 
ಅರಮನೆ ನಿರಾಡಂಬರದಿಂದ ಕೂಡಿದ್ದರೂ ಸುಂದರ ಪರಿಸರವನ್ನು ಹೊಂದಿದೆ. ಅವನು 
ಅಸಂಖ್ಯಾತ ಸುಂದರಿಯನ್ನು ತನ್ನ ಜನಾನಾಕ್ಕೆ ಬರಮಾಡಿಕೊಂಡಿದ್ದರೂ ರೂಪವತಿಗೆ 
ತನ್ನ ಸರ್ವಸ್ವವನ್ನೂ ಅರ್ಪಿಸಿಬಿಟ್ಟನು. ಹಿಂದುಗಳಿಗೆ ಪವಿತ್ರವಾದ ರೇವಾ ಕುಂಡವನ್ನು 
ರೂಪಮತಿ ಆಳಮಾಡಿಸಿದಳು. ಅದರ ನೀರು ಅರಮನೆ, ತೋಟಗಳಿಗೆ ಹರಿಸುವ 
ಏರ್ಪಾಡು ಮಾಡಿದಳು. ಹತ್ತಿರದಲ್ಲಿ ಬಿಸಿನೀರಿನ ಸೆಲೆಯೂ ಹರಿಯುತ್ತದೆ. ಈ 
ರಮ್ಯವಾದ ತಾಣದಲ್ಲಿ ರಾಯಪ್ರೇಮಿಗಳು ಅದೆಷ್ಟು ಅಲೆದಿದ್ದಾರೋ, ಅದೆಷ್ಟು 
ಹಾಡಿದರೋ! ಬೆಳದಿಂಗಳ ರಾತ್ರಿ, ಹೂ ತೋಟಗಳಲ್ಲಿ ಮೈಗಂಟಿ ಕುಳಿತು ಅದೆಷ್ಟು 
ಗೀತಗಳನ್ನು ಗುಣಗುಣಿಸಿದರೋ, ಹೊಸ ಚೀಜ್‌ಗಳನ್ನು ಸೃಷ್ಟಿಸಿದರೋ! 


ಆದರೆ ಅವರ ಈ ಸುಖಜೀವನ, ದೈವಕ್ಕೆ ಸರಿ ಬರಲಿಲ್ಲವೆಂದು ತೋರುತ್ತದೆ. 
ಮೊಗಲ್‌ ಬಾದಶಹ ಅಕಬರನ ಮಹಾಸೇನಾಪತಿ, ರೂಪಮತಿಯ ರೂಪ-ಸಂಗೀತಗಳ 
ವಿಚಾರಕ್ಕೆ ಮನಸೋತಿದ್ದ. ೧೫೬೧ರಲ್ಲಿ ದೊಡ್ಡದೊಂದು ಸೈನ್ಯದೊಂದಿಗೆ 
ಮಾಂಡುವಿನ ಮೇಲೆ ಆಕ್ರಮಣ ನಡೆಸಿದ. ಬಾರು ಬಹಾದುರನನ್ನು ಸೋಲಿಸಿದ, 
ಸೇನಾಪತಿಯ ದುಷ್ಟ ಉದ್ದೇಶವನ್ನು ಅರಿತ ರಾಣಿ. ಆತನ ವಶವಾಗಲೊಪ್ಪದೇ 
ಪ್ರಾಣಾರ್ಪಣೆ ಮಾಡಿದಳು. "ಬಹಾದುರನನ್ನು ಸೆರೆಹಿಡಿದು ದಿಲ್ಲಿಗೆ ಒಯ್ಯಲಾಯಿತು. 
ಅಲ್ಲಿ ಅಕಬರನ ಕ್ಷಮೆ ಯಾಚಿಸಿದ್ದಕ್ಕಾಗಿ ಆತನನ್ನು ಎರಡು ಸಾವಿರ ಅಶ್ವಗಳ ಮುಖ್ಯಸ್ಥ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೨ 


ಮನಸಬ್‌ದಾರನಾಗಿ ಮಾಡಿದ್ದಲ್ಲದೇ ಆಸ್ಥಾನ ಸಂಗೀತಕಾರನ ಗೌರವವನ್ನು 
ದಯಪಾಲಿಸಿಲಾಯಿತು. ಅಕಬರನ ದರಬಾರದಲ್ಲಿ ತಾನಸೇನನನ್ನು ಬಿಟ್ಟರೆ ಅವನನ್ನು 
ಸರಿಗಟ್ಟುವ ಬೇರಾವ ಸಂಗೀತಗಾರನೂ ಇರಲಿಲ್ಲವೆಂದು ಅಬ್ದುಲ್‌ಫಸಲ್‌ ಸಾರುತ್ತಾನೆ. 


ಮಾಂಡುವಿನ ತುತ್ತತುದಿಯಾದ ನೀಲಕಂಠದಲ್ಲಿ ಅಕಬರನಿಗಾಗಿ 
ಅರಮನೆಯೊಂದನ್ನು ಕಟ್ಟಿಸಲಾಯಿತಲ್ಪದೆ. ಅವನು ಅಲ್ಲಿ ವಿಹಾರಕ್ಕಾಗಿ ನಾಲ್ಕುಸಲ 
ತಂಗಿದ್ದನೆಂದು ಅಲ್ಲಿದ್ದ ಶಾಸನ ಸಾರುತ್ತದೆ. ಜಹಾಂಗೀರನು ೧೬೧೭ರ ಅಕ್ಟೋಬರ್‌ನಲ್ಲಿ 
ಮಾಂಡುವಿಗೆ ಭೇಟಿಕೊಟ್ಟಾಗ, ಅಲ್ಲಿಯ ಸೌಂದರ್ಯ ಮತ್ತು ಆತಿಥ್ಯ ಸವಿಯುತ್ತ 
ಆರು ತಿಂಗಳು ಅಲ್ಲಿಯೇ ಠಾಣ್ಯ ಹಾಕಿದನು. ಆಗ ಅಲ್ಲಿ ಆಚರಿಸಿದ ಶಾಬು-ಇ-ಬರಾತ 
ಹಬ್ಬದ ವರ್ಣನೆಯನ್ನು ತನ್ನ ಆತ್ಮಚರಿತ್ರೆಯಲ್ಲಿ ಹೀಗೆ ಬರೆದಿಟ್ಟಿದ್ದಾನೆ : 
""ಸಂಜೆಗತ್ತಲಾದಂತೆ ಕಟ್ಟಡ ಮತ್ತು ಡೇರೆಗಳನ್ನು ವಿವಿಧ ಬಣ್ಣದ ಅಲಂಕಾರಿಕ 
ದೀಪಗಳಿಂದ ಸಜ್ಜುಗೊಳಿಸಲಾಯಿತು. ಅಂದಿನ ವಿನೋದಾವಳಿಗಳಿಗೆ 
ಕೊನೆಮೊದಲಿರಲಿಲ್ಲ, ಕುಡಿಯದವರಿಗೂ ಅಮಲು ಬರುವಂತಿತ್ತು. ಆ ರಾತ್ರಿ, “ಅರಸಿ 
ನೂರಜಹಾನಳು ಪತಿಯೊಂದಿಗೆ ಬಂದಾಗ ಒಂದೇ ದಿನದಲ್ಲಿ ನಾಲ್ಕು ಹೆಬ್ಬುಲಿಗಳ 
ಶಿಕಾರಿ ಮಾಡಿದ್ದರಿಂದ ಅವಳ ಮೇಲೆ ಸಹಸ್ರ ಅಶ್‌ರಫಿಗಳ ಮಳೆಗರೆದನು. 
ಜಹಾಂಗೀರನು ಮಾಂಡುವಿನಲ್ಲಿ ಹಾಳುಬಿದ್ದ ಕಟ್ಟಡಗಳನ್ನು ದುರಸ್ತಿಮಾಡಿಸಿ 
ಪಟ್ಟಣವನ್ನು ಆಕರ್ಷಕವಾಗಿ ಮಾಡಿದನು.'' ಔರಂಗಜೇಬನ ಆಳ್ವೆಕೆ 
ಮಾಂಡುವಿನಿಂದಲೇ ಪ್ರಾರಂಭವಾಯಿತು. 


ಇಂದೋರಿಗೆ ಹಿಂದಿರುಗುವ ಕೊನೆಯ ಬಸ್‌ ಹೊರಡುವುದರಲ್ಲಿದ್ದುದರಿಂದ 
ಅರೆಮನಸ್ಸಿನಿಂದ ಒಳ ಸೇರಿಕೊಳ್ಳಲೇಬೇಕಾಯಿತು. ಧರ್ಮ, ಜಾತಿ, ಅಂತಸ್ತು, 
ಸ್ಥಾನಮಾನಗಳನ್ನು ಮೆಟ್ಟಿನಿಂತ ಬಾರುುಬಹಾದುರ ರೂಪಮುತಿಯುರ 
ಪ್ರೀತಿ-ವಿಶ್ವಾಸಗಳು ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿದ್ದವು. ಅವರು 
ಜೊತೆಯಾಗಿ ಅದೆಷ್ಟೊ ಸಂಗೀತ ರಚನೆ ಮಾಡಿದ್ದು ಅವು ಇಂದಿಗೂ ಪ್ರಚಲಿತವಿದೆ. 
ಈ ಅಪರೂಪದ ದಂಪತಿಗಳ ಬಗ್ಗೆ ಛತ್ತೀಸಗಡದ ಅನೇಕ ಜಾನಪದ ಹಾಡುಗಳಿವೆ. 
ಅವರ ಅನ್ಯೋನ್ಯ ಪ್ರೇಮದ ಕುರಿತಾದ ಗೀತಗಳನ್ನು ಎಲ್ಲಧರ್ಮದವರೂ ಹಾಡುತ್ತಾರೆ. 
ಹೊರಗೆ ಹಾಲು ಚೆಲ್ಲಿದಂತಿದ್ದ ಬೆಳದಿಂಗಳಿನಲ್ಲಿ ರಸಿಕ ದಂಪತಿಗಳು ಜೋಕಾಲಿಯಲ್ಲಿ 
ತೂಗಿಕೊಳ್ಳುತ್ತಿದ್ದಂತೆ ಭಾಸವಾಯಿತು. ಅನೇಕಾನೇಕ ಕಲಾಕಾರರು ಸಹ ಈ ಅಪೂರ್ವ 
ದಂಪತಿಗಳನ್ನು ಅಜರಾಮರವಾಗಿ ಮಾಡಿದ್ದಾರೆ. ಅವುಗಳಲ್ಲಿಹಿಮಾಲಯದ ಗಢವಾಲ 
ಕಲಾಕಾರರು ನಿರ್ಮಿಸಿದ ಚಿತ್ರ ಅತಿ ಆಕರ್ಷಕವಾಗಿದೆ. ನರ್ಮದಾನದಿಯ ಕೊಳ್ಳದಲ್ಲಿ 
ಬೆಳದಿಂಗಳ ರಾತ್ರಿಯಲ್ಲಿ ಅರಸ-ಅರಸಿಯರು ಬೇಟೆಗಾಗಿ ಹೊರಟಿದ್ದಾರೆ. ಶ್ವೇತ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೩ 


ಅಶ್ವಾರೋಹಿಯಾದ ಬಾರು ಬಹಾದುರನು ನಿಲುವಂಗಿ ತೊಟ್ಟು ಎಡಗೈಯಲ್ಲಿ ಭರ್ಜಿ 
ಹಿಡಿದು, ಬಿಲ್ಲನ್ನು ತೋಳಿಗೇರಿಸಿ ಸೊಂಟಕ್ಕೆ ಖಡ್ಗವನ್ನು ನೇತುಹಾಕಿ ಸುಸಜ್ಜತನಾಗಿದ್ದರೆ, 
ನಾಸಿಪುಡಿ ಬಣ್ಣದ ಕುದುರೆಯೇರಿದ ರೂಪಮತಿ, ಯಾವುದೋ ರಾಗದ ಕುರಿತಾದ 
ಚರ್ಚೆಯಲ್ಲಿ ಪ್ರಿಯಕರನೊಡನೆ ತೊಡಗಿದ್ದಾಳೆ. ಹತ್ತಿರದ ಸರೋವರದಲ್ಲಿಕಮಲಗಳು 
ಮರುದಿನದ ಸೂರ್ಯೊೋದಯಕ್ಕಾಗಿ ಹಾತೊರೆಯುತ್ತಿವೆ. ಹಿನ್ನೆಲೆಯಾಗಿ ದಟ್ಟವಾದ 
ಕಾಡನ್ನು ಬಳಸಲಾಗಿದೆ. ಕಲಕಾರನ ಕಲ್ಪನಾ ಶಕ್ತಿಗೆ ಇನ್ನೊಮ್ಮೆ ತಲೆದೂಗಿದೆ. ಸೀತೆ, 
ಸಾವಿತ್ರಿ, ಪದ್ಮಿನಿಯರಿಗೆ ಸರಿಸಮಾನವಾದ ಗೌರವ, ರೂಪಮತಿಗೂ 
ಸಂದಾಯವಾಗಬೇಕು ಎಂದು ಅನಿಸದೇ ಇರಲಿಲ್ಲ. 


ಮಧ್ಯಪ್ರದೇಶದ ಮಡಿಲಲ್ಲಿ | ೭೪ 


೧೨. ಜಟಾಶಂಕರ 





ಶೈವನಿರಲಿ, ವೈಷ್ಣವನಿರಲಿ, ನಾಸ್ತಿಕನಿರಲಿ, ಜಟಾಶಂಕರಕ್ಕೆ ಒಮ್ಮೆ 
ಭೇಟಿಕೊಟ್ಟರೆ, ಜೀವನ ಸಾರ್ಥಕವಾಯಿತು ಎಂದು ಅನಿಸದೇ ಇರದು. ಅಂತಹ 
ಸುಂದರತಾಣವದು. ಪಚಮಡಿಯಿಂದ ಕೇವಲ ೧ ೧/೨ ಮೈಲು ದೂರವಿದ್ದರೂ, 
ಎಲ್ಲೊದಟ್ಟಕಾಡಿನಲ್ಲಿ ಇದ್ದ ಅನುಭವವಾಗುತ್ತದೆ. ಎತ್ತರವಾ ಇಳ ಇಂ ಶ್ರೇಣಿಯ 


ಅಡಿಯಿಂದ ಪುಟ್ಟನದಿಯೊಂದು ಹರಿಯುತ್ತದೆ. ಈ ಕಣಿವೆ, ಮವಾಸಿಯ 
ಆದಿವಾಸಿಗಳ ತವರೂರು. ಇವರು ಬಹಳೇ ಸಂಕೋಚದ, ಸಾಧು ಜನಾಂಗ, 
ಅಂತೆಯೇ ಅಲ್ಲಿಂದ ಹಾಯ್ದು ಹೋಗುವಾಗ ಬಂಡಿಪುರ ಪ್ರಾಣಿಧಾಮದಲ್ಲಿ 
ಅಲೆದಾಡುವಂತೆ ಎಲ್ಲ ಜ್ಞಾನೇ ೦ದ್ರಿಯಗಳನ್ನು ತೀಕ್ಷ ಇಗೂಳಿಸಬೇಕಾಗುತ್ತದೆ. 
ಇಲ್ಲವಾದರೆ ಈ ಜನ ಹುಲ್ಲೆಯಂತೆ ಕ್ಷಣಾರ್ಧದಲ್ಲಿ ಸರಬ 4; ಬಿಡುತ್ತಾರೆ. ಗಗನ 
ರಾಜನು ಭೂದೇವಿಯನ್ನು ಬಿಗಿದಪ್ಪವ ತಾಣದಲ್ಲಿ ಹೆಂಗೆಳೆಯರ ತಂಡವೊಂದು 
ಕಾಡಿನಿಂದ ಉರುವಲ ಹೊತ್ತು ಬರಲಾರಂಭಿಸಿತ್ತು. ಶಿರದಲ್ಲಿ ಭಾರವೆನಿಸಿದಾಗ 
ಹೊರೆಯನ್ನು ಎರಡೂ ಕೈಗಳಿಂದ ಮೇಲಕ್ಕೆತ್ತಿಕೊಂಡು ಹೊರಟಾಗ ಕಸರತ್ತೇನಾದರೂ 


ಅಜ ಯಲ 


ನಡೆದಿದೆಯೇ ಎಂದು ಭಾಸವಾಗುತ್ತದೆ. ಅವರು ಉಟ್ಟ ತುಂಡು ಸೀರೆ, ಮೈತುಂಬ 


ಹಚ್ಚೆ, ಕೊರಡುಕಟ್ಟಿಗೆ ಹೊತ್ತು ಬಳಕುವ ದೇಹಗಳು ಛಾಯಾಗ್ರಹಣಕ್ಕೆ ಆಕರ್ಷಕವಾಗಿ 
ಕಂಡದ್ದರಿಂದ ಕ್ಯಾಮರಾ ಸಜ್ಜುಗೊಳಿಸುವಷ್ಟರಲ್ಲಿ ಅವರು ಯಾವದೋ ಕಾಡುದಾರಿ 
ತುಳಿದು ಫಕ್ಕೆಂದು ಅದೃಶ್ಯರಾಗಿ ಬಿಟ್ಟರು! 


ಎಲ್ಲಿಂದಲೋ ಕಾಲುದಾರಿ ತುಳಿಯುತ್ತ ಮವಾಸಿಯ ಕುಟುಂಬ ಎದುರಿಗೆ 
ಪ್ರತ್ಯಕ್ಷವಾಯಿತು. ಬಲಗೈಯಲ್ಲೊಂದು ದೊಣ್ಣೆ ಎಡಗೈಯಲ್ಲಿ ಸೀಮೆಯೆಣ್ಣೆ ಬಾಟ್ಲಿ 
ತಲೆಯ ಮೇಲೆ ಬುಟ್ಟಿಹೊತ್ತ ತಂದೆ, ನಾಲ್ಕಾಣೆಯಲ್ಲಿ ಕೂದಲು ಹೊಡೆಸಿಕೊಂಡು 
ತುಂಡಂಗಿ ತೊಟ್ಟು ಕೌಪೀನಧಾರಿ ಮಗ, ಬೆಕ್ಕಿನ ಮರಿಯಂತೆ ಪಿಳಿ ಪಿಳಿ ಕಣ್ಣು 
ಬಿಡುವ ಪುಟ್ಟಮಗಳು, ಇದೀಗ ಹರೆಯದ ಹೊಸ್ತಿಲಲ್ಲಿ ಕಾಲಿಟ್ಟ ಹಿರಿಯ ಮಗಳು 
ಕೂಡಿ ಹೊರಟಿದ್ದರು. ಮಗಳು ಪೇಟೆಯಲ್ಲಿ ಮಾರಬೇಕಾಗಿದ್ದ ಸಾಮಾನುಗಳನ್ನೆ 
ಬಟ್ಟೆಯಲ್ಲಿ ಗಂಟು ಕಟ್ಟಿ ತಲೆಗೇರಿಸಿದ್ದಳು. ಕೊರಳು ಕಿ_ವಿಗಳಿಗೆ, ವರ್ಣಮಯ 
ಮಣಿಗಳನ್ನು ಪೋಣಿಸಿ ತಯಾರಿಸಿದ ಆಭರಣಗಳು, ಕೈಕಾಲುಗಳಿಗೆ ಬೆಳ್ಳಿಯ 
ಆಭರಣಗಳು, ಕಪೋಲ, ಕೈ, ಕಂಠ, ಕಾಲುಗಳ ಮೇಲೆ ಕಲಾತ್ಮಕವಾಗಿ ಹಾಕಿಸಿಕೊಂಡ 
ಹಚ್ಚೆ, ಎಲ್ಲಕ್ಕೂ ಹೆಚ್ಚಾಗಿ ಹಿರಿಯ ಹುಡುಗಿಯ ಚಪಲತೆಯನ್ನು ಸೆರೆ ಹಿಡಿಯಬೇಕೆಂದು 
ಕ್ಯಾಮರಾ ಇಷ್ಟಪಟ್ಟಿತು. ಜಟಾ ಶಂಕರಕ್ಕೆ ಹೋಗುವ ದಾರಿ ಇದೆ ಏನು? ಎಷ್ಟು 
ದೂರ ಇದೆ? ಎಂದು ಅವರ ಪಯಣಕ್ಕೆ ತಡೆ ಹಾಕುವ ಯತ್ನದಲ್ಲಿ ಇದ್ದಾಗಲೇ, 
ಕುವರಿ, ತಂದೆಗೆ ಉತ್ತರಿಸಲು ಹಚ್ಚೆ, ಕ್ಯಾಮರಾ ಕಣ್ಣಿಗೆ ಮಣ್ಣೆರಚಿ ಮಾಯವಾಗಿದ್ದಳು! 


ಸಹಸ್ರಾರು ವರ್ಷಗಳ ಪೂರ್ವದಲ್ಲಿ ಮವಾಶಿಯರ ಪೂರ್ವಜರು ಹೇಗೆ 
ಬಾಳುತ್ತಿದ್ದಿರಬಹುದೆಂದು, ಇಂದಿನವರನ್ನು ಕಂಡರೂ ಕಲ್ಪನೆ ಬರುವಂತಿದೆ. ಅಂದು 
ಅವರನ್ನು ಕಾಡು ಪಶು-ಪಕ್ಷಿ ಗಳಿಂದ ರಕ್ಷಿಸಿದ, ಬೆಟ್ಟದಡಿಯಲ್ಲಿ ಇರುವ ಗುಹೆಗಳನ್ನು 
ತಮ್ಮ ನಿವಾಸಸ್ಥಳಗಳನ್ನಾಗಿ ಮಾಡಿಕೊಂಡಿದ್ದರೆ, ಇಂದಿಗೂ ಅಂಥವುಗಳೇ ಅವರಿಗೆ 
ಸೇರುತ್ತವೆ. ಎತ್ತರದ ಬೆಟ್ಟದ ಇಳಿಜಾರಿನಲ್ಲಿ ಆರೆಂಟು ಜೋಪ ಡಿಗಳನ್ನು ಕಟ್ಟಿ 
ಪುಟ್ಟಹಳ್ಳಿಯೊಂದನ್ನು ನಿರ್ಮಿಸಿಕೊಂಡಿದ್ದಾರೆ. ಗುಡಿಸಲುಗಳ ಎದುರಿಗೇ ಜುಳುಜುಳು 
ಹರಿಯುವ ಹಳ್ಳ, ನೀರು ಕೊಡುವದರ ಜೊತೆಗೆ ಎದುರಿಗಿದ್ದ ಬಯಲಿನಿಂದ 
ಬರಬಹುದಾದ ಇತ್‌ ಸಂರಕ್ಷಿಸುತ್ತದೆ. ಎಡಬಲಗಳಲ್ಲಿ ತುಂತುರುವಾಗಿ 
ಬೆಟ್ಟದಿಂದ ಜಾರಿ ಬೀಳುವ ನೀರ ಹನರಿಗಳಿಂದಾಗಿ ಗುಡಿಸಲುಗಳಿಗೆ ರಮ್ಯತೆ 
ಒದಗಿದರೂ ಅದರಿಂದ ಉಂಟಾಗುವ ಆರ್ದ್ರತೆಯಿಂದ ಇವರುಗಳ ಬಾಳು 
ಕಷ್ಟಮಯವಾಗಿರುವುದರಲ್ಲಿ ಸಂದೇಹವೇ ಇಲ್ಲ ಬಂಡೆಗಲ್ಲಿನ ಮೇಲೆ ಕುಳಿತ ಈರ್ವರು 
ಯುವತಿಯರು, ಹೇನು ಆರಿಸಿಕೊಳ್ಳುವುದರಲ್ಲಿ ಮಗ್ನರಾಗಿದ್ದರು. ಒಬ್ಬ ಗೃಹಿಣಿ, 
ಹಸಿಕಟ್ಟಿಗೆ ಊದಿ ಉರಿಸುವ ಯತ್ನದಲ್ಲಿದ್ದಳು. ಒಬ್ಬ ಗೃಹ ಸ್ಥ ಜಾರಿಹೋದ ಸೂರಿನ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೬ 


ದುರಸ್ತಿಯಲ್ಲಿ ತೊಡಗಿದ್ದ. ನಗ್ನಮಗುವಿನ ತೊಡೆಯನ್ನೇರಿ ನಾಯಿ ಮರಿಯೊಂದು 
ನಿದ್ರಾಸುಖ ಅನುಭವಿಸುತ್ತಿತ್ತು. ಕುಕ್ಕುಟಗಳು ಹಳ್ಳದಂಚಿನಲ್ಲಿ ಕೆದರಿ, ಹುಳ ಹುಪ್ಪಡಿಗಳ 
ಶೋಧದಲ್ಲಿತೊಡಗಿದ್ದವು. ಅವರ ಜೀವನದ ಅವಶ್ಯಕತೆಗಳು ತೀರ ಕಡಿಮೆ ಇರುವದನ್ನು 
ನೋಡಿದಾಗ, “ದೇವಲೋಕದ ಸುಧೆಯನೊಲ್ಲೆನು....... ಬರಿಯ ನೆಲವಿರಲೆಮಗೆ 
ಮಲಗಲು......... ' ಪದ್ಯದ ನೆನಪಾಯಿತು. 


ಏಕಚಿತ್ತದಿಂದ ಅವರ ಜೀವನವನ್ನು ಕ್ಷಕಿರಣಗಳಿಂದ ಅಳೆದು ನೋಡುತ್ತಿದ್ದಾಗ, 
ಪರಕೀಯನೊಬ್ಬನು ಇಲ್ಲಿ ಸುಳಿದಾಡಿ, ದೃಷ್ಟಿ ಹಾಕುತ್ತಿದ್ದಾನೆಯೇ? ಎಂದು 
ವಿಸ್ಮಯಗೊಂಡು ವಿಚಾರಿಸಲು ಮುಖಂಡನು ಮುಂದೆ ಬಂದ. ಏನಾದರೂ 
ಮಾತನಾಡಿಸಬೇಕೆಂದು, ಮಳೆಯ ನೀರಿನಿಂದಾಗಿ ನಿಮ್ಮ ವಾಸಕ್ಕೆ ಆತಂಕ 
ಉಂಟಾಗುವದಲ್ಲವೇ? ಎಂದಾಗ, “ನಮಗಾದರೂ ತಲೆಯ ಮೇಲೊಂದು ಸೂರು 
ಇದೆ. ಕೋತಿಗೆ ಅದೂ ಇಲ್ಲವಲ್ಲ!'' ಎಂದು ಕೊಟ್ಟ ಮಾರ್ಮಿಕ ಉತ್ತರದಿಂದ ಬಾಯಿ 
ಮೂಕವಾಯಿತು. ಹೌದು. ಅವನ ತರ್ಕದಲ್ಲಿ ಅರ್ಥವಿದೆಯೆನಿಸಿತು. ಇನ್ನಿತರ 
ಪಶು-ಪಕ್ಷಿಗಳಂತೆಯೇ ಮಾನವನ ನೆಮ್ಮದಿಯ ಜೀವನಕ್ಕೆ ಬೇಕಾದದ್ದು ಅತ್ಯಲ್ಪ. 
ಆದರೆ ಸ್ವಾರ್ಥಿಯಾದ ಮನುಷ್ಯ ಪ್ರಪಂಚ, ನಿಸರ್ಗ ಧಾರಾಳವಾಗಿ ಕೊಡ 
ಮಾಡಿದ್ದೆಲ್ಲವನ್ನೂ ತನ್ನದನ್ನಾಗಿ ಮಾಡಿಕೊಳ್ಳುವ ಹಡಾಹುಡಿಯಲ್ಲಿ ಕಾಯಂ 
ಅಸಂತುಷ್ಣವಾಗಿಯೇ ಮುಂದರದಿದಿದೆ ಅನಿಸಿತು. ಈ ಬಡಪಾಯಿಗಳಿಂದ ಜೀವನದ 
ಅರ್ಥವೇನು? ಎಂದು ಕಲಿತುಕೊಳ್ಳುವ ಬದಲಾಗಿ ಅವರನ್ನು ತಮ್ಮ ಪ್ರತಿರೂಪವಾಗಿ 
ಮಾಡಲು ಹೊರಟ ಸುಸಂಸ್ಕೃತರನ್ನು ನೆನೆಸಿ ನಗು ಬಂದಿತು ಹಿರಿಯನನ್ನು 
ಸಂಭಾಷಣೆಯಲ್ಲಿ ತೊಡಗಿಸಿದಾಗ, ಇನ್ನಿತರರರೂ, ಏನು ನಡೆದಿದೆಯೆಂದು 
ಅರಿತುಕೊಳ್ಳಲು ಬಂದು ಸೇರಿಕೊಂಡರು. ಉಪಜೀವನಕ್ಕಾಗಿ ಏನು ಮಾಡುತ್ತಿದ್ದೀರಿ? 
ಎಂದು ಕೇಳಿದಾಗಲೂ ಅದೇ ವೆ )ರಾಗ್ಯದ, ನಿರ್ಲಿಪ್ತತೆಯ ಉತ್ತರ. ಹುಟ್ಟಿಸಿದ ದೇವರು 
ಹುಲ್ಲು ವ್ಸ ಮೇಯಿಸುವುದಿಲ್ಲ, ಮಳೆಗಾಲ ಚೆನ್ನಾಗಿದ್ದಾಗ ಅಲ್ಪ ಸ್ವಲ್ಪ ಕೃಷಿ ಮಾಡುತ್ತೇವೆ. 
ಅದಿಲ್ಲದಾಗ ಅಲ್ಲಿ-ಇಲ್ಲಿ ಕೂಲಿ ಮಾಡುತ್ತೇವೆ. ಆಗೊಮ್ಮೆ ಈಗೊಮ್ಮೆ 
ಬೇಟೆಯಾಡುತ್ತೇವೆ. ಹೊಳೆಯಲ್ಲಿ ಮೀನು ಹಿಡಿಯುತ್ತೇವೆ. ಇದಕ್ಕಿ ಸಂತ ಹೆಚ್ಚಿನದನ್ನು 
ಕೊಡು, ಎಂದು ದೇವರಿಗೆ ಕೇಳಲು ನಾವಾರು ಬಾಬೂಜಿ? ಎಂದು ಮರು ಪ್ರಶ್ನೆ 
ಹಾಕಿದ. ಛಾಯಾಚಿತ್ರ ತೆಗೆಯಬಹುದೇ? ಎಂದು ಕೇಳಿದಾಗ ಅದೊಂದನ್ನು ಮಾತ್ರ 
ಕೇಳಬೇಡಿ! ಎಂದು ಅದೊಂದು ಅನೈತಿಕ ಕೆಲಸವೆಂಬಂತೆ ನುಡಿದುಬಿಟ್ಟ. ಮಾತಿನಲ್ಲಿ 
ತೊಡಗಿದಾಗ ಕ್ಯಾಮರಾ ಆಗಾಗ ಕ್ಲಿಕ್‌ ಅಂದದ್ದು ಅವನ ಅರಿವಿಗೆ ಬರಲೇ ಇಲ್ಲ, 
ಮತ್ತೆ ಮಳೆ ಬರುವಂತೆ ಇದ್ದುದರಿಂದ ಮಾತುಕತೆಯನ್ನು ಅಲ್ಲಿಗೇ ಮುಗಿಸಬೇಕಾಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೭ 


ಧರ್ಮದ ಹೆಸರಿನಲ್ಲಿ ನಮ್ಮವರಲ್ಲಿ ನಡೆಯುವಷ್ಟು ಮೋಸ, ಬೇರಾವ 
ದೇಶದಲ್ಲಿಯೂ ನಡೆಯುತ್ತಿರಲಿಕ್ಕಿಲ್ಲ. ಜಟಾ ಶಂಕರ ಇದಕ್ಕೆ ಅಪವಾದವೇನಲ್ಲ, 


ಈ ಮಹಾದೇವ ಪರ್ವತಾವಳಿಯಲ್ಲಿ ಶಿವಪಾರ್ವತಿಯರು ವಾಸ 
ಮಾಡುತ್ತಿದ್ದಾರೆಂದು ಭಾವುಕರ ಕಲ್ಪನೆ. ಅಂತೆಯೇ ಉಮಾ-ಮಹೇಶ್ವರರಲ್ಲಿ ಭಕ್ತಿ 
ಇದ್ದವರು, ವಿವಿಧ ಕಾರಣಗಳಿಗಾಗಿ ವರ್ಷವಿಡೀ ಈ ಸ್ಥಳದ ದರ್ಶನ ಪಡೆಯಲು 
ಬರುತ್ತಲೇ ಇರುತ್ತಾರೆ. ಮವಾಸಿಯರ ಮನೆಗಳ ಎದುರಿನಲ್ಲಿ ಹರಿಯುವ ಹಳ್ಳ 
ಮುಂದೆ ದೊಡ್ಡ ದೊಡ್ಡ ಬಂಡೆಗಲ್ಲ ನಡುವೆ ನುಸುಳಿ ಅದೃಶ್ಯವಾಗಿ ಬಿಟ್ಟಂತೆ 
ಅನಿಸುತ್ತದೆ. ಒಂದು ಮೈಲು ದೂರದ ಕೊರಕಲಿನಲ್ಲಿ ಹಳ್ಳ, ತಿರುಗಿ 
ಪ್ರತ್ಯಕ್ಷವಾಗುವುದರಿಂದ ಅದಕ್ಕೆ ಶಿವನ ಮುಡಿಯಿಂದ ಧುಮುಕುವ ಗಂಗಾ, ಗುಪ್ತಗಂಗಾ, 
ದೂಧ್‌ ಗಂಗಾ (ಹಾಲುಗಂಗೆ) ಮೊದಲಾದ ಹೆಸರುಗಳು ಬಂದಿವೆ. ಅದರಲ್ಲಿ 
ಸ್ನಾನಮಾಡಿದರೆ, ಎಲ್ಲ ಪಾಪಗಳೂ ನಾಶವಾಗುವುದೆಂದು ನಂಬಿದ್ದರಿಂದ ಭಕ್ತರೆಲ್ಲ 
ಅಲ್ಲಿಗೆ ಧಾವಿಸುತ್ತಾರೆ. ದಾರಿಯುದ್ದಕ್ಕೂ ದೇವರ ವಿಗ್ರಹಗಳಿಗೆ ಬರಗಾಲವಿಲ್ಲ. ಎಲ್ಲಕ್ಕೂ 
ಮೊದಲು ಸರ್ವರಿಗೂ ಸ್ವಾಗತ ಬಯಸುವವನು ಮೈಮುಖಗಳಲ್ಲಿ ಕೆಂಬಣ್ಣ ತಾಳಿದ 
ಮಹಾನ್‌ ಭಜರಂಗಬಲಿ. ಅವನಿಗೆ ನಮಿಸುವವರು ಮೊದಲು, ಬಾವಿಯಿಂದ ನೀರು 
ಸೇರಿ, ಕೈಕಾಲು ತೊಳೆದುಕೊಳ್ಳಬೇಕಂತೆ. ದಣಿವು, ಬಾಯಾರಿಕೆಗಳಾದಾಗ 
ಇ ವರದಾನವೆನಿಸಿತು. ಭಕ್ತರೆಲ್ಲ ತಾಳ ತಂಬೂರಿ, ಢೋಲಕ್‌ಗಳೊಂದಿಗೆ 
ಕಪಿನಾಯಕನ ಗುಣಗಾನ ನಡೆಸಿದ್ದರು. ಹತ್ತಾರು ಶಿವಲಿಂಗಗಳು, ಉಮಾಮಹೇಶ್ವರ 
ಮೂರ್ತಿಗಳನ್ನು ಹಿಂದೆ ಹಾಕಿಹೋದಾಗ, ಪಾತಾಳ ಲೋಕದಿಂದ ಎಂಬಂತೆ, 
ಹರಹರಮಹಾದೇವ ಎಂಬ ಘೋಷ ಕೇಳಿಸತೊಡಗಿತು. ಯಾವನೋ ಪಣ್ಯಾತ್ಮನು 
ಕಂದರ ಒಂದರಲ್ಲಿ ಇಳಿದು ಹೋಗಲು ಪಾವಟಣಿಗೆಗಳನ್ನು ಮಾಡಿಸಿದ್ದಾನೆ. 
ಮೇಲಿನಿಂದ ನೋಡಿದರೆ ಕೆಳಗೆ ಗೋಚರಿಸುವುದು, ರಮ್ಯದೃಶ್ಯ, ಹಾವಸೆ ತುಂಬಿದ 
ಬಂಡೆಗಲ್ಲಿನಿಂದ, ಅಂತರಗಾಮಿ ಗಂಗೆ ಪ್ರತ್ಯಕ್ಷಳಾಗಿದ್ದಾಳೆ! ಹರಕೆ ಹೊತ್ತವರೆಲ್ಲ 
ಭಾರವಾದ ತ್ರಿಶೂಲಗಳನ್ನು ಕೊನೆಗೊಮ್ಮೆ ಇಳಿಸಿ, ಶಿವನಿಗೆ ಒಪ್ಪಿಸಿ ಗಂಗೆಯಲ್ಲಿ 
(ರುರಿಯ ನೀರಿನಲ್ಲಿ) ಸ್ನಾನಮಾಡಿ, ಪೂಜೆ ಪುನಸ್ಕಾರ ಸಲ್ಲಿಸುತ್ತಾರೆ. ಕ್ಯಾಮರಾಧಾರಿಗೆ, 
ತ್ರಿಶೂಲಧಾರಿ ಪೂಜಕರ ನಡುವೆ ಏನು ಕೆಲಸವೆಂದು ಯಾರಿಗೂ ಅರ್ಥವಾಗಲಿಲ್ಲ. 
ಪ್ರವಾಸದ ಎರಡು ದಿನ ಮೈ ನೀರನ್ನು ಕಂಡಿರಲಿಲ್ಲ, ಹೀಗಾಗಿ ಬೆವರು ಧೂಳುಗಳ 
ಜಿಡ್ಡನ್ನು ಕಳೆದುಕೊಳ್ಳಲು ಭಕ್ತರಿಗಿಂತ ಹೆಚ್ಚ ಮಿಂದಾಗ, ಆದರೂ ಪೂಜೆ ಮಾಡದಿದ್ದಾಗ 
ಅವರಿಗೆಲ್ಲ ಅಚ್ಚರಿ. ಗಂಗೆಯ ಪ್ರಭಾವವೋ ಸ್ವಚ್ಛ ಪರಿಸರದ್ದೊ. ಹೊಸ ಹುರುಪು 
ಬಂದಂತಾಯಿತು. ಸ್ನಾನದ ಸುಖ ದಯಪಾಲಿಸಿದ್ದಕ್ಕಾಗಿ, ಶಿವಗಂಗೆಯರಿಗೆ ಕೃತಜ್ಞತೆ 
ಸಲ್ಲಿಸಿ, ಪರ್ವತವೇರಲು ಪ್ರಾರಂಭಿಸಿದ್ದಾಯಿತು. ಹರೆಯದ ಗೃ ಹಿಣಿಯೋರ್ವಳನ್ನು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭ 


ಕುಟುಂಬದವರು ಒದ್ದೆ ಬಟ್ಟೆಯಲ್ಲಿ ಜಟಾಶಂಕರದಲ್ಲಿ ಮೀಯಿಸಲು ಒಯ್ಯುತ್ತಿದ್ದರು. 
ಅವಳಿಗೋ ದಮ್ಮಿನ ಕಾಯಿಲೆ, ಶೀತದಿಂದ ತೇಕುತ್ತ ಒಂದು ಹೆಜ್ಜೆ ಇಡುವದೂ 
ಪ್ರಯಾಸಕಾರಿಯಾಗಿತ್ತು. ಅವಳಿಗೆ ಮಕ್ಕಳಾಗದ್ದರಿಂದ ಹತ್ತಾರು ತೀರ್ಥಸ್ನಾನ ಮಾಡುವ 
ವ್ರತ ಆಚರಿಸುತ್ತಿದ್ದಾಳೆ! ಎಂದು ಹತ್ತಿರದಲ್ಲಿ ಇದ್ದವನು ವಿವರಿಸಿ. ಹೇಳಿದ. ಹೀಗೆ 
ಮಾಡುವದರಿಂದ ಮಕ್ಕಳಾಗುತ್ತಾರೋ ಇಲ್ಲವೋ ತಿಳಿಯದು. ಆದರೆ ಬೇನೆ ಬಿದ್ದು 
ಜೀವಚ್ಛವವಾಗಲು ಆಮಂತ್ರಣ, ಎಂದು ಹೇಳುವ ಮನಸ್ಸಾದರೂ, ಅದರಿಂದ ಆಗುವ 
ಲಾಭ ಅಷ್ಟರಲ್ಲಿಯೇ ಇದೆ, ಎಂದು ಸುಮ್ಮನಾಗಬೇಕಾಯಿತು. ಬಂಡೆಯೊಂದರಲ್ಲಿ 
ನಿಲ್ಲಿಸಿದ ಬೃಹತ್‌ ತ್ರಿಶೂಲಕ್ಕೆ ಒಂಟಿಕಾಲಿನಲ್ಲಿ ಆಧರಿಸಿ ನಿಂತು, “ಸಾದ್ವಿ”'ಯೊಬ್ಬಳು 
ಶಿವಸ್ತೋಶ್ರವನ್ನು ಪಠಿಸುವುದರಲ್ಲಿ ಮೈಮರೆತಿದ್ದಾಳೆ. ಇವರೆಲ್ಲ ದೂರದೂರದ 
ಊರಿನಿಂದ ಬಂದವರೆಂದು ಅವರ ಬಟ್ಟೆ ಬರೆಗಳೇ ಹೇಳುತ್ತಿದ್ದವು. ಭಸ್ಮಾಸುರನು 
ಶಿವನ ಬೆನ್ನಟ್ಟಿದಾಗ, ಅವನು ಜಟಾಶಂಕರದಲ್ಲಿ ಅವಿತಿದ್ದನೆಂದು ಭಕ್ತರು ನಂಬುತ್ತಾರೆ. 


ಹಿಂದಿರುಗುತ್ತಿದ್ದಂತೆ ಅನತಿ ದೂರದ ಆಲದ ಮರದ ಆಶ್ರಯದಲ್ಲಿ ಮುಂಜಾನೆ 
ಕಂಡ ಮವಾಶಿಯ ಕುಟುಂಬ, ವಿಶ್ರಮಿಸುತ್ತಿರುವದನ್ನು ಕಂಡಾಗ, ಅವರ ಛಾಯಾಚಿತ್ರ 
ತೆಗೆದೇತೀರಬೇಕೆಂಬ ಛಲ ಮೂಡಿತು. ವಿಕ್ರಯ ಖರೀದಿಗಳೆಲ್ಲಮುಗಿದವೇ? ಎಂದು 
ಕೇಳಿದಾಗ, ಕಿವುಡ-ಮೂಕರಂತೆ ಮಿಸುಕಾಡದೇ ಕುಳಿತಿದ್ದರು. ಹೆಸರೇನು? ಹಳ್ಳಿ 
ಯಾವುದು, ದೇವರು ಯಾರು? ಎಂಬ ಪ್ರಶ್ನೆಗಳಿಗೆ ಮೌನವೊಂದೇ ಉತ್ತರವಾಯಿತು. 
ಜಟಾ-ಶಂಕರನ ವಿಭೂತಿ ಪ್ರಸಾದಗಳನ್ನು ಜೊತೆಯಲ್ಲಿತಂದಿದ್ದರೆ, ದೇವರ ಹೆಸರಿನಲ್ಲಿ 
ಮಾತನಾಡಿಸಬಹುದಾಗಿತ್ತಲ್ಲ ಅನಿಸಿತು. ಹೆಚ್ಚಿನ ಹಣದ ಅವಶ್ಯಕತೆಯೇ ಇಲ್ಲದವರಿಗೆ 
ಹಣದಾಸೆ ಹೇಗೆ ತೋರಿಸುವದು? ಸಹಕಾರ ನೀಡದವರ ಛಾಯಾಚಿತ್ರಗಳನ್ನು 
ತೆಗೆಯಬೇಕಾದಾಗ, ಎಲ್ಲ ತರದ ಯುಕ್ತಿಗಳನ್ನೂ ಪ್ರಯೋಗಿಸಬೇಕೆಂದು ಅನುಭವ 
ಹೇಳುತ್ತದೆ. ಆದ್ದರಿಂದ ಬಾಲಕನನ್ನು ಕೈಹಿಡಿದು ಎಳೆತಂದು ರಮಿಸಿ, ಅವನ ಕೊರಳಿಗೆ 
ಕ್ಯಾಮರಾ ತೂಗಹಾಕಿದಾಗ, ತುಂಬ ಖುಷಿಯಿಂದ ನಕ್ಕ. ಅದರ ತೋರುಗನ್ನಡಿಯಲ್ಲಿ 
ದೂರದ ಬೆಟ್ಟ, ಅವರಿಗೆ ಆಶ್ರಯ ಕೊಟ್ಟ ಆಲದ ಮರಗಳ ಪ್ರತಿಬಿಂಬ ತೋರಿಸಿದಾಗ, 
ಹೊಸಲೋಕವನ್ನು ಕಂಡು ಆನಂದಿಸಿದ ನಂತರ ಕ್ಕಾಮರಾ ತಿರುಗಿ ಪಡೆದು, ಅದರಲ್ಲಿ 
ಅವನ ತಂದೆಯ, ಛಾಯೆಯನ್ನು ತೋರಿಸಿ, ಅಕ್ಕನತ್ತ ಮುಖ ತಿರುಗಿಸುತ್ತಿದ್ದನಂತೆ 
ಅವಳು ಬೆನ್ನು ಮಾಡಿ ಕುಳಿತಳು. ಭಯಪಡುವಳಂತೆ ಗಂಟು-ಮೂಟೆಗಳ್ನು 
ಕಟ್ಟಕೊಂಡು, ಹೊರಡೋಣವೆಂದು ತಂದೆಗೆ ಒತ್ತಾಯ ಪಡಿಸಹತ್ತಿದಳು. ಬರೇ 
ಅವಳ ಬೆನ್ನು ನೋಡಿದ ತಮ್ಮನಿಗೆ ಅತೃಪ್ತಿಯಾಗಿ, ಇತ್ತ ಮುಖಮಾಡಿ ನಿಲ್ಲಬಾರದೇ? 
ಎಂದು ಅಕ್ಕನಿಗೆ ಜೋರು ಮಾಡಿದ. ಅವಳ ಪಟ್ಟು ಬಿಡದೇ ಮುಖ ತಿರುಗಿಸಿ 
ಕೂತಿದ್ದಳು. ಇದು ಮದ್ದುಗುಂಡು ಹಾರಿಸುವ ಕೋವಿಯಲ್ಲ, ಬರೇ ಛಾಯಾಗ್ರಹಣದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೭೯ 


ಪೆಟ್ಟಿಗೆ ಎಂದು ಎಷ್ಟು ವಿವರಿಸಿದರೂ, ಅದನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಆ 
ಮುಗ್ಗದಿಗಿರಲಿಲ್ಲ. ಕೊನೆಯ ಯತ್ನವೆಂದು ಯಜಮಾನವನನ್ನುನಿಲ್ಲಿಸಿ, ಮಗನಿಗೆ ಅವನ 
ಬಟ್ಟೆಬರೆ ಸರಿಮಾಡುವಂತೆ ಸೂಚಿಸಿದೆ. ಕ್ಯಾಮರಾ ಕಣ್ಣು ತನ್ನ ತಂದೆಯತ್ತ 
ತಿರುಗಿದ್ದರಿಂದಲೋ ಪಿತನ ಪ್ರತಿಕ್ರಿಯೆ ನೋಡಲೆಂದೋ, ತಿರುಗಿ ನಿಂತಳು. ಈ 
ಅವಕಾಶಕ್ಕಾಗಿಯೇ ಎಂದಿನಿಂದಲೋ ಯತ್ನಿಸುತ್ತಿದ್ದರಿಂದ ಕ್ಯಾಮರಾ ಅವಳತ್ತ ತಿರುಗಿ 
ಕ್ಲಿಕ್‌ ಎಂದಿತು. ಏನೋ ತಮಾಷೆ ನಡೆದಿದೆ ಎಂದು ದಾರಿಹೋಕರು ಮರದಡಿಯಲ್ಲಿ 
ಸೇರಲಾರಂಭಿಸಿದರು. ಛಾಯಾಗ್ರಹಣಕ್ಕೆ ಈ ಕುಟುಂಬ ಒಪ್ಪಿಕೊಳ್ಳಲಿಲ್ಲವೆಂದು ಅವರಿಗೆ 
ದೂರಿಕೊಂಡಾಗ, ಮುಖಂಡನಂತೆ ತೋರುವ ಓರ್ವನು, ಒಪ ಜಂ 
"ನೀವೆಲ್ಲ ಮೂರ್ವರು. ಅವರಾಗಿ ಫೋಟೊ ತೆಗೆಯುತ್ತೇನೆಂದರೆ, ಬೇಡವೆನ್ನುತ್ತೀರಿ. 
ಸ್ಟುಡಿಯೋಕೆ ಹೋದರೆ ಹತ್ತಾರು ರೂಪಾಯಿ ಕಿತ್ತುಕೊಳ್ಳುತ್ತಾರೆ......... ' ಎಂದು 
ದಬಾಯಿಸ ಸುತ್ತಿದ್ದಂತೆ ಮವಾಸಿಯ ಕುಟುಂಬ ಜಾರಿಕೊಂಡಿತು. ತನ್ನ ಯತ್ನ 
ಹುಸಿಹೋಯಿತೆಂದು ದಾರಿಹೋಕನಿಗೆ ನಿರಾಶೆಯೇ ಆಯಿತು. ಆದರೆ ಕ್ಯಾಮರಾ 
ಗೆಲುವಾಗಿಯೇ ಇತ್ತು. ಆ ಯುವತಿ ಎಲ್ಲಿಂದ ಬಂದಳೋ ಗೊತ್ತಿಲ್ಲ. ಎಲ್ಲಿ 
ಹೋದಳೋ ಅದೂ ತಿಳಿಯಲಿಲ್ಲ. ಆದರೆ ಆಕೆಯ ಆಕರ್ಷಕ ಚಿತ್ರವೊಂದನ್ನು 
ಕ್ಯಾಮರಾ, ಸದಾಕಾಲದವರೆಗೆ ಸೆರೆಹಿಡಿದಿಟ್ಟಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ /೮೦ 


೧೩. ಚಂದೇಲರ ಹಳ್ಳಿಯಲ್ಲಿ 


ಶಿ 





ಛತರ್‌ಪುರ-ಪನ್ನಾ ಹೆದ್ದಾರಿಯಿಂದ ಕೇವಲ ಮೂವತ್ತು ಮೈಲುದೂರದ 
ಖಜುರಾಹೋಕ್ಕೆ ಒಯ್ಯಲು ಡ್ರಾಯವರನು ನಾಲ್ಕು ಸಲ ಚಹಾ ತಿಂಡಿಗೆ ಮತ್ತು 
ಹದಿನಾರು ಸಲ ಪ್ರವಾಸಿಗರನ್ನು ಹತ್ತಿಸಲು ಬಸ್ಸನ್ನು ನಿಲ್ಲಿಸಿದ. ಕೊನೆಯ ಹಂತದಲ್ಲಿ 
ಹೆದ್ದಾರಿಂದ ಕೇವಲ ನಾಲ್ಕು ಮೈಲಿ ಹೋಗುವದಿದ್ದರೂ "ಬಾಮಿತಾ' ಊರಲ್ಲಿ 
ಅರ್ಧತಾಸು ನಿಲ್ಲಿಸಿ ತನಗೂ, ಕಂಡಕ್ಟರನಿಗೂ ಹಣವಿಲ್ಲದ ನಾಶ್ತಾಕ್ಕೆ ಅನುವು 
ಮಾಡಿಕೊಂಡ. ಊರಿಗೆ ಊರೇ ಧನಿಕ ಮತ್ತು ವಿದೇಶಿ ಪ್ರವಾಸಿಗಳನ್ನು . 
ಎದುರುಗೊಳ್ಳಲು ಸದಾ ಸಿದ್ಧವಾದಂತೆ ಖಜುರಾಹೋ ಇತ್ತು. ಪಂಚತಾರಾ ಬಿರುದು 
ಹೊತ್ತ ಚಂದೇಲ್‌ ಹೋಟೇಲು, ಸಿರಿವಂತರನ್ನು ಸುಲಿಯಲು ಇನ್ನೆರಡು ಅಂತಸ್ತುಗಳನ್ನು 
ಕಟ್ಟಡಕ್ಕೆ ಜೋಡಿಸುವದರಲ್ಲಿ ಇತ್ತು. ಖಜುರಾಹೋ ಕಾಮಿನಿಯರ ಶಿಲ್ಪಗಳನ್ನು 
ತಹ ತವಕದಿಂದ ಧಾವಿಸಿಬರುತ್ತಿದ್ದ ಪ್ರವಾಸಿಗಳ ಭಾರ ತಾಳಲಾರದೇ ಖುರಾರ 
ನದಿಯ ಸೇತುವೆ ಕುಸಿದಿದ್ದರಿಂದ ಬಸ್ಸು ಬೇರೊಂದು ಮಾರ್ಗವಾಗಿ ಓಡಿತು. 
ಪ್ರವಾಸಿಗರಿಗೆ ಹೆಚ್ಚಿನ ಸವಲತ್ತುಗಳನ್ನು ಕೊಡ ಮಾಡಲು ನಗರಪಾಲಕರು ಪ್ರತಿ 
ಪ್ರಯಾಣಿಕನಿಂದಲೂ ಎಂಟಾಣೆಯಂತೆ ಸುಲಿದರು. ಅಲ್ಲಿಯ ದೇವಾಲಯಗಳಿಗೆ 


ಹಿಡಿದ ಕನ್ನಡಿಯಂತಿದ್ದ "ಶಿವಸಾಗರ' ಸರೋವರದಲ್ಲಿ ಊರ ಯೌವ್ವನೆಯರು 
ನೀರಾಟಕ್ಕೆ ಇಳಿದಿದ್ದರು. ಆಗ ಕ್ಯಾಮರಾ ಕೊರಳಿಗಿದ್ದರೆ ಜೀವಂತ ಸುಂದರಿಯರನ್ನು 
ಅದರಲ್ಲಿ ಬಂಧಿಸಿಡಬಹುದಾಗಿತ್ತು! ಎಂದು ಮರುಗುವಂತೆ ಆಯಿತು. 


ವಿದೇಶೀ ಪ್ರವಾಸಿಗರು ಕಾರು, ಟ್ಯಾಕ್ಸಿ, ಬಸ್ಸುಗಳಲ್ಲಿ ಬಂದಿಳಿದಾಗ ಓಡಿ ಬರುವ 
ಕಿರುಕುಳ ವ್ಯಾಪಾರಿಗಳು ಈ ಹಳ್ಳಿಗರನ್ನು ಹೊತ್ತು ಬಂದ ಬಸ್ಸಿನತ್ತ ಗಮನಕೊಡದೇ 
ತಮ್ಮ ಹರಟೆಯನ್ನು ಮುಂದುವರೆಸಿದರು. ಎದುರಿಗಿದ್ದ ಅಂಗಡಿಗಳಲ್ಲಿಟ್ಟ ಮಾರಾಟದ 
ಸರಕುಗಳನ್ನು ನೋಡಿದಾಗ, ವಿಶ್ವದ ಕಾಮುಕತೆ ಮತ್ತು ಜೂಜಿನ ಕೇಂದ್ರವಾದ 
ಅಮೇರಿಕದ ಲಾಸವೇಗಾಸಕ್ಕೆ ಬಂದು ಮುಟ್ಟಿದಂತೆ ಭಾಸವಾಯಿತು ಮುಷ್ಟಿ ಮೈಥುನ, 
ಸಲಿಂಗರತಿ ಮತ್ತು ಪ್ರಾಣಿ ಸಂಭೋಗಗಳಂಥ ವಿಕೃತ ಕಾಮುವನ್ನು 
ಆಧಾರವಾಗಿಟ್ಟುಕೊಂಡು ರಚಿತವಾದ ಪ್ಲಾಸ್ಟಿಕ್‌, ಪ್ಲಾಸ್ಟರ್‌ ಆಫ್‌ ಪ್ಯಾರಿಸ್‌ದಲ್ಲಿ 
ತಯಾರಿಸಿದ ಉಬ್ಬು ಚಿತ್ರಗಳು ಬಾಟಿಕ್‌ ಪದ್ಧತಿಯಲ್ಲಿ ತಯಾರಾದ ಅದೇ ಬಗೆಯ 
ಕೃತಿಗಳು, ಅವೇ ಬಗೆಯ ಕಲಾಕೃತಿಗಳು ಪ್ರವರ್ಣೀಯ ಚಿತ್ರಗಳು, ಕಾರ್ಡುಗಳು, 
ಕೊಳ್ಳುವವರನ್ನು ಎದುರುಗೊಳ್ಳಲು ಸಿದ್ಧವಾಗಿ ನಿಂತಿದ್ದವು. ಪ್ರವಾಸಿಗಳಿಗೆ, ಇಲ್ಲಿಯ 
ಬಗ್ಗೆ ಹೆಚ್ಚು ಅರಿಯದವರಿಗೆ ತಪ್ಪು ಕಲ್ಪನೆ ಕೊಡಲು ಉತ್ತಮ ಉಪಾಯವೆನಿಸಿತು. 
ಈ ನೆನಪಿನ ವಸ್ತುಗಳನ್ನು ಮಾರುವವರು. ಚಹಾದಂಗಡಿಯವರು, ಹೊಟೇಲಿನವರು, 
ಸಾಯಕಲ್‌ ರಿಕ್ಷಾದವರು, ಮಾರ್ಗದರ್ಶಕರು, ಪ್ರವಾಸಿಗಳಿಂದ ಹಣವೆತ್ತುವ 
ವೃತ್ತಿಯಲ್ಲಿ ತೊಡಗಿದಂತೆ ಅನಿಸಿತು. ಹೀಗೇಕೆ? ಎಂದು ವಿಚಾರಿಸಿದಾಗ, ಎಲ್ಲ 
ಯತುಗಳಲ್ಲೂ ಸರಿಯಾಗಿ ಉತ್ಪನ್ನವಿರುವುದಿಲ್ಲವೆಂದು ಒಬ್ಬನು ವಾದಿಸಿದರೆ, 
ನಗರಪಾಲಿಕೆಯವರು ಹೆಚ್ಚು ಕರ ಹೇರುತ್ತಾರೆಂದು ಇನ್ನೊಬ್ಬನೆಂದ. ಮಗುದೊಬ್ಬನು 
ಎಲ್ಲವನ್ನೂ ಹೊರಗಿನಿಂದಲೇ ತರಬೇಕು ಎಂದು ಸಿದ್ಧಮಾಡಲು ಹೊರಟಂತಿತ್ತು. 
ಅಲ್ಪಾವಧಿಯಲ್ಲಿ ಧನವಂತರಾಗುವ ಮುಖ್ಯಉದ್ದೇಶವನ್ನು ಮಾತ್ರ ಎಲ್ಲರೂ 
ಅರಿತಿದ್ದರು! 


ಪಕ್ಕಾ ಬನಿಯಾನ "ಗುಪ್ತಾ ಲಾಜ್‌' ಬಿಟ್ಟು ದಾನ ಧರ್ಮ. ದಯೆ ನೀತಿಗಳನ್ನು 
ಪಾಲಿಸಬಹುದೆಂದುಕೊಂಡ "ಜೈನ್‌ ಲಾಜ್‌'ದಲ್ಲಿ ತಂಗಿದ್ದಾಯಿತು. ಮಾಲಕನು 
ಪತ್ನಿಯ ಆಜ್ಞಾಧಾರಕನಂತಿದ್ದ. ಮನೆತುಂಬ ಮಕ್ಕಳು, ರಸೋಯಿ (ಅಡಿಗೆಮನೆ) 
ತುಂಬ ಜೊಂಡಿಗಗಳಿದ್ದವು! ತಾಯಿಯನ್ನು ಅನುಕರಿಸಿ ಮಕ್ಕಳೂ ತಂದೆಯನ್ನು 
ಟೀಕಿಸಲಾರಂಭಿಸಿದಾಗ, ಅವನ ಆತ್ಮಾಭಿಮಾನ ಜಾಗೃತವಾಗಿ ಸಿಂಹದಂತೆ 
ಗರ್ಜಿಸಲಾರಂಭಿಸಿದ. ಬದ್‌ತಮೀಜ (ನಾಲಾಯಕ್‌) ಮತ್ತು ಉಲ್ಲುಕೆ ಪಟ್ಟೆ 
(ಗೂಗೆಮರಿ), ಅವನ ಬಾಯಲ್ಲಿ ಎಡಬಿಡದೇ ಬರುವ ಶಬ್ದಗಳು. ತಾವು ಉಲ್ಲೂ 
ಆದರೆ, ಉಲ್ಲೂ ತಂದೆ ಯಾರು? ಎಂದು ಮಕ್ಕಳು ಹಂಗಿಸಿದವು. ಸಿಡಿಮಿಡಿಗೊಂಡ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೨ 


ತಂದೆ, ಬೇಳೆಯನ್ನು ತಿರುವತ್ತಿದ್ದ ಸೌಟನ್ನೆತ್ತಿ ಮಗಳಿಗೆ ಪ್ರಹಾರ ಮಾಡಲು ಹೊರಟ. 
ಪತ್ನಿ ನಡುವೆ ಬಂದು, ಮಕ್ಕಳು ಮೂರ೯್ಪರೆಂದರೆ, ನೀವು ಅವರಿಗಿಂತ ಚಿಕ್ಕವರಾಗಿ 
ವರ್ತಿಸುತ್ತೀರಿ? ಎಂದು ಮೂದಲಿಸಿ ಸೌಟು ಕಿತ್ತುಕೊಂಡು, ಚಾಕುವಿನಿಂದ ತರಕಾರಿ 
ಹೆಚ್ಚಲಾರಂಭಿಸಿದಳು, ಇದೆಲ್ಲ ದಿನಂಪ್ರತಿಯ ನಾಟಕವೆಂದು ಎಲ್ಲರ ವರ್ತನೆಯಿಂದ 
ಅರಿವಾಯ್ತು. ಖೋಲಿಯೊಂದಕ್ಕೆ ದಿನಕ್ಕೆ ೧೬ ರೂಪಾಯಿ. ಚಪಾತಿ ಪಲ್ಯಕ್ಕೆ ಐದೂವರೆ 
ರೂಪಾಯಿ ಚಾರ್ಚು ಮಾಡುವದರಿಂದ ಧನಿಕನಾಗಬೇಕಿತ್ತು. ಆದರೆ ಮಿತ ಸಂತಾನ, 
ಸುಖಕ್ಕೆ ಆಧಾರ ಎಂಬ ದಿವ್ಯಮಂತ್ರದಲ್ಲಿ ವಿಶ್ವಾಸವಿಡದ ಈ ಜೈನಗೃಹಸ್ಥನು 
ಎಂದಾದರೊಮ್ಮೆ ಧನಸಂಗ್ರಹವಾದರೆ ಶ್ರವಣಬೆಳ್ಗೊಳಕ್ಕೆ ಯಾತ್ರೆ ಕೈಗೊಂಡು 
ಗೊಮ್ಮಟನ ದರ್ಶನಲಾಭ ಪಡೆಯಬೇಕೆಂದು ಕನಸು ಕಟ್ಟಿದ್ದ! ಸ್ವಲ್ಪ ಹೊತ್ತಿಗೆ ಬಸ್ಸು 
ತುಂಬಿ ಧನಿಕ ಗುಜರಾತಿಗಳು ಅವನ ಲಾಜಿಗೆ ಬಂದಿಳಿದಾಗ, ಗೆಲುವಾದ, 
ಅಗಂತುಕರು ಅವನು ಹೇಳಿದ ಬಾಡಿಗೆಗೆ ಒಪ್ಪಿಕೊಂಡರೂ ಐವತ್ತು ಜನರಿಗೆ ಊಟದ 
ವ್ಯವಸ್ಥೆ ಲ ಸುಲಭದ ಮಾತಾಗಿರಲಿಲ್ಲ. ತನ್ನ ಮಕ್ಕಳು ಕೊನೆಯಲ್ಲಿ ಊಟ ಮಾಡಬೇಕೆಂದು 
ಸುಗ್ರೀವಾಜ್ಞೆ ಹೊರಡಿಸಿದರೂ ಅಡಿಗೆಯ ಅಭಾವವಾಗುವದೆಂದು ಅನುಭವದಿಂದ 
ಕಂಡುಕೊಂಡ ಮಕ್ಕಳು ಅತಿಥಿಗಳಿಗೂ ಪೂರ್ವದಲ್ಲಿಯೇ ಉಂಡು ತೇಗಿದವು. 
ಬಂದವರಿಗೆ ಚಪಾತಿಗಳಿದ್ದರೆ ಪಲ್ಯವಿಲ್ಲ. ಬೇಳೆಯಿದ್ದರೆ ಅನ್ನವಿಲ್ಲ. ಏನೇನೋ ಕುಂಟ 
ನೆಪ ಹೇಳಿ, ಟೊಮೆಟೊ, ಈರುಳ್ಳಿ ಹೆಚ್ಚಿ ಕೊಟ್ಟು ಭರ್ತಿಮಾಡಲು ಯತ್ನಿಸಿದ. 
ಈಗ ಹೇಗಾದರೂ ಸುಧಾರಿಸಿಕೊಳ್ಳುತ್ತೇವೆ. ರಾತ್ರೆಯೂಟ ಸರಿಯಾಗಿ ಆಗಬೇಕು. 
ಅದಕ್ಕೂ ಹೆಚ್ಚು ಮಲಗುವ ವ್ಯವಸ್ಥೆ ಚೆನ್ನಾಗಿರಬೇಕು ಎಂದು ಮುಖಂಡನು ತಾಕೀತು 
ಮಾಡಿ ತಂಡದವರನ್ನು ದೇವಾಲಯಕ್ಕೆ ಕರೆದುಕೊಂಡು ಹೋದ. 


ಹುಡಗರು ಹೆಂಗಳೆಯರು ಇರುವ ಐವರ ತಂಡಕ್ಕೆ ನಿದ್ರೆಯ ವ್ಯವಸ್ಥೆ 
ಕಷ್ಟಕ್ಕಿಟ್ಟುಕೊಂಡಿತು. ಮಕ್ಕಳನ್ನು ಜಗಲಿಗೆ ಸೇರಿಸುವುದು. ದಾಸ್ತಾನು ಖೋಲಿಯನ್ನು 
ಮಲಗುವ ಜಾಗಕ್ಕಾಗಿ ಖಾಲಿಮಾಡಿ ಸಾಮಾನು ಅಡಿಗೆ ಮನೆಗೆ ಸಾಗಿಸುವದು. 
ತಾವು ಛತ್‌ (ಗಚ್ಚಿ) ಮೇಲೆ ಮಲಗುವದು ಎಂದೆಲ್ಲ ಯೋಚಿಸಿಕೊಂಡರು. ಈ 
ಮದ್ರಾಸಿಯ ಖೋಲಿ ಖಾಲಿಮಾಡಿಸಿದರೆ, ನಾಲ್ವರಿಗೆ ಅಲ್ಲಿ ವ್ಯವಸ್ಥೆ ಮಾಡಬಹುದು 
ಎಂಬ ಲೆಕ್ಕಾಚಾರದಿಂದ, ಮುಂಗಡ ಕೊಟ್ಟಿದ್ದರೂ ಕೋಣೆ ಬಿಟ್ಟು ಕೊಡಬೇಕೆಂದ. 
“ಏನಯ್ಯಾ, ಕಾನೂನು ನಿನಗೊಬ್ಬನಿಗೇ ಗೊತ್ತೆಂದು ತಿಳಿದಿಯಾ? ಜಗತ್ತಿನಲ್ಲಿ ಇಲ್ಲದ 
ಕಾನೂನು ನಿನ್ನದಾದರೆ ಅದನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಸಿ ಬೋರ್ಡನ್ನು 
ತೂಗುಹಾಕು. ಪತಿ-ಪತ್ನಿಯರ ಗುಪ್ತ ಸಮಾಲೋಚನೆಯಿಂದ ಕಾನೂನು ಆಗುತವೆಂದು 
ತಿಳಿದಿಯಾ? ಮನಸ್ಸು ಮಾಡಿದರೆ ಇದೇ ಖೋಲಿಯಲ್ಲಿ ಒಂದು ತಿಂಗಳು ಇರುವ 
ಅಧಿಕಾರ ಪ್ರತಿ ಪ್ರವಾಸಿಗೂ ಇದೆ. ಈ ಮಾತಿನ ಹಿಂದಿನ ಕೆಚ್ಚು ನಿನಗೆ ತಿಳಿಯದಿದ್ದರೆ 
ಪೋಲಿಸರನ್ನು ಕರೆಸಬೇಕಾದೀತು” ಎಂದು ಏಕವಚನದಲ್ಲಿ ಗಟ್ಟಿಯಾಗಿ ಹೇಳಿದಾಗ, 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೩ 


ಅವನು ತತ್ತರಿಸಿ ಹೋದ. ಇಂದು ಮುಂಜಾನೆ ಯಾರ ಮುಖ ನೋಡಿದ್ದೆ? ಎಂದು 
ತಲೆ ಕೆರೆದುಕೊಂಡಾಗ, ಪತ್ನಿಯದೇ! ಎಂದು ನೆನಪಾಗಿರಬೇಕು. ಪೆಚ್ಚು ಮುಖ 
ಮಾಡಿ, ಕ್ಫೆ ಜೋಡಿಸಿ, ಸಾಹೇಬರೇ ಈ ಗುಲಾಮನ ಮಾತುಗಳನ್ನು ಮನ್ನಿಸಬೇಕು. 
ಏನೋ ಅಜ್ಞಾನದಿಂದ ಮಾತನಾಡಿದೆ, ಎಂದು ಕ್ಷಮಾಪಣೆ ಕೇಳಿದಾಗ, ಟೊಳ್ಳುತನ 
ನೋಡಿ ನಗು ಬಂದಿತು. ದೇವಾಲಯಗಳನ್ನು ನೋಡಲು ಹೊರಟಾಗ, “ನಿಮಗೆ 
ಸಿಗುವ ನಾಲ್ಕು ಕಾಸಿಗೆ ಅಡ್ಡ ಬರಲು ಮನಸ್ಸಿಲ್ಲ ಸರಿಯಾಗಿ ಐದು ಗಂಟೆಗೆ ಖಾಲಿ 
ಮಾಡಿ ಕೊಡುತ್ತೇನೆ'' ಎಂದಾಗ ಜೈನನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ! 
ಖಜುರಾಹೋ ಸುಂದರಿಯನ್ನು ಮರೆತರೂ ಈ ಜೈನನ ವ್ಯಾಪಾರ ಮರೆಯುವಂತಿಲ್ಲ. 


ಈ ಪ್ರದೇಶವನ್ನು ಆಳಿದ ಚಂದೇಲ ಅರಸರು ತಮ್ಮ ರಾಜಧಾನಿಯಲ್ಲಿ 
ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದರೂ, 
ಇಂದು ಕೆಲವು ಮಾತ್ರ ತಲೆಯೆತ್ತಿ ನಿಂತಿವೆ. ಇವು ಮೂರು ಗುಂಪುಗಳಲ್ಲಿ ದೂರದೂರ 
ಹರಡಿಕೊಂಡಿವೆ. ಅತಿ ಸುಂದರವಿದ್ದು ವಿಶ್ವಖ್ಯಾತಿ ಪಡೆದ ನಂದಿ, ಚಿತ್ರಗುಪ್ತ, 
ಜಗದಂಬಾ, ಲಕ್ಷ್ಮಣ ದೇವಾಲಯಗಳು ಪಶ್ಚಿಮಕ್ಕೆ ಇವೆ. ಜೈನರ ಪಾರ್ಶ್ವನಾಥ 
ಮತ್ತು ಆದಿನಾಥ ದೇವಾಲಯಗಳು ಪೂರ್ವಕ್ಕೆ ಇವೆ. ದುಲಾದೇವ ಮತ್ತು ಚತುರ್ಭುಜ 
ದೇವಾಲಯಗಳು ದಕ್ಷಿಣಕ್ಕೆ ಇವೆ. ಇವುಗಳೆಲ್ಲ ಹೆಚ್ಚು ಕಡಿಮೆ ಒಂದೇ ಶೈಲಿಯಲ್ಲಿದ್ದು, 
ಎತ್ತರವಾದ ಜಗಲಿಯ ಮೇಲೆ ನೆಳಲು-ಬೆಳಕುಗಳ ರಮ್ಯತೆಯನ್ನು ಮೂಡಿಸುವದಕ್ಕೆ 
ವಿಶಿಷ್ಟವಾಗಿ ರಚಿಸಿದ್ದಾರೆ. ಶಿಲ್ಪಗಳಿಂದ ತುಂಬಿ ತುಳುಕುವ ವರ್ತುಲಾಕಾರದ ಒಂದು 
ಕಂಬ ಬಿಸಿಲನ್ನು ಹೊಂದಿದಾಗ, ಆನಂತರ ಆಳದಲ್ಲಿದ್ದ ಕಂಬ ಕತ್ತಲೆಯಲ್ಲಿರುತ್ತದೆ. 
ಕಾಮಶಿಲ್ಪಗಳನ್ನು ಛಾಯಾಚಿತ್ರಗಳ ಪ್ರದರ್ಶನದಂತೆ ಒಂದರ ಹಿಂದೆ ಇನ್ನೊಂದರಂತೆ 
ತೂಗಹಾಕದೇ ಹೂಬಳ್ಳಿ, ಪಶುಪಕ್ಷಿ ದೇವದೇವತೆಗಳೊಂದಿಗೆ ಹಾಸುಹೊಕ್ಕಾಗುವಂತೆ 
ಮಾಡಿದ್ದರಿಂದ ಅವನ್ನು ಶೋಧಿಸಿ ನೋಡಲು ಸಂಯಮಬೇಕು. ಎರಡು ಕಣ್ಣುಗಳನ್ನು 
ಹತ್ತು ಮಾಡಬೇಕು. ಅಂತೆಯೇ ಕನಸು ಕಟ್ಟಿ ಅಲ್ಲಿಗೆ ಧಾವಿಸಿದ ಬಹು ಸಂಖ್ಯಾತ 
ಪ್ರವಾಸಿಗಳು ನಿರಾಶೆಗೊಂಡು ಹಿಂದಿರುಗುವದೇ ಹೆಚ್ಚು. 


ಹೊಯ್ಸಳ ಶಿಲಾಬಾಲಿಕೆಯರು, ಚಂದೇಲರ ಸುರಸುಂದರಿಯರಾಗಿದ್ದಾರೆ. ಈ 
ಅಪ್ಸರೆಯರನ್ನು ಮಾನವರ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿದಂತೆ `ರೂಪಿಸಲಾಗಿದೆ. 
ತಮಗಿಂತ ಭಾರವೆನಿಸುವ ಆಭರಣಗಳಿಗೆ ಇಲ್ಲಿ ಆಸ್ಪದವನ್ನೇ ಕೊಟ್ಟಿಲ್ಲ. ಅವರಲ್ಲಿ 
ಕೇಶಾಲಂಕಾರದಲ್ಲಿತೊಡಗಿದವರು, ಮುಖಾಲಂಕಾರದವರು, ವಾದ್ಯ ನುಡಿಸುವವರು. 
ಮಕ್ಕಳ ಮುದ್ದಾಟದಲ್ಲಿ, ಸೀರೆ ಉಡುವದರಲ್ಲಿ, ನರ್ತನಕ್ಕೆ ಸಿದ್ಧವಾಗುವದರಲ್ಲಿ 
ಪ್ರಿಯಕರನನ್ನು ಎದುರು ನೋಡುತ್ತಿರುವವರು. ಕಾದು ದಣಿದವರು, ಯಂಬಿಸುವವರು 
ಚಿತ್ರಿತರಾಗಿದ್ದಾರೆ. ಶಿಲ್ಪಿಗಳು ಈ ವಸ್ತುವನ್ನೇ ಮುಂದುವರಿಸಿ, ವಿವಿಧ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೪ 


ಕಾಮಚೇಷ್ಟೆಗಳನ್ನು ಚಿತ್ರಿಸಿದ್ದಾರೆ. ಸುರಸುಂದರಿಯರಲ್ಲಿ ಮೂಡಿಸಿದ ಸೌಂದರ್ಯವನ್ನು 
ಈ ಕಾಮಿನಿಯರಲ್ಲೂ ಮೂಡಿಸಲು ಮರೆತಿಲ್ಲ. ಇಂದಿನವರಿಗೆ ಅವು ಹೇಗೆ ಕಂಡಾವು! 
ಎಂದು ಅಂದಿನವರು ತಲೆ ಕೆಡಿಸಕೊಳ್ಳಲಿಲ್ಲ. ಶಿವಸಾಗರದಂಥ ಸಾರ್ವಜನಿಕ ಸ್ಥಳದ 
ಸರೋವರದಲ್ಲಿ ಅರೆನಗ್ನರಾಗಿ ಸ್ನಾನಮಾಡಿದ ಅಸುಂದರಿಯರಿಗೆ, ಇಲ್ಲಿ ಬಂದು ಈ 
ಕಾಮಿನಿಯರನ್ನು ನೋಡಲಾಗದೇ ಪತಿಯ ಬೆನ್ನ ಹಿಂದೆ ಮುಖ ಮುಚ್ಚಿಕೊಳ್ಳುವಂತೆ 
ಆದಾಗ ತಮಾಪೆಯೆನಿಸಿತು. ಇದು ಇತಿಹಾಸಕಾರರಿಗೆ, ಸಮಾಜಶಾಸ್ತ್ರಜ್ಞರಿಗೆ 
ಸಂಶೋಧನೆಗೆ, ಒಳ್ಳೇ ತಾಣ ಅನಿಸಿತು. 


ಅಂದಿನ ಖಜುರಾಹೋ ಇಂದು ತೀರ ಚಿಕ್ಕಹಳ್ಳಿಯಾಗಿ "ನಿನೋದಾತಾಲ' 
ಸರೋವರದ ದಂಡೆಯ ಮೇಲೆ ನಿಂತಿದೆ. ಅಸ್ತವ್ಯಸ್ತವಾಗಿ ಕಟ್ಟಿದ ಜೋಪಡಿಗಳು 
ಭುಜಕ್ಕೆ ಭುಜತಾಗಿಸಿ ನಿಂತಿವೆ. ಹಿಂದೊಮ್ಮೆ ಅನಾಥವಾಗಿ ಬಿದ್ದ ಸಾವಿರಾರು 
ಶಿಲ್ಪಗಳನ್ನು ಹಳ್ಳಿಯವರು ತಮ್ಮವನ್ನಾಗಿ ಮಾಡಿಕೊಂಡು. ಮನೆಯ ಗೋಡೆಗೆ, ತುಳಸಿ 
ವೃಂದಾವನ, ದೇವರವಿಗ್ರಹಗಳೆಂದು ಸಂಗ್ಕಹಿಸಿದ್ದಾರೆ. ವಿದೇಶಗಳಲ್ಲಿ ಅವುಗಳ ಬೆಲೆ 
ಅರಿತವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಿದ್ದಲ್ಲದೇ, ನೆಲದಲ್ಲಿಯೂ ಹೂತು ಇಟ್ಟಿದ್ದಾರೆ. 
ರಾಜಸ್ಥಾನದಿಂದ ಗುಳೇ ಬಂದ ಠಾಕೂರನೋರ್ವನು ಈ ಕೆಲಸದಲ್ಲಿ ನಿಸ್ಸೀಮನಂತೆ. 
ಇಂಥ ಅಸಂಖ್ಯಾತ ಶಿಲ್ಪಗಳನ್ನು ತನ್ನವನ್ನಾಗಿ ಮಾಡಿಕೊಂಡು ಹೊಲದಲ್ಲಿ ಹೂತಿಟ್ಟು 
ಖಾತ್ರಿಯ ಗಿರಾಕಿಗಳು ಬಂದಾಗ ಅಗೆದು ಮಾರುತ್ತಾನೆ. ಬಂದ ಲಾಭದಿಂದ ಬಡಜನರ 
ಹೊಲಗಳನ್ನು ಕೊಳ್ಳುತ್ತ ಪುಢಾರಿಯಾಗಿದ್ದಾನೆ. 


ನಸುಕಿನಲ್ಲಿ ಎದ್ದ ಹಳ್ಳಿಗರು ಮಣ್ಣಿನ ಅಗಲವಾದ ಮಡಕೆಯಲ್ಲಿ ಉರಿಯುವ 
ಕೆಂಡಸೇರಿಸಿ, ಅದರ ಸುತ್ತಲೂ ಕುಳಿತು, ಹರಟುತ್ತ ಚಳಿ ಹೋಗಲಾಡಿಸಿಕೊಳ್ಳುತ್ತಾರೆ. 
ಗ ಓಹಿಣಿ, ದನಗಳನ್ನು ಹಿಂಡಿ, ಚಹಾಮಾಡಿಕೊಟ್ಟನಂತರ, ನೇಗಿಲು, ಎತ್ತುಗಳೊಂದಿಗೆ 
ಹೊಲಕ್ಕೆ ಹೊರಡುತ್ತಾರೆ. ಬೆಳೆಗೆ ನೀರುಣಿಸಲು ಇವರು ಬಳಸುವ ಅರ್ಕಿಮೆಡಿಸ್‌ 
ಚಕ್ರ ರಚಿಸುವ ವಿಧಾನ ತೀರ ಮೆಚ್ಚಿಗೆಯಾಯಿತು. ನಾರಿನ ಹಗ್ಗ ಹೊಸೆದು, ಅದಕ್ಕೆ 
ಅಗಲ ಬಾಯಿಯ ಮಣ್ಣಿನ ಮಡಕೆ ಸಿಕ್ಕಿಸಿ, ಜೋಡಿ ಎತ್ತಿನ ಸಹಾಯದಿಂದ ಬಾವಿಯ 
ಒಳಗೆ ಹೋಗಿ ಬರುವ ಏರ್ಪಾಡು ಮಾಡಿದ್ದರಿಂದ ತೀರ ಅಗ್ಗದಲ್ಲಿ ನೀರಾವರಿಯ 
ಯೋಜನೆಯಾಗಿದೆ. ಬೇರೆ ಕಡೆಗೆ ಅವುಗಳಿಗೆ ಉಕ್ಕಿನ ಹಗ್ಗ. ಕಬ್ಬಿಣದ ತೊಟ್ಟಿಲುಗಳನ್ನು 
ರಚಿಸಿದ್ದರಿಂದ ಖರ್ಚು ವಿಪರೀತ ಬರುತ್ತದೆ. ಹಳ್ಳಿಯಲ್ಲಿ ಇದ್ದ ಚಿಕ್ಕ ಪುಟ್ಟ 
ದೇವಾಲಯಗಳು, ದೂರದಿಂದ ಗೋಚರಿಸಿದರೂ ಶಿವ ಕೊಟ್ಟಿಗೆ -ಕಕ್ಕಸುಗಳಿಂದ 
ಹಾದು ಹೋಗಬೇಕಾಗಿದ್ದರಿಂದ ನೋಡುವದು ಸುಲಭವಲ್ಲ. ಹಳ್ಳಿಗರು ಹೊಸಬರಿಗೆ 
ಜೈರಾಮಜಿ, ನಮಸ್ತೆ ಹೇಳುವ ಗೋಜಿಗೆ ಹೋಗದೆ ತಮ್ಮ "ಕೆಲಸದಲ್ಲಿ ತಾವು 
ಚಃ ಶಮರೆತಿರುತ್ತಾರೆ. ಬಹುಶಃ ಪ್ರತಿದಿನ ನೂರಾರು ಪ್ರವಾಸಿಗಳು ಬಂದು 
ಹೋಗುತ್ತಿರುವದರಿಂದ ಈ ಅನಾಸಕ್ತಿ ಇರಬಹುದು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೫ 


ದುಲದೇವ ಹಳ್ಳಿಯಿಂದ ಚತುರ್ಭುಜ ದೇವಾಲಯಕ್ಕೆ ಕಾಲು ಹಾದಿಯಿಂದ 
ಹೋಗಬೇಕಾದರೆ, ಖುರಾರಾ ಹಳ್ಳವನ್ನು ದಾಟಬೇಕಾಗುತ್ತದೆ. ಸಾವಿರಾರು ರೂಪಾಯಿ 
ಖರ್ಚುಮಾಡಿ ಬಂದವರು, ಕಾರು-ಟ್ಯಾಕ್ಸಿಗಳಲ್ಲಿ ಸುತ್ತುವರಿದು ಬರುವ 
ರಾಜಮಾರ್ಗಗಳಿಂದ ಬಂದು ಹೋಗುತ್ತಾರೆ. ಜನ ಸಾಮಾನ್ಕರು, ಈ ಒಂದು 
ದೇವಾಲಯ ನೋಡದಿದ್ದರೆ ಆಗುವ ಹಾನಿ ಅಷ್ಟ ಷ್ಟರಲ್ಲಿಯೇ ಇದೆ! ಎಂಬ ಭಾವ 
ತಾಳಿರುತ್ತಾರೆ. ಕ್ಯಾಮರಾ ತೂಗಿಸಿಕೊಂಡು ಕಾಲು ಹಾದಿಯಿಂದ ಹೊರಟ 
ಹೊಸಬನನ್ನು ಕಂಡು, ಸ್ನಾನಕ್ಕೆ ಇಳಿದ ಹರೆಯದವಳು. ತಾನು ಸುರಸುಂದರಿಯರಿಗಿಂತ 
ಹೆಚ್ಚು ಆಕರ್ಷಕಳಿರುವೆನೆಂದು ಮಾತು ಅರಿಯದೇ “ಎಲ್ಲಿಗೆ ಹೋಗಬೇಕಾಗಿತ್ತು? 
ಎಂದು ವಿಚಾರಿಸಿದಳು. ಈ ಪ್ಯಾಂಟ ಬೂಟಧಾರಿಗೆ ಯಾರೋ ತಪ್ಪುದಾರಿ 
ತೋರಿಸಿದ್ದಾರೆಂದು ತಿಳಿದು, ಬಾಬುಜಿ, ಪಕ್ಕಾ ರಸ್ತೆಯಿಂದ ಬರಬೇಕಾಗಿತ್ತು. 
ಹಳ್ಳದಾಟುವಾಗ ಬಟ್ಟೆ, ಒದ್ದೆಯಾಗದೇ ಇದ್ದೀತೆ? ಎಂದು ಮರುಗಿದಳು. ಅವಳ 
ಒದ್ದೆ ಬಟ್ಟೆಯ ಸಹಜ ಸೌಂದರ್ಯದ ಛಾಯಾಗ್ರಹಣಕ್ಕಾಗಿ ಎಂತೆಂಥ ತೊಂದರೆ 
ತೆಗೆದುಕೊಳ್ಳುವವರೂ ಇರುತ್ತಾರೆ, ಎಂಬ ಮಾತು ಆ ಸರಳಜೀವಿಗೆ ಹೊಳೆಯಲೇ 
ಇಲ್ಲ. ಹಳ್ಳದ ನೀರು ಕುಡಿಯಬಹುದೇ? ಎಂದು ವಿಚಾರಿಸಿದಾಗ, ಇದರಷ್ಟು ಸ್ವಚ್ಛ 
ನೀರು, ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಇಲ್ಲ ಎಂದು ಎದೆಯುಬ್ಬಿಸಿ ಹೇಳಿದಳು. 


ಕ್ಯಾಮರಾ, ಹಳ್ಳಿಯ ಹುಡುಗರನ್ನು ಆಕರ್ಷಿಸಿತು. ಅವರ ಕುತೂಹಲ, 
ಲವಲವಿಕೆಗಳಿಂದಾಗಿ, ಛಾಯಾಗ್ರಹಣ, ದೇವಾಲಯದ ಶಿಲ್ಪಗಳದ್ದಷ್ಟೇ 
ಆಕರ್ಷಕವೆನಿಸಿತು. ಅವರನ್ನೆಲ್ಲ ನಿಲ್ಲಿಸಿ ಫೋಟೋ ಕ್ಲಿಕ್ಕಿಸಿದಾಗ ಅವರಿಗಾದ ಆನಂದಕ್ಕೆ 
ಮೇರೆಯೇ ಇರಲಿಲ್ಲ, ಒಬ್ಬನು ಈ ಸಮಾಚಾರವನ್ನು ತಾಯಿಗೆ ಹೇಳಲು ನಾಗಾಲೋಟ 
ಹಾಕಿದರೆ, ಹುಡುಗಿಯೋರ್ವಳು ಅಕ್ಕನ ಕಿವಿಯಲ್ಲಿ ಈ ಮಾತನ್ನು ಅರುಹಿದಳು. 
ಹಳ್ಳಿಯ ಇನ್ನಷ್ಟು ಹುಡುಗರು ಓಡಿ ಬಂದರು. ಐದು ವರ್ಷದ ಒಬ್ಬ ಹುಡುಗನಿಗೆ 
ಏನು ಅನ್ನಿಸಿತೋ ಏನೋ ಹರಿದು ಚಿಂದಿಯಾದ, ತನ್ನ ಚಡ್ಡಿಯ "`ಜೋಬಿನಿಂದ 
ಮೊಗಸೆ ತುಂಬ ಬೋರೆ ಹಣ್ಣುಗಳನ್ನು ತೆಗೆದುಕೊಟ್ಟ. ಆತ ಬೇಡವೆಂದರೂ 
ಒತ್ತಾಯದಿಂದ ಹತ್ತು ಪೆ ಸೆ ಕೊಟ್ಟಿದ್ದರಿಂದ ಉಳಿದ ಹ್‌ ಮನೆಯ ಕಡೆಗೆ 
ಧಾವಿಸಿ ಅಷ್ಟಷ್ಟು ಬೋರೆ ಹಣ್ಣು ಇಂದ ಛಾಯಾಚಿತ್ರಗಾರನಿಗೆ ಒಪ್ಪಿಸಿದರು. ಶ್ರೀ 
ರಾಮನಿಗೆ ಜಿಂ ತಂದು ಕೊಟ್ಟ "ಹಣ್ಣಿನ ನೆನಪಾಗದೇ ಇದ್ದೀತೆ? ತಲಾ ಹತ್ತುಷ್ಠೆ 
ಬರುವಂತೆ ಅವರಿಗೆಲ್ಲ ಹಣಹಂಚಿ, "ಹಣ್ಣುಗಳನ್ನೂ ತಿರುಗಿ ಒಪ್ಪಿಸಿ, ಷ್ಟ 
ನಿಲ್ಲಿಸಿ ಇನ್ನೊಂದು ಛಾಯಾಚಿತ್ರ ತೆಗೆದದ್ದರಿಂದ ಕಪಿಸೈನ್ಯ ಗೆಲುವಿನಿಂದ ಕುಣಿಯಿತು. 
ಪ್ರವಾಸಿಗಳ ಖಜುರಾಹೋಗೂ ಹಳ್ಳಿಗರ. ಬಾಜ ಜು ಅಂತರವನ್ನು ನೋಡಿ 
ಇಂದಿಗೂ ಹಳ್ಳಿಗರ ಮುಗ್ಧತೆ ದು ಬಂದಿದೆಯೆಂದು ನೆಮ್ಮ ದಿಯೆನಿಸಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೬ 


ಸೇ 


೧೪. ಪಿಪರಿಯಾದಲ್ಲಿ 





ಮಹಾದೇವ ಬೆಟ್ಟಗಳ ಮೇಲಿದ್ದ ಪಚಮಡಿ, ಬೇಸಿಗೆಯ 
ವಿಶ್ರಾಂತಿಧಾಮವಿದ್ದಂತೆ ಅಲ್ಲಿಯ ಗುಹಾ-ಚತ್ರಗಳೂ ಜಗತ್‌ಪ್ರಸಿದ್ಧವಾಗಿವೆ. ಅಂತೆಯೇ 
ಛಿಂದವಾಡಾದಿಂದ ಮಟಕುಲಿ ಮಾರ್ಗವಾಗಿ ಅಲ್ಲಿ ಸೇರಿದ್ದಾಯಿತು. ಅಲ್ಲಿಯ ತಗ್ಗು, 
ದಿನ್ನೆ, ಕೊರಕಲು, ಗುಡ್ಡಬೆಟ್ಟಗಳು, ಕೊಡಗಿನ ರಾಜಧಾನಿಯನ್ನು ನೆನಪಿಗೆ ಹ 
ಈ ಊರನ್ನು ಬ್ರಿಟೀಷರು ಒಂದೂವರೆ ಶತಕದ ಹಿಂದೆಯೇ ತಮ್ಮ ಸೈನ್ಯವನ್ನು ಇರಿಸ 
ಆಯ್ಕೆಮಾಡಿದ್ದು ಇಂದಿಗೂ ಅದೊಂದು ಸೈನಿಕರ, ಠಾಣ್ಯವಾಗಿಯೇ ಉಸಿರು 
ಹಿಡಿದಿದೆ. ಸೈನಿಕರು ವ್ಯಾಪಾರಿಗಳನ್ನು ಬಿಟ್ಟು ಉಳಿದೆಲ್ಲ ಜನ ಕಡುಬಡವರು. ಜನ 
ವಸತಿ ಸುಮಾರು ಆರೂವರೆ ಸಾವಿರ. ಆದರೆ ಬೇಸಿಗೆಯಲ್ಲಿ ಸರಕಾರಿ ಅಧಿಕಾರಿಗಳು, 
ಧನಿಕವರ್ಗದವರು ಬಿಸಿಲಿನ ತಾಪದಿಂದ ಸಂರಕಿ ಕ್ಷಿಸಿಕೊಳ್ಳಲು ಪರ್ವತಾವಳಿಗಳನ್ನು 
ಏರಿದಾಗ, ಜನಸಂಖ್ಯೆ ಮಿತಿಮೀರಿ ಬೆಳೆದಿರುತ್ತದೆ. ಅಲ್ಲಿ ಎಲ್ಲ ಸಾಮಗ್ರಿ 
ಹೊರಗಡೆಯಿಂದ ಬರಬೇಕಾದ್ದರಿಂದ ಎಲ್ಲ ವಸ್ತುಗಳ ಬೆಲೆಯನ್ನು ಆ ಸಮಯದಲ್ಲಿ 
ಗಗನಕೇರಿಸಿಬಿಟ್ಟಿರುತ್ತಾರೆ, ಬನಿಯರು. ಆದರೆ ಸೈನಿಕರು ಬಳಸುವ ಸಾಮಗ್ರಿಗಳು 
ಅತಿ ಕಡಿಮೆ ಬೆಲೆಗೆ ಲಭ್ಯವೆಂದು ತೋರುತ್ತದೆ. ಸರದಾರಜಿಯೊಬ್ಬನ ಅಂಗಡಿಯಲ್ಲಿ 


ಸೈನಿಕರು ಬಳಸುವ ಬಿಸಿಲುಟೋಪಿಯನ್ನು ಕೇವಲ ಮೂರು ರೂಪಾಯಿಗೆ ಕೊಂಡು 
ಕೊಂಡೆ. ಇದರಿಂದ ಅನೇಕರು, ಸೈನ್ಯಕ್ಕೆ ಸೇರಿದವನಿರಬೇಕೆಂದು ಸಲಾಮು 
ಹಾಕಲಾರಂಭಿಸಿದರು. 


ಗುಹಾಚಿತ್ರಗಳು ದಟ್ಟಕಾಡಿನಲ್ಲಿ ಇದ್ದುದರಿಂದ ಸ್ಥಾನೀಯ 
ಮಾರ್ಗದರ್ಶಕನೊಂದಿಗೆ ಹೋಗುವದೇ ಸುರಕ್ಷಿತವೆಂದು ಹಲವರು ಸೂಚಿಸಿದ್ದರಿಂದ 
ದಿನಕ್ಕೆ ೧೨ ರೂಪಾಯಿ ಕೂಲಿಯ ಮೇಲೆ ಮಾರ್ಗದರ್ಶಕನೊಂದಿಗೆ ಹೊರಟೆ. 
ಹಳೆಯ ಪಿಪರಿಯಾ ರಸ್ತೆ ತುಳಿದು ಹೋದನಂತರ "ಮಾಳಾದೇವಿ ಗುಹಾಲಯಕ್ಕೆ 
ಹೋಗುವ ರಸ್ತೆ' ಎಂದು ಸೂಚಿಸುವ ಫಲಕದ ಹತ್ತಿರ ಬಲಗಡೆ ತಿರುಗಿ ಕಾಡಿನ 
ದಾರಿ ತುಳಿಯಲಾರಂಭಿಸಿದೆ. ಎದುರುಗಡೆಯಿಂದ ಜೋಡಿ ಬೇಟೆನಾಯಿಗಳೊಂದಿಗೆ 
ಸೈನ್ಯದಲ್ಲಿದ್ದ ಜವಾನನು ತಾನೂ ಬರುತ್ತೇನೆಂದು ಕೂಡಿಕೊಂಡ. ಮಾರ್ಗದರ್ಶಕನು 
ದಮ್ಮು , ಹಸಿವು, ಬಾಯಾರಿಕೆಗಳಿಂದ ಬಳಲುತ್ತಿದ್ದರಿಂದ ಅಲ್ಲಲ್ಲಿ ವಿಶ್ರಾಂತಿ ಪಡೆದು 
ಮುಂದುವರೆಯಬೇಕಾಯಿತು. ಗುಡ್ಡಗಳನ್ನು ಹತ್ತಿ ಇಳಿದು ಗುಹಾಲಯ ಮುಟ್ಟಿದಾಗ 
ನಿರಾಸೆ ಕಾದಿತ್ತು. ಸೈನಿಕರೆಲ್ಲ ಈ ಚಿತ್ರಗಳ ಮೇಲೆ ತಮ್ಮ ಹೆಸರುಗಳನ್ನು ಗೀಚಿದ್ದರು. 
ಈ ಚಿತ್ರಗಳೆಲ್ಲಾ ಹಾಳುಗೆಡವಿದಂತೆ ತಿರುಗಿ ಹುಟ್ಟಿಕೊಳ್ಳುತ್ತವೆ! ಎಂಬ ಭ್ರಮೆ 
ಸ್ಥಾನಿಕರಲ್ಲಿ ಇದ್ದುದರಿಂದ ಪೋಲಿ ಹುಡುಗರೆಲ್ಲ ಅವನ್ನು ಕಲ್ಲಿನಿಂದ ಜಜ್ಜಿ 
ನಾಶಮಾಡಿಬಿಟ್ಟದ್ದರು. ಹೆಚ್ಚಿನ ಚಿತ್ರಗಳು ಕೆಂಪು ಮತ್ತು ಬಿಳಿವರ್ಣಗಳಿಂದ 
ರಚಿತವಾದವುಗಳು. ಸ್ತ್ರೀ ಪುರುಷರು, ದಂಪತಿಗಳು, ಮದುವೆಯಲ್ಲಿಹಾಕುವ ಕುಂಡಲಿ, 
ನಕ್ಷೆಗಳನ್ನು ಕೆಂಬಣ್ಣದಲ್ಲಿ ಬಿಡಿಸಲಾಗಿದೆ. ಬೇಟೆಗಾರರು, ಕಾಡುಪ್ರಾಣಿಗಳು, ಎತ್ತು, 
ಹಂದಿ, ಮಂಗ ಮೊಲಾದ ಪ್ರಾಣಿಗಳನ್ನು ಬಿಳಿ ಬಣ್ಣದಿಂದ ಬರೆಯಲಾಗಿದೆ. ಈ 
ಚಿತ್ರಗಳು ಸಹಸ್ರ ವರ್ಷಗಳಿಗಿಂತ ಹಿಂದಿನವಾದರೂ ಈಗಿನ ಗೊಂಡರ ಕಲಾಕ ೈತಿಗಳಿಗೆ 
ತೀರ ಹತ್ತಿರದವು, ಅನಿಸುತ್ತವೆ. ಮಾರ್ಗದರ್ಶಕನು ಈ ಗುಹಾಚಿತ್ರಗಳು ದೂರದೂರ 
ಹರಡಿಕೊಂಡಿರುವದರಿಂದ ಅವನ್ನು ಮರುದಿನ ತೋರಿಸುತ್ತೇನೆಂದಾಗ, ಅವನ 
ಇಂಗಿತವರಿತು ಪ್ರಥಮ ದಿನವನ್ನೇ ಮಾರ್ಗದರ್ಶಿಯ ಕೊನೆಯ 
ದಿನವನ್ನಾಗಿಸಬೇಕಾಯಿತು. 

ಪಂಚ (ಐದು) ಮಾಡಿ (ಮನೆ) ಶಬ್ದಗಳ ಮೂಲದಿಂದ ಪಚಮಡಿ ಹೆಸರು 
ಪ್ರಾಪ್ತವಾಗಿದೆಯಂತೆ. ಊರಿನ ಹತ್ತಿರದ ಗುಡ್ಡದ ಮೇಲೆ "ಪಾಂಡುಗುಫಾ' ಎಂದು 
ಕರೆಯಲ್ಪಡುವ ಐದು ಗುಹೆಗಳಿವೆ. ಪಾಂಡವರು ಅಜ್ಞಾತವಾಸದಲ್ಲಿರುವಾಗ, ಇಲ್ಲಿ 
ವಾಸವಾಗಿದ್ದರಿಂದ ಈ ಹೆಸರು ಬಂದಿದೆ ಎಂದು ಪ್ರತೀತಿ. ನಾಸಿಕದ ಹತ್ತಿರವಿರುವ 
ಗುಡ್ಡಗಳಲ್ಲಿಯ ಇಂಥ ಗುಹೆಗಳಿಗೆ “ಪಾಂಡು ಲೇಣಿ' ಎಂದು ಗುರುತಿಸುತ್ತಾರೆ. ಇವೆಲ್ಲ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೮ 


ಬೌದ್ಧಕಾಲೀನ ಗುಹಾಲಯಗಳೆಂದು ಬೇರೆ ಹೇಳಬೇಕಾಗಿಲ್ಲ. ಇವುಗಳಲ್ಲಿ ಯಾವುದೇ 
ತ್ರ ಅಲಂಕಾರವಾಗಲೀ ಮೂರ್ತಿಗಳಾಗಲೀ ಇಲ್ಲ. ಅಜಂತಾ, ಸಾಂಚಿ, 
ಎಲ್ಲೋರಾಗಳು ಸುಸ್ಥಿತಿಯಲ್ಲಿ ಇರಬೇಕಾದರೆ ಕೆಲ ಬೌದ್ಧ ಭಿಕ್ಷುಗಳು ಪಚಮಡಿಗೆ 
ಬಂದು ಬೀಡು ಬಿಟ್ಟಿರಬಹುದು. ಈ ಗುಹೆಗಳನ್ನು ಹಾದು ಗುಡ್ಡದ ಶಿಖರವನ್ನೇರಿದರೆ, 
ಪಚಮಡಿ ಊರಿನ ವಿಹಂಗಮನೋಟ ನೋಡಲು ಸಿಗುತ್ತದೆ. " ಬೇಸಿಗೆಯ ದಿನಗಳಲ್ಲಿ 
ಗವರ್ನರ, ರಾಷ್ಟ್ರಪತಿ, ಮಂತ್ರಿ, ರಾಜಕಾರಣಿ, ಸೈನ್ಯಾಧಿಕಾರಿಗಳು ತಂಗುವ ಕಟ್ಟಡಗಳು. 
ಕೆಂಪು, ಹಳದಿ "ಬಣ್ಣಗಳನ್ನು ಜಾ ಮೆರೆಯುತ್ತಿದ್ದವು. ಇನ್ನೊಂದೆಡೆಗೆ 
ಬಡಬಗ್ಗರ, ಆದಿವಾಸಿಗಳ ಕುಟೀರ, ಜೋಪಡಿಗಳು ತಲೆ ಮರೆಮಾಡಿಕೊಂಡು 
ಹರಡಿದ್ದವು. ಗಗನಮಂಡಲವೆಲ್ಲಕಾರ್ಮೊಡಗಳಿಂದ ತುಂಬಿ ಗರ್ಜಿಸಲಾರಂಭಿಸಿದಾಗ, 
ಮಳೆರಾಯನಿಗೆ ಹೆದರಿ ಹಿಂದಿರುಗಬೇಕಾಯಿತು. 


ಪಿಪರಿಯಾಗೆ ಹೋಗಲೆಂದು ಪಚಮಡಿ ಬಸ್‌ ನಿಲ್ದಾಣಕ್ಕೆ ಬಂದು ನಿಂತಾಗ, 
ಪ್ರವಾಸಿಗಳು ಕಿಕ್ಕಿರಿದು ತುಂಬಿದ್ದರೂ ಒಂದೂ ವಾಹನವಿರಲಿಲ್ಲ. ಧೂಳು ಹಾರಿಸುತ್ತ 
ಬಂದು ನಿಂತ ಒಂದು ಬಸ್ಸಿನಲ್ಲಿ ನೂಕುನುಗ್ಗಲಿನಿಂದ ಜನರೆಲ್ಲ ಕಿಕ್ಕಿರಿದು ತುಂಬಿದ್ದರು. 
ಅವರಲ್ಲಿ ಅರ್ಧದಷ್ಟು ಜನ ಛಿಂದವಾಡಾಕ್ಕೂ, ಉಳಿದವರು ಪಿಪರಿಯಾಕ್ಕೂ 
ಹೋಗುವವರಿದ್ದರು. ಅಂದರೆ ಬೆಂಗಳೂರು ಬಸ್‌ನಿಲ್ದಾಣದಲ್ಲಿ ನಿಂತ ವಾಹನದಲ್ಲಿ 
ಅರ್ಧ ತುಮಕೂರಿಗೆ ಹೋಗುವ ಪ್ರವಾಸಿಗಳು, ಉಳಿದವರು ಮೈಸೂರಿಗೆ ಪ್ರಯಾಣ 
ಬೆಳೆಸುವವರು ಇದ್ದಂತೆ! ನಂತರ ಛಿಂದವಾಡಾಕ್ಕೆ ಹೋಗುವವರು ಅದು ಪಿಪರಿಯಾಕ್ಕೆ 
ಹೋಗುತ್ತದೆಂತಲೂ, ಪಿಪರಿಯಾಕ್ಕೆ ಹೊರಟವರು ಅದು ಇನ್ನಾವ ಊರಿಗೋ 
ಹೊರಟು ನಿಂತಿದೆಯೆಂತಲೂ ಭ್ರಮಿಸಿ ಎಲ್ಲರೂ ಇಳಿದು ಹೋದದ್ದರಿಂದ ಮುಂದಿನ 
ಖಾಲಿ ಸೀಟಿನಲ್ಲಿ ಸುಖವಾಗಿ ಕುಳಿತು ಪಯಣಿಸುವ ಅವಕಾಶ ಸಿಕ್ಕಿತು. ಪಚಮಡಿ 
ಘಟ್ಟವೇರಿದ ನಂತರ ವಿಪುಲ ಮಳೆಯಾಗಿದ್ದರಿಂದ ಸೆ ಸೊರಗಿ ಹೋಗಿದ್ದ ನದಿ, ರುರಿ, 
ಹೊಂಡಗಳು ಮೈ ಕ್ಳೆ ತುಂಬಿಕೊಂಡು ನಿಂತ ನವಯುವತಿಯಂತೆ ಕಂಡವು. ಗಿಡ 
ಮರಗಳೆಲ್ಲ ಸೊಕ್ಕಿನಿಂದ ಬೆಳೆಯಲಾರಂಭಿಸಿದ್ದವು. ಮಳೆಗೆ ಹಚ್ಚ ಹಸಿರು ಪರ್ಣಗಳು 
ಚಿಗಿತುಕೊಳ್ಳುವಂತೆ, ಇಲ್ಲಿ ಹಸಿರುಗಿಳಿಗಳ ಸಂಖ್ಯೆಯುಲ್ಲಿಯೂ 
ಅಭಿವೃ ದ್ದಿಯಾಗುತ್ತಿದೆಯೇ? ಎಂದು ಭ್ರಮೆ ಹುಟ್ಟಿಸುವಂತೆ, ಲಕ್ಷಗಟ್ಟಳೆ ಗಿಳಿಗಳು 
ಘೂಡಾಡು; ಹಿಂಡುಗಳಲ್ಲಿಗಗನ ಮಂಡಲದಲ್ಲಿಸ್ವಚ್ಛಂದವಾಗಿ ಹಾರಾಡುತ್ತಿದ್ದವು. ಕೆಲವು 
ಗಿಳಿವಿಂಡುಗಳು ನಮ್ಮ ವಾಹನದೊಂದಿಗೆ ಓಟದ ಸ್ಪರ್ಧೆಗೆ ಇಳಿದಿದ್ದವು. ಅದೆಷ್ಟೂ 
ದೂರದವರೆಗೆ ಅವು ಹಿಂಬಾಲಿಸಿ ಬಂದು, ಕೊನೆಗೊಮ್ಮೆ ತಮಗೇ ಗ ಷು 
ಎಂಬಂತೆ ಸಿಳ್ಳುಹಾಕಿ ಮಾಯವಾಗಿ ಬಿಟ್ಟವು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೮೯ 


ಬಸ್ಸು ಕೇವಲ ೧೮ ಮೈಲಿ ಪ್ರಯಾಣ ಮಾಡಿ ಮಟಕುಲಿ ಸೇರುವಷ್ಟರಲ್ಲಿ 
ಡ್ರಾಯವರ, ಕಂಡಕ್ಟರ್‌ ಮತ್ತು ಮೋಟಾರಿಗೆ ಕೂಡ ವಿಶ್ರಾಂತಿ ಬೇಕಾಯಿತೆಂದು 
ತೋರುತ್ತದೆ. ಅಂತೆಯೇ ಚಹಾ-ಪಾಣಿಗೆಂದು ಅರ್ಧಗಂಟೆ ವಿರಾಮವನ್ನು 
ಕೊಡಲಾಯಿತು. ತಿರುಗಿ ಹೊರಡುವದರಲ್ಲಿ ಒಂದು ಗಂಟೆಯೆ ಜಾರಿಕೊಂಡಿರಬೇಕು. 
ಕೊಂಚದೂರ ಹೋದೊಡನೆ ಗಿರಾಕಿಗಳನ್ನು ಆಮಂತ್ರಿಸುವ ಸೆರೆ ಅಂಗಡಿಯ 
ಧ್ವನಿವರ್ಧಕಗಳು ಪಿಪರಿಯಾ ಪಟ್ಟಣ ಬಂದಿತೆಂದು ಸಾರಿದವು. ವಿಪರೀತ 
ಮಳೆಯಿಂದಾಗಿ ಎಲ್ಲಕಡೆಯಲ್ಲಿ ಕೊಳಚೆ ನೀರು ಹರಡಿಕೊಂಡಿತ್ತು. ತಗ್ಗುಪ್ರದೇಶದಲ್ಲಿ 
ಡೇರೆ ಹೂಡಿಕೊಂಡು ಬೀಡು ಬಿಟ್ಟಿದ್ದಮೊಗಲಾಯರು ಸುರಕ್ಷಿತ ಸ್ಥಳಕ್ಕೆ ಧಾವಿಸಿದ್ದರು. 
ಊರಿಂದೂರಿಗೆ ಪಯಣಿಸುವ ಈ ಮೊಗಲಾಯಿ ಸುಂದರಿಯರು, ಹಿಂದೊಮ್ಮೆ 
ನಮ್ಮ ಊರಿಗೆ ಬರುತ್ತಿದ್ದರು. ಈಗ ಅವರೆಲ್ಲ ಎಲ್ಲಿ ಮಾಯವಾದರೋ! ಅವರು 
ಬೀಡು ಬಿಟ್ಟಲ್ಲಿ ಸುಲಿಗೆ-ಕಳ್ಳತನಗಳು ಕಾಣಿಸಿಕೊಳ್ಳುತ್ತವೆ ಎಂಬುದು ಸ್ಥಳೀಯರ 
ನಂಬಿಕೆ. ಈ ಅವ್ಯವಹಾರಕ್ಕಾಗಿ ಅವರು ತಮ್ಮ ಏಕಾಂತದ ಸ್ಥಳಕ್ಕೆ ಕರೆದೊಯ್ದು ಅಲ್ಲಿ 
ಗಂಡಸರನ್ನು ಬೆದರಿಸಿ ಸುಲಿಯುತ್ತಿದ್ದರಂತೆ. ಪಿಪರಿಯಾದಲ್ಲೂ ಇಂಥ ಒಂದೆರಡು 
ಘಟನೆಗಳು ನಡೆದವು ಎಂದು ಹೋಟೆಲ್‌ ಮಾಲಿಕನೆಂದ. ದುಡ್ಡಿನ ಅಭಾವವಿದ್ದ 
ಗಂಡಸರು, ಹೆಂಗಳೆಯರು ಚಹಾದಂಡಗಡಿಗೆ ದಾಳಿಯಿಟ್ಟರೆ, ದುಡ್ಡಿನವರು 
ಸೆರೆಯಂಗಡಿಗೆ ದಾಳಿಯಿಟ್ಟರು. 


ಪಿಪರಿಯಾ ಚಿಕ್ಕ ಊರು. ಮುಂಬೈ-ಹೌರಾ ರೇಲುಮಾರ್ಗ ಇಲ್ಲಿಂದ ಹಾದು 
ಹೋಗುವುದರಿಂದ ಇಷ್ಟಾದರೂ ಮಹತ್ವ ಬಂದಿದೆ. ಅದರಂತೆ ಮದರಾಸ್‌-ದಿಲ್ಲಿ 
ರೇಲಿನಲ್ಲಿ ಪಯಣಿಸುವವರು, ಇಟಾರಸಿಯಲ್ಲಿ ಇಳಿದು ಅಲ್ಪ ಸಮಯದಲ್ಲೇ ಇಲ್ಲಿಗೆ 
ತಲುಪಬಹುದು. ರೇಲ್ವೆ ಮಾರ್ಗ ಊರಿನ ಹೃದಯ ಸ್ಥಾನದಿಂದ ಹಾದು 
ಹೋಗುವುದರಿಂದ ಮುಂಬಯಿಯ ದಾದರ, ಜೋಗೇಶ್ವರಿ, ಮುಲುಂಡಗಳಂತೆ 
ಊರು ಇಬ್ಭಾಗವಾಗಿದೆ. ವಾಹನ ನಿಲ್ದಾಣ, ಚಲಚ್ಚಿತ್ರಮಂದಿರ, ನಗರ ಪಾಲಿಕೆಗಳು 
ಊರಿನ ದಕ್ಷಿಣಕ್ಕೆ ಇದ್ದರೆ, ಹೆಚ್ಚಿನ ವ್ಯಾಪಾರಿ ಅಂಗಡಿಗಳು, ವಸತಿಗಳು ಉತ್ತರಕ್ಕೆ 
ಇವೆ. ಇಲ್ಲಿವ್ಯಾಪಾರಿಗಳು, ಜೈನರು ಬೀಡು ಬಿಟ್ಟಿದ್ದಾರೆ. ಅಂತೆಯೇ ಕತ್ತಲಾಗುತ್ತಿದ್ದಂತೆ 
ದೇವಸ್ಥಾನಕ್ಕೆ ಹೊರಟವರು ಇಲ್ಲವೇ ಹೊಳೆದಂಡೆಗೆ ಕಾಣಸಿಗುತ್ತಾರೆ. ಇಲ್ಲಿ 
ಹರಿಯುವ ಸಣ್ಣ ಹೊಳೆಯಲ್ಲಿ ಮಳೆಯ ನೀರು ತುಂಬಿದಾಗ, ಅದೇ ಮಹಾನದಿ 
ಎಂಬಂತೆ ಬು ಈಜಾಡುವರು. ಬಯಲು ಪ್ರದೇಶದವರಿಗೆ ಶಿವನ ಸಮುದ್ರವೇ 
ಮಹಾಸಾಗರ ಅನಿಸಿದಂತೆ. ಹೆಚ್ಚಿನವರು ಚಾಳಿನ ಮನೆಗಳಲ್ಲಿಯೇ ವಾಸಿಸುತ್ತಾರೆ. 
ಅಂತೆಯೇ ಸದಾಕಾಲ ಒಣ ಜಗಳ. ವಾಗ್ಯುದಗಳು ಎಲ್ಲೆಡೆ ಕೇಳಿ ಬರುತ್ತವೆ. ಹೆಚ್ಚಿನ 
ನಿವಾಸಿಗಳು ನಾರುವ ಕಕ್ಕಸುಗಳ ಬದಲಾಗಿ ಬಯಲನ್ನೇ ತಮ್ಮ ಪ್ರಾತರ್ವಿಧಿಗಾಗಿ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೦ 


ಬಳಸಿಕೊಳ್ಳುತ್ತಾರೆ. ಮಕ್ಕಳೆಲ್ಲ ತಮ್ಮ ತಮ್ಮ ಮನೆಗಳ ಮುಂದೆ ಜೇಡಿ ಮಣ್ಣನ್ನು 
ಬಳಸಿ ವಿವಿಧ ಕಲಾಕೃತಿಗಳನ್ನು ನಿರ್ಮಿಸುವದು ಈ ಊರಿನ ವೈಶಿಷ್ಟ್ಯವಾಗಿ ಕಂಡಿತು. 


ಊರಿನ ಎರಡು ಮೂರು ಕಡೆಗಳಲ್ಲಿ ಬೃಹತ್‌ ಪ್ರಮಾಣದ ಗಣಪನ 
ವಿಗ್ರಹಗಳನ್ನು ರಚಿಸುವದರಲ್ಲಿ ತೊಡಗಿದ್ದರು. ರಾಕ್ಷಸನನ್ನು ಸಂಹರಿಸುವ ಗಣೇಶ, 
ಶಿವ-ಪಾರ್ವತಿಯರೊಡನೆ ಇದ್ದ ವಿನಾಯಕ, ದೊಡ್ಡ ಇಲಿಯ ಮೇಲೇರಿ ಕುಳಿತ 
ಪುಟಾಣಿ ಗಣಪ, ಮುಂತಾದವು ಆಕರ್ಷಕವಾಗಿದ್ದವು. ಇವುಗಳನ್ನೆಲ್ಲ ಕೈಯಿಂದಲೇ 
ಕಲಾತ್ಮಕವಾಗಿ ನಿರ್ಮಿಸಿದ್ದಲ್ಲದೇ ಒಂದರ ಹಾಗೆ ಇನ್ನೊಂದಿರಲಿಲ್ಲ. ಆದರೆ ಅವರು 
ವಿಗ್ರಹಗಳನ್ನು ತಯಾರಿಸುವ ರೀತಿಯನ್ನು ವೀಕ್ಷಿಸುತ್ತಿದ್ದಂತೆ ಬಂಗಾಲಿಗಳು ಲಕ್ಷ್ಮಿ, 
ಸರಸ್ವತಿ, ದುರ್ಗೆ, ಕಾಳಿಯರ ವಿಗ್ರಹಗಳನ್ನು ನಿರ್ಮಿಸುವ ವಿಧಾನಗಳು ನೆನಪಿಗೆ 
ಬಂದವು. ಒಳಗೆ ಹುಲ್ಲು ಸೇರಿಸಿ, ಮಣ್ಣಿನ ಟೊಳ್ಳು ವಿಗ್ರಹ ಮಾಡಿ ಅಂಗಾಂಗಳಿಗೆಲ್ಲ 
ರಬ್ಬಾದ ಕಾಗದ-ಬಟ್ಟೆಗಳನ್ನು ಜೋಡಿಸಿ, ಹೊರರೂಪವನ್ನು ಅತ್ಯಾಕರ್ಷಕವಾಗಿಸುವದು 
ಬಂಗಾಲಿಗಳ ವೈಶಿಷ್ಟ್ಯ. ಅದನ್ನು ಇವರು ಹೇಗೆ ಕರಗತ ಮಾಡಿಕೊಂಡರು? ಎಂದು 
ತಲೆ ಕೆರೆದುಕೊಳ್ಳುತ್ತಿರುವಾಗ, ಅವರು ತಮ್ಮತಮ್ಮಲ್ಲಿ ಬಂಗಾಲಿಯಲ್ಲಿ 
ಮಾತನಾಡುವದು ಕೇಳಿಸಿತು. ಅವರು ಇಲ್ಲಿಹೇಗೆ ಬಂದರು? ಎಂದು ವಿಚಾರಿಸಿದಾಗ 
ಪ್ರತಿವರ್ಷವೂ ಅವರು ಬಂಗಾಲದಿಂದ ಇಲ್ಲಿಗೆ ಬಂದು ಗಣಪನ ವಿಗ್ರಹಗಳನ್ನು ರಚಿಸಿ 
ಸ್ಥಾನೀಯರಿಗೆ ಮಾರುವುದು ತಲೆಮಾರುಗಳಿಂದ ನಡೆದು ಬಂದ ಪದ್ಧತಿ, ಎಂದು 
ವಿವರಿಸಿದರು. ಇದರಂತೆ ಅವರು ಇನ್ನಿತರ ವಿಗ್ರಹಗಳನ್ನೂ ಮಾಡುತ್ತಾರಂತೆ. 
ಸಂಜೆಯಾಯಿತೆಂದರೆ ಊರ ಹುಡುಗರು ದಾರಿಹೋಕರಿಗೆ ಮಂಗಳಾರತಿ ಬೆಳಗಿ 
ಅವರಿಂದ ಹತ್ತು ಪೈಸೆ ಪಡೆದು ಆನಂದಿಸುತ್ತಾರೆ. ಇಲ್ಲಿ ರಿಕ್ಷಾ, ಎತ್ತಿನ ಗಾಡಿಗಳು 
ಕಡಿಮೆ ಇದ್ದುದರಿಂದಲೋ ಏನೋ, ನಾಲ್ಕು ಸಾಯಕಲ್‌ ಗಾಲಿಗಳನ್ನು ಜೋಡಿಸಿದ 
ಕೈಗಾಡಿಗಳು ತುಂಬ ಪ್ರಚಾರದಲ್ಲಿವೆ. ಕಟ್ಟಿಗೆ ಒಯ್ಯುವುದಿರಲಿ, ಕಲ್ಲುಗಳನ್ನು 
ಸಾಗಿಸುವುದಿರಲಿ, ಈ ಕೈಗಾಡಿಗಳನ್ನೇ ಬಳಸುತ್ತಾರೆ. 


ಮಧ್ಯಪ್ರದೇಶದ ರಸ್ತೆಸಾರಿಗೆ ವ್ಯವಸ್ಥೆ ತುಂಬ ಕಳಪೆಯಾಗಿದೆ. ಅಲ್ಲಿ ಯಾರನ್ನು 
ವಿಚಾರಿಸಬೇಕೆಂದು ತಿಳಿಯದು. ಸಾಲದ್ದಕ್ಕೆ ವಿಪರೀತ ಮಳೆಯಾಗಿದ್ದರಿಂದ ಅನೇಕ 
ಕಡೆ ರಸ್ತೆಗಳೇ ಮಾಯವಾಗಿ ಬಿಟ್ಟಿದ್ದವು! ಆದ್ದರಿಂದ ಹೋಗಬೇಕಾದ ಊರಿಗೆ 
ಬಸ್ಸಿಗಾಗಿ ಕಾಯುತ್ತ ನಿಲ್ಲುವದಕ್ಕಿಂತ ಬಸ್‌ ಸಿಕ್ಕ ಊರಿಗೆ ಹೋಗುವದೇ ಜಾಣತನ 
ಅನಿಸಿತು. ಅಲೆಮಾರಿಯಂತೆ ಅಲೆಯಲು ಬಂದವನಿಗೆ ಈ ಸೂತ್ರವೇ ಚೆನ್ನಾಗಿರುತ್ತದೆ 
ಎಂದೆನಿಸಿತು. ತಾಮಿಯಾದಿಂದ ಒಂದು ಬಸ್ಸು ಬಂದು ನಿಂತಿತು. ಅಂದು ಸಾವನ್‌ 
(ಶ್ರಾವಣ)ದ ಸಂತೆ ಸೇರಲಿದ್ದರಿಂದ ಪ್ರಯಾಣಿಕರಿಂದ ಬಸ್ಸು ಕಿಕ್ಕಿರಿದು ತುಂಬಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೧ 


ಉಸಿರಾಟವೂ ಕಷ್ಟಕರವಾಗಿದ್ದಾಗ, ಒಂದು ಗಂಟೆ ಕಾದರೂ ಬಸ್ಸು ಮಿಸುಕಾಡಲಿಲ್ಲ. 
ಕೊನೆಗೊಮ್ಮೆ ಡುರು, ಡುರು ಗುಟುರು ಹಾಕುತ್ತ ಬುಸುಗುಡುತ್ತ, ತೇಕುತ್ತ ಹೊಗೆ 
ಕಾರುತ್ತ ಮಿಸುಕಾಡಿ ಹೊರಟು ನಿಂತಾಗ, ಯಾವುದೋ ಕಾಳಗ ಗೆದ್ದಷ್ಟು 
ಸಂತೋಷವಾಗಿತ್ತು. ಒಳಗೆ ಕಾಲಿಡಲೂ ಜಾಗವಿಲ್ಲದಿದ್ದರೂ, ಪ್ರತಿ ಫರ್ಲಾಂಗಿಗೆ 
ಸಾಮಾನಿನೊಂದಿಗೆ ಹತ್ತುವ ವ್ಯಾಪಾರಿಗಳನ್ನು ತೆರೆದ ಕೈಗಳಿಂದ ಕಂಡಕ್ಟರನು 
ಸ್ವಾಗತಿಸುತ್ತಲೇ ಇದ್ದ. ತಾಮಿಯಾದಲ್ಲಿ ಬಂದು ಇಳಿಯುವಷ್ಟರಲ್ಲಿ ಉಸಿರು 
ಕಟ್ಟಿದಂತಾಗಿ, ಹತ್ತಿರದ ಸಂತೆಯ ಹೊಟೇಲಿನಲ್ಲಿ ಸುಡುತ್ತಿದ್ದ ಪಕೋಡ ಕೊಂಡು 
ತಿಂದು, ಹಸಿ ಶುಂಠಿ ಚಹಾ ಸುರಿಯುತ್ತಿದ್ದಂತೆ ಹುರುಪು ಮರುಕಳಿಸಿತು. ಅಪರಿಚಿತನು 
ಯಾರು, ಯಾವ ಊರಿನವನು, ಬಂದ ಉದ್ದೇಶವೇನು ಎಂದು ತಿಳಿದುಕೊಂಡ 
ಹೊಟೇಲ ಮಾಲಿಕನು ಸಮೀಪದಲ್ಲೇ “ ಪಾತಾಳ ಖೋಲ್‌” ಎಂಬ ವಿಸ್ಮಯಕಾರಿ 
ತಾಣವಿದೆ. ಅದನ್ನು ನೋಡಲು ವಿದೇಶಿ ವಸ ಬಂದು ಹೋಗುತ್ತಾರೆ, 
ವಿಶ್ವದ ಅದ್ಭುತಗಳಲ್ಲಿ ಅದೂ ಒಂದಂತೆ! ಆದ್ದರಿಂದ ನೀವು ನೋಡಿಬನ್ನಿ. ಸಾಮಾನಿನ 
ಜವಾಬ್ದಾರಿ ನಾನು ಹೊರುತ್ತೇನೆ ಎಂದು ಹೇಳಿದ. 


ತಿಂದುಂಡು, ಕಟ್ಟುಮಸ್ತಾಗಿ ಬೆಳೆದು, ಕೊರಳಿಗೆ ಕ್ಯಾಮರಾ ತೂಗು ಹಾಕಿ 
ಆದಿವಾಸಿಗಳ ವಾಸಸ್ಥಾನಗಳಲ್ಲಿ ಅಲೆಯುವವನ ಬಗ್ಗೆ ಪೋಲಿಸರಿಗೆ ಗುಮಾನಿ 
ಬಾರದೇ ಇದ್ದೀತೆ? ಬಿಟ್ಟಿ ಬೀಡಾ ಜಗಿಯುತ್ತ ಪಾನ ಅಂಗಡಿಯಲ್ಲಿ ವಿರಮಿಸುತ್ತಿದ್ದ 
ಘೌಜಾ್‌್‌ ಈ ಪರಕೀಯನಿಂದ ವಿವರಗಳನ್ನು ಪಡೆಯಲು ತನ್ನ ಪೇದೆಯನ್ನು 
ಅಟ್ಟಿದ. ಆದಿವಾಸಿಗಳ ಕುರಿತಾಗಿ ಒಂದು ಗ್ರಂಥ ರಚನೆಗಾಗಿ ಕರ್ನಾಟಕ ಸರಕಾರ 
ಕಳುಹಿಸಿದೆ ಎಂದು ಕೊಟ್ಟ ವಿವರಣೆ, ಅಧಿಕಾರಿಗೆ ಅರ್ಥವಾಗಲಿಲ್ಲ. ಮಧ್ಯಪ್ರದೇಶದ 
ರಾಜಧಾನಿ, ಭೋಪಾಲ, ಎಲ್ಲಿದೆ? ಎಂದು 'ತಿಳಿಯದಿರುವಾಗ ಕರ್ನಾಟಕ 
ಎಂದರೇನು ಅರ್ಥವಾಗಬೇಕು? ಪುಸ್ತಕದ ಹೆಸರನ್ನು ಕೇಳಿಕೊಂಡು ಬರಲು ತಿರುಗಿ 
ಪೇದೆಯನ್ನು ಓಡಿಸಿದ. "ಆದಿವಾಸಿ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆ' 
ಎಂದಾಗ ಇದಾವ ಸಂಸ್ಕೃ ತ ಮಂತ್ರವೆಂದು ಹೌಹಾರಿದ ಸಿಪಾಯಿ ತನ್ನ | ಅಜ್ಞಾನವನ್ನು 
ಪ್ರದರ್ಶಿಸಲು ಮನಸ್ಸು 10 ಅಂತೆಯೇ ಮುಂದೆ ಯಾರಿಂದಲೂ ಯಾವ 
ಕಿರುಕುಳವನ್ನೂ ಅನುಭವಿಸಬೇಕಾಗಿ ಬರಲಿಲ್ಲ! 


ಪಾತಾಳ ಖೋಲದಲ್ಲಿ ಭೂಮಾತೆ ಗೊಡೆಯಂತೆ ತಲೆ ಎತ್ತಿಕೊಂಡು, ಗಗನ 
ಮುಟ್ಟುವ ಯತ್ನ ಮಾಡಿರಬೇಕು! ಎನಿಸುವಂತೆ ಪರ್ವತಾವಳಿಗಳ ರಚನೆಯಾಗಿದೆ. 
ಅದರ ತಗ್ಗಿನ ನೆತ್ತಿಯ ಮೇಲೆ ಆದಿವಾಸಿಗಳು ಬೀಡು ಬಿಟ್ಟಿದ್ದಾರೆ. ಅದರ ಶಿಖರ 
ತಲುಪಬೇಕಾದರೆ ' ಪಾವಟಣಿಗೆಯಂಥ ಕಾಲುದಾರಿ ತುಳಿಯದೇ “ಬೇರೆ ಮಾರ್ಗವೇ 
ಇಲ್ಲ. ಗಿಡಗಂಟಿ ಬೆಳೆದು ನಿಂತು, ಎಲ್ಲೆಡೆ ಕೆಸರು ತಾಂಡವವಾಡುತ್ತಿದ್ದರಿಂದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೨ 


ಮೇಲೇರುವ ಸಾಹಸಕ್ಕೆ ಹೋಗಲೇ ಇಲ್ಲ. ಬದಲಿಗೆ ಸಂತೆಗೆ ಹೊರಟು ನಿಂತ 
ಆದಿವಾಸಿಗಳ ಛಾಯಾಗ್ರಹಣವೇ ಕ್ಷೇಮಕಾರಿಯೆನಿಸಿತು. ಸಂತೆಯ ಸ್ಥಳ ಕಾಲು 
ನಡಿಗೆಯಲ್ಲಿ ಸಾಕಷ್ಟು ದೂರದ ಪ್ರಯಾಣವಾದ್ದರಿಂದ ಅವರು ಮಕ್ಕಳು-ಮರಿಗಳನ್ನು 
ಕರೆದು ತರುವ ಗೋಜಿಗೆ ಹೋಗಲಿಲ್ಲ ಹಸಿರು, ನೀಲಿ, ಜಾಂಬಳಿ, ಕೆಂಪು ವರ್ಣದ 
ರಬ್ಬುರಬ್ಬಾದ ಸೀರೆಗಳನ್ನು ಉಟ್ಟ ಸ್ತ್ರೀಯರು ದೂರದಿಂದಲೇ 
ಗೋಚರಿಸುತ್ತಿದ್ದುದರಿಂದ ಕ್ಯಾಮರಾ ಸಜ್ಜುಗೊಳಿಸಲು ಅನುಕೂಲವಾಗುತ್ತಿತ್ತು. 
ಸಂತೆಯ ಕೊಡು-ಕೊಳೆಯ ಸಲುವಾಗಿ ಅವರು ತಮ್ಮಲ್ಲಿದ್ದ ಸಾಮಗ್ರಿಗಳೊಂದಿಗೆ 
ಹೊರಟಿದ್ದರು. ಕುಕ್ಕುಟ, ಹೇಂಟೆ, ಮೊಟ್ಟೆಗಳು ಹೆಚ್ಚಿನವರ ಕೈಯಲ್ಲಿದ್ದವು. ಕೆಲವರು 
ಈಚಲ ಪರ್ಣಗಳಿಂದ ರಚಿಸಿದ ಚಾಪೆ, ಪೊರಕೆಗಳನ್ನು ಹಿಡಿದಿದ್ದರೆ » ಇನ್ನೂ ಕೆಲವರು 
ಬಂಗಾರದಂತೆ ಹೊಳೆಯುವ ಹಿತ್ತಾಳೆಯ ತಂಬಿಗೆಯಲ್ಲಿ ಘಮಘಮಿಸುವ 
ತುಪ್ಪದೊಂದಿಗೆ ಹೊರಟಿದ್ದರು. ಹೆಂಗಳೆಯರು ಗುಂಪಾಗಿ ಹೊರಟರೆ, 
ಒಂಟಿಗಂಡಸರು ದೊಣ್ಣೆಯೊಂದಿಗೆ ಹೊರಟಿದ್ದರು. ಹಿಂದೆ-ಮುಂದೆ ಹೋಗದೇ 
ನಿಂತಲ್ಲಿಯೇ ನಿಂತಿದ್ದ ಕ್ಯಾಮರಾಧಾರಿಯ ಬಗ್ಗೆ ಅವರಿಗೆಲ್ಲ ಏನೋ ಕುತೂಹಲ. 
ಆದರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ತಮ್ಮ ಪಾಲಿಗೆ ತಾವು ಹೊರಟು 
ಹೋಗುತ್ತಿದ್ದರು. 


ಛಾಯಾಗ್ರಹಣವೂ ಆಯಿತು. ಸಂತೆಯೂ ಮುಗಿಯಿತು. ಮುಂದೆ ಎಲ್ಲಿ 
ಹೋಗುವುದು? ಎಂಬ ಪ್ರಶ್ನೆ ಧುತ್‌ ಎಂದು ತಲೆ ಎತ್ತಿ ನಿಂತಿತು. ಕಾಲ್ನಡಿಗೆಯ 
ಆದಿವಾಸಿಗಳು ತಮ್ಮ ಮನೆಗಳನ್ನಾಗಲೇ ಸೇರಿದರೂ ಸಾರ್ವಜನಿಕ ಸಾರಿಗೆಗೆ ಕಟ್ಟು 
ಬಿದ್ದವರು ಬಸ್‌ ನಿಲ್ದಾಣದಲ್ಲಿಯೇ ಕೊಳೆಯುತ್ತಿದ್ದರು. ಕೊನೆಗೊಮ್ಮೆ ಎಲ್ಲಿಂದಲೋ 
ಹೊರಟು ಎಲ್ಲಿಗೋ ಹೋಗಲಿದ್ದ ಬಸ್‌ ಬಂದಿತು. ಅದು ಯಾವ ಊರಿಗೆ 
ಹೋಗುತ್ತದೆಂದು ಕೇಳುವ ಗೋಜಿಗೆ ಹೋಗದೇ ಶಕ್ತಿ ಪ್ರಯೋಗದಿಂದ 
ಒಳಸೇರಿದ್ದಾಯಿತು. ಕಂಡಕ್ಟರನು, ಯಾವ ಊರಿಗೆ? ಎಂದು ಕೇಳಿದಾಗ, ಕಟ್ಟಕಡೆಯ 
ಊರಿಗೆ ಚ್ಯಾ ಉತ್ತರಿಸಿದಾಗ ಆತನು ಛಿಂದವಾಡಾದ ಟಿಕೀಟು ಕೊಟ್ಟದ್ದರಿಂದ 
ನೆಮ್ಮದಿಯೇ ಆಯಿತು. ಆದರೆ ತಾಮಿಯಾದಿಂದ ಕೇವಲ ಇಪ್ಪತ್ತೆಂಟು ಮೈಲಿ 
ದೂರ ಇರುವ ಛಿಂದವಾಡಕ್ಕೆ ಡ್ರಾಯವರನು ನಡುರಾತ್ರೆಗೆ ತಲುಪಿಸಿದನೆಂದರೆ ಅವನ 
ಕಾರ್ಯದಕ್ಷತೆಯ ಅರಿವಾಗದೇ ಇರದು. ಆ ಅವೇಳೆಯಲ್ಲಿ ಎಲ್ಲಿಯೂ ಊಟ 
ಸಿಗುವ ಸಾಧ್ಯತೆಯಿರಲಿಲ್ಲ. ಅಲ್ಲದೇ ಬೇರಾರಿಗೂ ತೊಂದರೆ ಕೊಡುವ ಮನಸ್ಸು 
ಇರಲಿಲ್ಲ. ಹೀಗಾಗಿ ಧರ್ಮಶಾಲೆಯಂತಿದ್ದ ಹೊಟೇಲೊಂದರಲ್ಲಿ 
ಸಾರ್ವಜನಿಕರಿಗಾಗಿದ್ದ ಹಾಸಿಗೆಯನ್ನು ಬಾಡಿಗೆಗೆ ಪಡೆದು, ಗುಂಗಾಡು ತಿಗಣೆಗಳ 
ಕಾಟದಿಂದ ಸಂರಕ್ಷಿಸಿಕೊಂಡು, ನಿದ್ರಾದೇವಿಯನ್ನು ಬರಮಾಡಿಕೊಳ್ಳಲು ಸಾಕಷ್ಟು 
ಪ್ರಯತ್ನಿಸಬೇಕಾಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೩ 


೧೫. ಆದಿವಾಸಿಗಳಲ್ಲಿ ಹಚ್ಚೆ 





ಇಂದಿಗೂ ಜೀವನದಲ್ಲಿ ಯಾವುದೇ ರೀತಿಯ ಕೃತ್ರಿಮತೆ ಇಲ್ಲದೇ ನಿಸರ್ಗದ 
ಮಕ್ಕಳಾಗಿ ಜೀವಿಸುವವರೆಂದರೆ ಆದಿವಾಸಿಗಳು ಮಾತ್ರ. ಮಧ್ಯ ಪ್ರದೇಶದ ಬಸ್ತರ 
ಜಿಲ್ಲೆಯ ಆದಿವಾಸಿಗಳಂತೂ ಆದಿಮಾನವನನ್ನು ಹೋಲುವ ಜೀವನ ನಡೆಸುತ್ತಾರೆ. 
ಶತಮಾನಗಳಿಂದ ಅವರತ್ತ ಲಕ್ಷ್ಮ ಕೊಡದ ಸಮಾಜ, ಸರಕಾರ ಇಂದು ಸುಧಾರಕರಾಗಿ 
ಅವರನ್ನು ನವ ನಾಗರಿಕರನ್ನಾಗಿ ಮಾಡಲು ಹೊರಟಿದೆ. ಅವರ ಜೀವನದ ಮೌಲ್ಯಗಳು 
ನಮಗಿಂತ ಭಿನ್ನವಾಗಿ, ಕೆಲವು ಸಲ ತೀರ ವಿರೋಧವಾಗಿರುವಾಗ, ಅದನ್ನು ಸರಿಯಾಗಿ 
ಅರ್ಥಮಾಡಿಕೊಳ್ಳದೇ ನಮ್ಮ ಪ್ರತಿಬಿಂಬ ಅವರಲ್ಲಿ ಮೂಡಿಸಲು ಹೊರಟಿದ್ದೇವೆ. 
ಹಣ ಕೊಟ್ಟು ಚಲನಚಿತ್ರಗಳಲ್ಲಿ ಹೊಟೇಲುಗಳಲ್ಲಿ, ನಗ್ನತೆ-ಅರೆ ನಗ್ನತೆ ನೋಡಿ 
ಸಂತೋಷ ಪಡುವ ನಮಗೆ ಆದಿವಾಸಿಗಳ ಮಿತ ಬಟ್ಟೆ ಸಹಿಸದಾಗಿದೆ. ಅಂತೆಯೇ 
ನಿಸರ್ಗದ ಮಡಿಲಲ್ಲಿರೂಪುಗೊಂಡ ಅವರ ಸರ್ವಾಂಗ ಸುಂದರ ದೇಹವನ್ನು ಒರಟು 
ಬಟ್ಟೆಯಲ್ಲಿ ಮುಚ್ಚುವ ಯತ್ನ ನಡೆದಿದೆ. ಅವರ ಅರೆ ನಗ್ನ ದೇಹ ಕಾಮುಕತೆ ಕೆರಳಿಸುತ್ತದೆ 
ಎಂದು ಸುಸಂಸ್ಕೃ ತರಿಗೆ ಅನಿಸಿದರೂ ಅವರ ಪರಿಸರದಲ್ಲಿ ಅದಕ್ಕೂ ಹೆಚ್ಚು ಬಟ್ಟೆ 
ಬೇಕೇ ಆಗಿಲ್ಲ. ನಿರ್ಜನ ಕಾಡಿನಲ್ಲಿ ಇನ್ನಿತರ ಪ್ರಾಣಿಗಳಂತೆ ಮಾನವನೂ ನಗ್ನವಾಗಿ 


ಅಲೆದರೆ ನೋಡುವವರು ಯಾರೂ ಇಲ್ಲ. ಅಂತೆಯೇ ಕೆಲವು ಗಿರಿಜನರ ಗುಂಪುಗಳಲ್ಲಿ 
ಪತಿ-ಪತ್ನಿಯ ಸಂಭೋಗ ನಿಸರ್ಗದ ಆಸರೆಯಲ್ಲಿಯೇ ನಡೆಯುತ್ತದೆ. ಇಂಥವರನ್ನು 
ಬಟ್ಟೆಯಲ್ಲಿ ಮುಚ್ಚಿ ಹಾಕಿದರೆ ಅವರ ಅಂಗಸೌಂದರ್ಯದ ಜೊತೆಗೆ 
ಕಲಾಪೂರ್ಣವಾಗಿದ್ದ ಆಭರಣಗಳು ಮುತ್ತು ಹಚ್ಚೆಯ ಕೆಲಸ 
ಅಗೋಚರವಾಗಿಬಿಡುವವು. 


ಹುಲಿ, ಚಿಗರೆಗಳ ಆಕರ್ಷಕ ಮೈಬಣ್ಣ ನೋಡಿ ಆದಿಮಾನವನಿಗೆ ತನ್ನ 
ಅನಾಕರ್ಷಕ ದೇಹದ ಮೇಲೆ ಜಿಗುಪ್ಸೆ ಹುಟ್ಟಿರಬೇಕು. ಅಂತೆಯೇ ಬಣ್ಣ ಬಣ್ಣದ 
ಮಣ್ಣುಗಳನ್ನು ಮೈಗೆ ಮೆತ್ತಿಕೊಂಡಿರಬೇಕು. ಹೀಗೆ ಮಾಡುವುದರಿಂದ ತನಗೆ 
ಬೇಟೆಯಾಡುವುದರಲ್ಲಿಯೂ ಸಹಾಯವಾಗುತ್ತದೆ, ಎಂದು ಅನುಭವಕ್ಕೆ ಬಂದಿದ್ದರಿಂದ 
ಬಣ್ಣಗಳನ್ನು ಕಲಾತ್ಮಕವಾಗಿ ಜೋಡಿಸುವುದನ್ನು ಕಲಿತನು. ಕ್ರಮೇಣ ತನ್ನ ಪರಿಸರದ 
ವಸ್ತುಗಳನ್ನು ಬಿಡಿಸಲಾರಂಭಿಸಿರಬೇಕು. ನಂತರ ಇಂತಹ ಚಿತ್ರಗಳಿಲ್ಲದೇ ತನಗೆ ಬೇಟೆ 
ಸಿಗದು, ಕ್ರೂರ ಪ್ರಾಣಿಗಳಿಂದ ರಕ್ಷಣೆ ಸಿಗದು! ಎಂದು ಅರಿತಿದ್ದರಿಂದ ಅವುಗಳನ್ನು 
ಶಾಶ್ವತವಾಗಿ ತನ್ನ ಶರೀರದ ಮೇಲೆ ಬಿಡಿಸಲು ಯತ್ನಿಸಿರಬೇಕು. ಮೊಟ್ಟ ಮೊದಲನೆಯ 
ಹಚ್ಚೆ, ಸಸ್ಕ ಬಣ್ಣಮತ್ತು ಮುಳ್ಳಿನ ಸಹಾಯದಿಂದ ನಿರ್ಮಾಣವಾಗಿರಬೇಕು. ಇಂದಿಗೂ 
ಅಂತಹದೇ ಪದ್ಧತಿ ಬಳಕೆಯಲ್ಲಿ ಇದೆ. ಹಚ್ಚೆ ಬಿಡಿಸಿಕೊಳ್ಳುವುದು ಧಾರ್ಮಿಕವೆಂದು 
ಪರಿಗಣಿಸಲಾರಂಭಿಸಿದ್ದರಿಂದ ಅವನ್ನು ಹಾಕುವ ತಜ್ಞರು ಬೆಳೆದುಕೊಂಡರು. ಅವರು 
ಆದಿವಾಸಿ ತಂಡದ ಪರಿಪಾಠ ಮತ್ತು ಅವರ ಕಲಾ ಅಭಿರುಚಿಗನುಸಾರವಾಗಿ ಹಚೆ 
ಬಿಡಿಸುತ್ತಾರೆ. 


ಹಚ್ಮೆ ಧರಿಸುವವರು ಸರ್ವ ದೇಶದಲ್ಲಿ, ಸರ್ವ ಜನಾಂಗದಲ್ಲಿ 
ಪ್ರಚಲಿತವಿದ್ದುದರಿಂದ ನಮ್ಮ ಪೂರ್ವಜರೆಲ್ಲ ತುಂಬ ಹಚ್ಚೆ ಬಿಡಸಿಕೊಳ್ಳುತ್ತಿದ್ದರು, 
ಎಂದು ಅನಿಸುತ್ತದೆ. ಹಿಂದೂಗಳು ತಮ್ಮ ಇಷ್ಟದೇವತೆ ಬಿಡಿಸಿಕೊಂಡರೆ ಕ್ರಿಶ್ಚಿಯನ್ನರು 
'ಕ್ರಾಸ್‌' ಧರಿಸುತ್ತಾರೆ, ಪಾಶ್ಚಿಮಾತ್ಯರು ತಮ್ಮ ಹೆಸರು ಬರೆಯಿಸಿಕೊಂಡರೆ, ಆಫ್ರಿಕನ್ನರು 
ಮೈಯನ್ನೆಲ್ಲ ಅದರಿಂದಲೇ ತುಂಬಿಸಿಕೊಂಡಿರುತ್ತಾರೆ. ಅತ್ಯಾಧುನಿಕರೆನಿಸಿಕೊಂಡವರು 
ಕೂಡ ಹಣೆ, ಗಲ್ಲಗಳ ಮೇಲೆ ಆಕರ್ಷಣೆಯ ಬಿಂದು ಹಾಕಿಕೊಂಡಿರುತಾರೆ. 
ಆದಿವಾಸಿಗಳು ಎಲ್ಲ ಹಚ್ಚೆಯನ್ನು ಏಕಕಾಲದಲ್ಲಿ ಬಿಡಿಸಿಕೊಳ್ಳದೇ ಅನುಕೂಲವಾದಾಗ 
ಅದನ್ನು ಜೋಡಿಸುತ್ತ ಹೋಗುತ್ತಾರೆ. ನಾಮಕರಣ ಮಾಡುವಾಗ, 
ಬತುಮತಿಯಾದಾಗ ಹೀಗೆ ವಿವಿಧ ಕಾಲಗಳಲ್ಲಿ ಬಿಡಿಸಿಕೊಳ್ಳುವ ಹಚ್ಚೆಗಳಿವೆ. 
ವಾರಕ್ಕೊಮ್ಮೆ ಸೇರುವ ಸಂತೆಗಳಲ್ಲಿ ಹಜಾಮರಂತೆ ಹಚ್ಚೆಯವರೂ ಬಂದಿರುತಾರೆ. 
ಮರದ ನೆರಳಲ್ಲಿ ಕೂತು ತಮಗೆ ಬೇಕಾದ ಚಿತ್ರ ಬಿಡಿಸಿಕೊಳ್ಳುವುದು ಪದ್ಧತಿ. 


ಮಧ್ಯಪ್ರದೇಶದ ಮಡಿಲಲ್ಲಿ / ೯೫ 


ಜಾತ್ರೆಗಳಲ್ಲಿ ಹೆಚ್ಚನ ಪ್ರಮಾಣದಲ್ಲಿ ಹಚ್ಚೆಯ ಕೆಲಸ ನಡೆಯುತ್ತದೆ. ಹಬ್ಬ, ಹರಿದಿನ, 
ಮದುವೆಯ ಕಾಲದಲ್ಲಿ ಹಚ್ಚೆಯವರೇ ಹಳ್ಳಿಗೆ ಬಂದು ತಮ್ಮ ಕೆಲಸಗಳಿಗಾಗಿ 
ಕಾಳು-ಕಡ್ಡಿ, ಎಣ್ಣೆಗಳನ್ನು ಪಡೆಯುತ್ತಾರೆ. 


ಚರ್ಮದಲ್ಲಿಅಡಕವಾಗಿರುವ ಬಣ್ಣದ ಕಣಗಳು ಸರ್ವ ಪ್ರಾಣಿಗಳಲ್ಲಿ ಮೈಬಣ್ಣಕ್ಕೆ 
ಕಾರಣ. ಪಾರದರ್ಶಕ ಪ್ಲಾಸ್ಟಿಕ್‌ ಕೊಳವೆಯಲ್ಲಿ ವಿವಿಧ ಬಣ್ಣಗಳನ್ನು ತುಂಬಿದರೆ 
ಕೊಳವೆಗೂ ಅದೇ ಬಣ್ಣ ಬರುವಂತೆ ಈ ಬಣ್ಣ ಕಣಗಳು ಮೈಬಣ್ಣ ನಿರ್ಧರಿಸುತ್ತವೆ. 
ಕೂದಲು, ಗರಿಗಳಿಗೂ ಇದೇ ರೀತಿಯಿಂದ ಬಣ್ಣ ಬಂದಿರುತ್ತದೆ. ಕೆಲವರಲ್ಲಿ 
ಅನುವಂಶಿಕವಾಗಿ ರೋಗದಿಂದಾಗಿ ಈ ಬಣ್ಣ ಕಣಗಳು ಉತ್ಪನ್ನವಾಗುವುದೇ ಇಲ್ಲ. 
ಅಂತಹವರ ಚರ್ಮ, ಕೂದಲುಗಳೆಲ್ಲ ನಿರ್ವರ್ಣವಾಗಿರುತ್ತವೆ. ಹುಲಿ, ಆಮೆ, 
ಕಾಗೆಗಳೆಲ್ಲ ಈ ವರ್ಣಕ್ಕೆ ಸೇರಿದವುಗಳು. ಮಾನವನಲ್ಲಿ ಬಣ್ಣ ಕಣಗಳು ಆಂತರಿಕ 
ಅವಯವಗಳನ್ನು ಸೂರ್ಯನ ಪ್ರಖರತೆಯಿಂದ ರಕ್ಷಿ ಸುತ್ತವೆ. ಅಂತೆಯೇ ಭೂಮಧ್ಯ 
ಪ್ರದೇಶದಲ್ಲಿ ಇರುವವರಲ್ಲಿ ಈ ಕಣಗಳು ಧ್ರುವದವರಿಗಿಂತ ಅಧಿಕ ಪ್ರಮಾಣದಲ್ಲಿ 
ಇರುತ್ತವೆ. ಇದೇ ಕಾರಣಕ್ಕಾಗಿ ಬಿಳಿಯರು ಸತತವಾಗಿ ಬಿಸಿಲಿನಲ್ಲಿ ಕೆಲಸ ಮಾಡಿದರೆ 
ಅವರೂ ಶಪಪ್ಪಾಗುತ್ತಾರೆ. ಅದೇ ಚರ್ಮದಲ್ಲಿ ಬಣ್ಣದ ಕಣಗಳ ಅಭಾವವಿದ್ದವರಿಗೆ 
ಬಿಸಿಲಿನ ತಾಪ ಸಹಿಸಲಾಗುವುದಿಲ್ಲ. ನಿಸರ್ಗವನ್ನು. ಅನುಸರಿಸಿ ಕೃತ್ರಿಮವಾಗಿ ಬಣ್ಣ 
ಕಣಗಳನ್ನು ಚರ್ಮದಲ್ಲಿ ಸೇರಿಸುವುದೇ ಹಚ್ಚೆ. ಸೂಜಿಯಂತಹ ಹರಿತವಾದ 
ಆಯುಧದಿಂದ ಚರ್ಮದಲ್ಲಿ ಛಿದ್ರಗಳನ್ನುಂಟುಮಾಡಿ ಬಣ್ಣ ಕಣಗಳನ್ನು ಒಳಗೆ 
ಸೇರಿಸುತ್ತಾರೆ. ನಂತರ ರೋಗಾಣುಗಳಿಂದ ಬಾಧೆಯಾಗದಂತೆ ಎಣ್ಣೆಯ ಲೇಪನ 
ಮಾಡುತ್ತಾರೆ. ಇಂದಿಗೂ ಸಸ್ಕ ಬಣ್ಣಗಳನ್ನೇ ಬಳಸುವುದರಿಂದ ಹಚ್ಚೆ ಹಸಿರು ಇಲ್ಲವೇ 
ನೀಲಿ ಬಣ್ಣಕ್ಕಾ ಗಿರುತ್ತದೆ. ಅತ್ಕಾ ಧುನಿಕರು, ರಾಸಾಯನಿಕ ಬಣ್ಣ ಮತ್ತು ಯಂತ್ರಗಳನ್ನು 
ಹಚ್ಚೆ ಬಿಡಿಸಲು ಬಳಕೆಯಲ್ಲಿತಂದಿದ್ದಾರೆ. ವಂಶಪಾರಂಪರಿಕವಾಗಿ ಹಚ್ಚೆ ಹಾಕುವವರು 
ಹಾಡುತ್ತ ನೋವಿನ ತೀವ್ರತೆ ಕಡಿಮೆ ಮಾಡಲು ಯತ್ನಿಸಿದರೆ ಆಧುನಿಕರ ಸೊಂಪಾಗಿ 
ಹರಟೆಯಲ್ಲಿ ತೊಡಗಿರುತ್ತಾರೆ. 


ಮೈಯನ್ನು ಹಚ್ಚೆಯಿಂದ ಅಲಂಕರಿಸುವ ಆದಿವಾಸಿಗಳು ತಮ್ಮ ಗುಡಿಸಿಲಿನ 
ಗೋಡೆಗಳನ್ನು ವಿವಿಧ ಚಿತ್ರಗಳಿಂದ ಅಲಂಕರಿಸುತ್ತಾರೆ. ಈ ಎರಡು ಕಲೆಯಲ್ಲಿ ಬಹಳ 
ಸಾಮ್ಯ ಕಂಡು ಬರುತ್ತದೆ. ಬಹುಶಃ ನಮ್ಮಲ್ಲಿ ರಂಗೋಲಿ ಹಾಕುವ ಪದ್ಧತಿ ಆದಿವಾಸಿಗಳ 
ರೂಢಿಯ ಅವಶೇಷಗಳಿರಬಹುದು. ಇದರಂತೆ ರಾಜಸ್ತಾನ ಮತ್ತು ಇನ್ನಿ ತರ ಕಡೆಗಳಲ್ಲಿ 
ಕೈ, ಕಾಲು, ಕಪೋಲಗಳನ್ನು ಮೆಂತೆಯಿಂದ (ಮಹಂದಿ) ಅಲಂಕರಿಸುವುದು ಹಚ್ಚೆಯ 
ಅವಶೇಷಗಳಿದ್ದಿರಬೇಕು. ಸು ಸೂಜಿಯ ಮೊನೆಗೆ ಹೆದರಿದವರು ಯಾರೋ ಈ ಉಪಾಯ 


ಮಧಪ್ರದೇಶದ ಮಡಿಲಲ್ಲಿ/ ೯೬ 


ಹುಡಕಿ ತೆಗೆದಿರಬೇಕು. ಆದರೆ ಇದು ಕೆಲಕಾಲ ಮಾತ್ರ ಇರುವುದರಿಂದ ಮೇಲಿಂದ 
ಮೇಲೆ ಮೆಹಂದಿಯ ನಕ್ಷೆ ಬಿಡಿಸುವ ತೊಂದರೆ ತೆಗೆದುಕೊಳ್ಳುತ್ತಲೇ 
ಇರಬೇಕಾಗುತ್ತದೆ. ಆದರೆ ಇದರಲ್ಲಿ ನಕ್ಷೆಗಳನ್ನು ಬದಲಿಸುತ್ತಿರಲು ಸಾಧ್ಯವಾಗುತ್ತದೆ. 


ಕುಂಚ ಹಿಡಿದ ಕಲಾಕಾರನಂತೆ ಸೂಜಿ ಹಿಡಿದ ಹಚ್ಚೆಯವನು ಕೇವಲ ತನ್ನ 
ಉದರ ನಿರ್ವಹಣೆ ಮಾಡಿಕೊಳ್ಳಬಹುದು ಇಲ್ಲವೇ ಹೊಸ ಕಲೆಯನ್ನೇ 
ನಿರ್ಮಿಸಬಹುದು. ಇದು ಹಚ್ಚೆಯವನ ಪರಂಪರೆ, ಆಸಕ್ತಿ, ಕಲ್ಪನೆಯ ಮೇಲೆ 
ಅವಲಂಬಿಸಿರುತ್ತದೆ. ಪ್ರತಿಯೊಂದು ಆದಿವಾಸಿ ತಂಡದವರಿಗೆ ನಿರ್ದಿಷ್ಟವಾದ 
ರೀತಿಯಲ್ಲಿ ಹಚ್ಚೆ ಹಾಕುವುದರಿಂದ ಈ ಆಧಾರದ ಮೇಲೆಯೇ ಅವರು ಯಾವ 
ಗುಂಪಿಗೆ ಸೇರಿದವರು, ಎಂದು ನಿರ್ಧರಿಸಬಹುದು. ಕೆಲವು ಸುಧಾರಕರೊಡನೆ 
ಸಂಪರ್ಕದಲ್ಲಿ ಬಂದ ಆದಿವಾಸಿಗಳು ಹಿಂದು ದೇವದೇವತೆಗಳ ಹಚ್ಚೆ 
ಹಾಕಿಸಿಕೊಳ್ಳುತ್ತಾರೆ. ಭಿಲಾಡೆಲಾದ ಕಬ್ಬಿಣ ಅದಿರಿನ ಖಣಿಗಳಲ್ಲಿ ಕೆಲಸ ಮಾಡುವರು 
ನಾಗರಿಕರ ಸಹವಾಸದಿಂದಾಗಿ ಅಶ್ಲೀಲ ಚಿತ್ರಗಳನ್ನು ಅಭಿಮಾನದಿಂದ ಧರಿಸುತ್ತಾರೆ. 


ಹಚ್ಚೆಯ ನಕ್ಷೆಗಳು ಬಿಂದು ಮತ್ತು ರೇಖೆಗಳ ಜೋಡಣೆಯಿಂದಲೇ 
ರಚಿಸಿರಲಾಗುತ್ತದೆ. ಬಿಂದುಗಳನ್ನು ಉದ್ದ, ಅಗಲವಾಗಿ ತ್ರಿಕೋನ, ಚೌಕೋನ, 
ವರ್ತುಲದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ರೇಖೆಗಳನ್ನೂ ಉದ್ದ, ಅಗಲವಾಗಿ 
ಜೋಡಿಸಿಕೊಳ್ಳುವುದಲ್ಲದೆ, ಕೋನ, ಜಾಲ, ತಿರುಮುರುಗಳಾಗುವಂತೆ 
ಮಾಡಿರುತ್ತಾರೆ. ಬಿಂದು ಮತ್ತು ರೇಖೆಗಳನ್ನು ಬಿಡಿಸದ ಅಕ್ಕ ೈತಿಗಳು ರಂಗೋಲಿಗಳನ್ನು 
ಬಹಳವಾಗಿ ಹೋಲುತ್ತವೆ. ಭೂಮಿತಿಯ ಜ್ಞಾನ ಅಷ್ಟೊಂದಾಗಿ ಇಲ್ಲದವರೂ 
ಇಷ್ಟೊಂದು ಉತ್ತಮವಾಗಿ ಭೂಮಿತಿ ಬಳಸಿಕೊಳ್ಳುವುದು ಆಶ್ಚರ್ಯದ ಮಾತು. 
ತ್ರಿಕೋನ, ಕಾಟಕೋನ, ಚೌಕೋನ, ಚಚೌ _ಕೋನಗಳನ್ನು ಸುಲಭವಾಗಿ 
ಗುರುತಿಸುವಂತಿರುತ್ತವೆ. ಪರಿಸರದ ಸ ಸ್ಯಜಗತ್ತಿಗೆ ಪ್ರಧಾನ ಪಾತ್ರವಿದೆ. ಕೇವಲ 
ಸರಳರೇಖೆಗೆ ಮೂರು ಬಿಂದು ದರೂ ಅದೊಂದು ಟೊಂಗೆ ಎಂದು ಚಿಕ್ಕ 
ಮಗುವಿಗೂ ಹೇಳಲು ಬರುವಷ್ಟು ನೈಜವಾಗಿರುತ್ತವೆ. ಲತೆ, ಕಳ್ಳಿಗಳೂ ಅಷ್ಟೇ 
ಶಕ್ತಿಯುತವಾಗಿರುತ್ತವೆ. ಹೂವು ರಚಿಸುವಾಗ ಪಕಳೆ, ಪರಾಗ, ಪುಂಕೇಶ ಎಂದು 
ತಲೆ ಹಾಳುಮಾಡಿಕೊಳ್ಳದೇ ಬಿಂದುಗಳಿಂದಲೇ ಒಂದು ಹೂವು ಇನ್ನೊಂದರಿಂದ 
ವಿಂಗಡಿಸಲು ಬಹತ ಮಾಡಿರುತ್ತಾರೆ. ವಿಶೇಷ ಹಬ್ಬಗಳಲ್ಲಿ ಆದಿವಾಸಿಗಳು 
ಸಸಿಗಳನ್ನು ಪರ್ಣ- -ದೋಣಿಗಳಲ್ಲಿ ಬೆಳೆಸುವುದರಿಂದ ಅಂತಹವುಗಳು ಹಚ್ಚೆಯಲ್ಲಿ 
ಕಾಣಸಿಗುತ್ತವೆ. ಗಿಡ, ಮರಗಳನ್ನೂ ಅವರು ಮರೆತಿಲ್ಲ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೭ 


ಮಾನವಾಕೃತಿ ಬಿಡಿಸುವುದು ಎಷ್ಟು ಕಷ್ಟದ ಕೆಲಸ ಎಂದು ಯತ್ನಿಸಿದವರೇ 
ಬಲ್ಲರು. ಆದರೆ ಹಚ್ಚೆ ಹಾಕುವವರಿಗೆ ಯಾವುದೂ ತೊಂದರೆದಾಯಕವೇ ಅಲ್ಲ. 
ಕೇವಲ ಒಂದು ವರ್ತುಲ ಮತ್ತು ಮೂರು ರೇಖೆಗಳಿಂದ ಮಾನವನನ್ನು ಚಿತ್ರಿಸಬಲ್ಲ 
ಕಲಾವಿದರು ಇದ್ದಾರೆ. ಇದೇ ರೀತಿಯನ್ನು ಬಳಸಿ ಅವರು ಹಾಡುವವರು, 
ನರ್ತಿಸುವವರು, ವಾದ್ಯ ನುಡಿಸುವವರನ್ನು ರೂಪಿಸುತ್ತಾರೆ. ಆದಿವಾಸಿಗಳಿಗೆ 
ಹಕ್ಕಿಗಳೆಂದರೆ ವಿಶೇಷ ಆಕರ್ಷಣೆ, ತ್ರಿಕೋನಕ್ಕೆ ವರ್ತುಲ ಜೋಡಿಸಿದರೆ ಹಕ್ಕಿ ಸಿದ್ಧ 
(ಚಿತ್ರ ೬). ಮಿತವಾದ ರೇಖೆಗಳನ್ನು ಬಳಸಿ ಹಂಸ, ಕುಕ್ಕುಟ, ನವಿಲುಗಳನ್ನು 
ಬಿಡಿಸುವದರಲ್ಲಿ ಹೆಚ್ಚು ಚಾಣಾಕ್ಷತೆ ಬೇಕು. ಒಂದು ಸಾಲಿನಲ್ಲಿ ಮರಗಳನ್ನು, 
ಇನ್ನೊಂದರಲ್ಲಿನೃತ್ಕಕಾರರನ್ನು ಮಗುದೊಂದರಲ್ಲಿ ಹಾಡುಗಾರರನ್ನು ಹೀಗೆ ಸ್ತರಗಳಲ್ಲಿ 
ರಚಿಸಿ ಸುಂದರವಾದ ಹಚ್ಚೆ ಬಿಡಿಸಲಾಗುತ್ತದೆ (ಚಿತ್ರ ೭). ಕಾಡಿನಿಂದ ಆವರಿಸಿದ 
ಬೆಟ್ಟಗಳ ನಡುವೆ ಉದಯಿಸುತ್ತಿರುವ ಸೂರ್ಯ, ಕಾದಾಟದಲ್ಲಿ ತೊಡಗಿದ 
ಕುಕ್ಕುಟಗಳು, ಮರವೇರಿ ಕುಳಿತ ನವಿಲುಗಳು ಕಾಣಸಿಗುತ್ತವೆ. 


ಎಷ್ಟು ಹಚ್ಚೆ ಹಾಕಿಕೊಳ್ಳಬೇಕೆಂಬುದು ನಿರ್ಧರಿಸುವುದು ವೈಯಕ್ತಿಕ 
ಅಭಿರುಚಿಯನ್ನು ಅವಲಂಬಿಸಿ ದೆಯಾದರೂ, ಸರ್ವಸಾಧಾರಣ ಎಲ್ಲಆದಿವಾಸಿಗಳೂ 
ಕೈಗಳನ್ನು ಅಲಂಕರಿಸುತ್ತಾರೆ. ದೋಲಾ ಆದಿವಾಸಿಗಳು ಹಣೆ, ಕಪೋಲ, ಗಲ್ಲಗಳನ್ನೆಲ್ಲ 
ಹಚ್ಚಿಯಿಂದ ಸಿಂಗರಿಸಿರುತ್ತಾರೆ. ಗೊಂಡರು ಪಾದ, ಮೊಣಕಾಲುಗಳ ಮೇಲೆಯೂ 
ಹಚ್ಚೆ ಹಾಕಿಸಿಕೊಳ್ಳುತ್ತಾರೆ. ಅವರಲ್ಲಿ ಸ್ತ್ರೀಯರು ಫಲವತಿಯರಾಗಬೇಕೆಂದು ಬಾಳೆ 
ತೆಂಗುಗಳನ್ನು ಬಿಡಿಸುವ ಪದ್ಧತಿಯೂ 11 ಆದಿವಾಸಿಗಳಲ್ಲಿ ಅತೀ ಹೆಚ್ಚು ಬಟ್ಟೆ 
ಧರಿಸುವ ಭಿಲ್ಲರು ಹಚ್ಚೆಯನ್ನು “ಕೈಗಳಿಗೆ ಸೀಮಿತ ಮಾಡಿಕೊಂಡಿರುತ್ತಾರೆ. ಉರವರು 
ಒಂದಿಷ್ಟು ಸ್ಥಳವೂ ಬಿಡದೇ ಹಚ್ಚೆ ಹಾಕಿಕೊಳ್ಳುವುದರಲ್ಲಿ ಹೆಸರುವಾಸಿಗಳು. ಬೈಗಾರು 
ಶರೀರದ ಹೆಚ್ಚಿನ ಭಾಗವನ್ನು ಬಟ್ಟೆಗಳಿಗಿಂತ ಹಚ್ಚೆಯಿಂದ ಮುಚ್ಚಿಕೊಂಡಿರುತ್ತಾರೆ. 


ಆದಿವಾಸಿ ಹೆಂಗಳೆಯರು ಅಲಂಕಾರ ಪ್ರಿಯರು. ಅಲಂಕಾರ, ಸೌಂದರ್ಯದ 
ಸಾಧನವಾದಂತೆ, ಸಿರಿವಂತಿಕೆಯ ಸಂಕೇತವೂ ಹೌದು. ಅಂತೆಯೇ ಸ್ತ್ರೀಯರು ತಮ್ಮ 
ಆಭರಣ, ಹಚ್ಚೆಗಳನ್ನು ಹೆಚ್ಚಿಸುವ ಕನಸು ಕಾಣುತ್ತಿರುತ್ತಾರೆ. ತತ್ತ ಜಾತ್ರೆಗೂ 
ಹೊರಟ ಆದಿವಾಸಿ ನಾರಿ, ಮದುಮಗಳಿಗಿಂತ ಹೆಚ್ಚು ಆಕರ್ಷಕವಾಗಿ 
ಅಲಂಕರಿಸಿಕೊಳ್ಳುತ್ತಾಳೆಂದರೆ ಅತಿಶಯೋಕ್ತಿ ಆಗಲಾರದು. ಕೂದಲುಗಳನ್ನು 
ಮಾಟವಾಗಿ ಮುಡಿಕಟ್ಟಿ ಹೂವುಗಳನ್ನು ಮುಡಿದು, ಹಕ್ಕಿಯ ಪುಚ್ಛ ಒಂದನ್ನು 
ಸಿಕ್ಕಿ ಸಿಕೊಳ್ಳುವಳು. ಹತ್ತಾರು ಬಾಚಣಿಕೆ, ಕ್ಷಿಪ್‌ಗಳು ಕೂದಲುಗಳನ್ನು 
ಜರಾ ಕಾಲಿಗೆ ನಾಲ್ಕೈದು ಆಭರಣಗಳು ತೊಡುವಂತೆ ಮೂಗುತಿಯೂ 


ಮಧ್ಯಪ್ರದೇಶದ ಮಡಿಲಲ್ಲಿ 1೯೮ 


ಬೇಕು ಅವಳಿಗೆ. ಕೊರಳಿಗೆ ನಾಣ್ಯಗಳ ಸರ, ಗೋಪು, ವಿವಿಧ ಬಣ್ಣಗಳ ಸರ 
ಇದ್ದಿರಬೇಕು. ವಂಕಿ, ಬಳೆ, ಉಂಗುರಗಳು ಕೈಗೆ ಇದ್ದಂತೆ, ಕಡಗ, ಗೆಜ್ಜೆಗಳು ಕಾಲಿಗೆ 
ಇದ್ದಿರಬೇಕು. ಆಭರಣಗಳಿಲ್ಲದೆಡೆಯಲ್ಲಿ ದಟ್ಟವಾದ ಹಚ್ಚೆ, ಇವುಗಳೆಲ್ಲ ಇದ್ದದ್ದರಿಂದ 
ಅವಳು ತೀರ ಕಡಿಮೆ ಬಟ್ಟೆ ಧರಿಸಿದ್ದಾಳೆಂದು ಅನಿಸುವದೇ ಇಲ್ಲ. ಆಧುನಿಕರು 
ಆಕರ್ಷಕ ಬಟ್ಟೆ ತೊಡುವಂತೆ, ಆದಿವಾಸಿಗಳು, ಶರೀರವನ್ನೇ ಆಕರ್ಷಕವಾಗಿ 
ಅಲಂಕರಿಸಿದರೆ ತಪ್ಪೇನು? ಒಂದು ದೃಷ್ಟಿಯಿಂದ ನೋಡಿದರೆ ಮೈಯನ್ನು ಹಚ್ಚೆಯಿಂದ 
ತುಂಬಿಸಿಕೊಂಡ ಆದಿವಾಸಿಗಳಿಗಿಂತ ಪಾರದರ್ಶಕ ಬಟ್ಟೆ ತೊಟ್ಟ ಆಧುನಿಕ ನಾರಿ 
ಹೆಚ್ಚು ನಗ್ನವಾಗಿ ಕಾಣುತ್ತಾಳೆ. ಕಾಮ ಕೆರಳಿಸುತ್ತಾಳೆ. ಇಷ್ಟೊಂದು ಕಲೆಯಿಂದ ತುಂಬಿ 
ತುಳುಕುವ ಆದಿವಾಸಿಯ ಅಂಗಾಂಗಗಳನ್ನು ಬಟ್ಟೆಯಿಂದ ಮುಚ್ಚಿಬಿಡುವ ಸುಧಾರಕನ 
ಯತ್ನ ಸರಿಯಾಗಿದೆಯೇ? ಎಂದು ಕಲಾ ಪ್ರೇಮಿಗಳು ಉತ್ತರಿಸಬೇಕು. ಆದಿವಾಸಿಗಳು 
ಕಡುಬಡವರಾದ್ದರಿಂದ ಅವರು ಕಡಿಮೆ ಬಟ್ಟೆ ಧರಿಸುತ್ತಾರೆ, ಎಂಬ ವಾದ ಸರಿಯಲ್ಲ. 
ಕೆಲವು ಆದಿವಾಸಿಗಳಿಗಾಗಿಯೇ ಹೆಣೆಯುವ ತುಂಡು ಸೀರೆ ಆಧುನಿಕರ ಬಟ್ಟೆಯಷ್ಟೇ 
ಬೆಲೆಬಾಳುವಂಥದ್ದು. ಅವರನ್ನು ನಮ್ಮ ಪ್ರತಿಬಿಂಬದಂತೆ ಮಾಡುವುದರಲ್ಲಿ ಸರಕಾರ, 
ಸಮಾಜ, ಯಶಸ್ವಿಯಾದರೆ, ನಮ್ಮ ಕಣ್ಣ ಮುಂದೆಯೇ ಬಹುರೂಪ ತಾಳಿ, 
ಶತಮಾನಗಳಿಂದ ಬೆಳೆದು ಬಂದ ಹಚ್ಚೆ ಕಲೆಯು ನಾಶವಾಗುವುದರಲ್ಲಿ ಸಂಶಯವಿಲ್ಲ, 


ಮಧ್ಯಪ್ರದೇಶದ ಮಡಿಲಲ್ಲಿ/ ೯೯ 


೧೬. ಫರೇವಾ ಕಲೆ 





ಮಧ್ಯಪ್ರದೇಶದ ಬಸ್ತರ ಜಿಲ್ಲೆಯ ಆದಿವಾಸಿಗಳಿಗೆ ಅತ್ಯವಶ್ಯವಿದ್ದ ಹಿತ್ತಾಳೆಯ 
ವಿಗ್ರಹಗಳನ್ನು ಮಾಡಿಕೊಡುವ ಫರೇವಾರು, ಜಗದಲಪುರದ ಬೈಲಡಾಂಗಾದಲ್ಲಿ 
ಅನಾದಿ ಕಾಲದಿಂದಲೂ ಬೀಡು ಬಿಟ್ಟಿದ್ದಾರೆ. ಮಾತನಾಡಿಸಿ ಅವರ ಕಲೆಯ 
ವೈಖರಿಯನ್ನು ಅರಿಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ, ಸ್ಥಾನೀಯರು, ಅವರ 

ರಿಸರದಲ್ಲಿ ಅಸಭ್ಯರು ಬೀಡು ಬಿಟ್ಟಿದ್ದರಿಂದ ಅಲ್ಲಿಗೆ ಹೋಗದಿರುವುದೇ ಮೇಲು! 
ಎಂದರು. ಕ್ಷೀಣಿಸುತ್ತಿರುವ ಈ ಕಲೆಯ ಉತ್ಪತ್ತಿಯನ್ನು ಕಣ್ಣಾರೆ ಕಾಣಬೇಕೆಂಬ 
ಛಲದಿಂದಾಗಿ ಹೋಗದೇ ಇರಲಾಗಲಿಲ್ಲ. ನಗರದ ಹೊರಗಿನ ಭಾಗದಲ್ಲಿ ಗುಡಿಸಲುಗಳ 
ಕಿರುವಸತಿ ಗೋಚರಿಸಿತು. ಮುರುಕಲು ಗುಡಿಸಲ ಎದುರಿಗೆ ಇದ್ದ ಕಿರಿಯ ಚಪ್ಪರವೇ 
ಅವರ ಕಮ್ಮಟ, ಕೃಶಕಾಯ, ಗುಳಿಬಿದ್ದ ಕಣ್ಣುಗಳು ಅವರೆಲ್ಲ ಕಜ ಬಡವರೆಂದು 
ಸಾರಿದವು. ಆದರೆ ಅವರ ಪ್ರಾಣಿ-ಪ್ರೇಮಕ್ಕೆ ಏನೇನೂ ಕೊರತೆ ಇರಲಿಲ್ಲ, ಕೆಲವರು 
ಗಿಳಿ ಸಾಕಿದರೆ, ಇನ್ನೂ ಕೆಲವರು ಕೆಂಪು ಮೂತಿಯ ಕೋತಿ ಸಾಕಿದ್ದರು. ನಾಯಿಯು 
ಸಾಮಾನ್ಯವಾಗಿದ್ದರೆ ಅಪರೂಪಕ್ಕೆ ಮೈನಾವನ್ನೂ ಸಾಕಿದ್ದರು. 


ದೂರದ ಊರಿನಿಂದ "ಬಾಬು' ಒಬ್ಬರು ಬಂದಿದ್ದಾರೆಂಬ ಸಮಾಚಾರ 
ದೊರೆತಾಕ್ಷಣ, ಕಲಾಕಾರರು ಒಬ್ಬೊಬ್ಬರಾಗಿ ಬರಲಾರಂಭಿಸಿದರು. ತಮ್ಮ ಉದರ 
ನಿರ್ವಹಣೆ ಅತ್ಯಂತ ಕಷ್ಟದಾಯಕವಾದ್ದರಿಂದ ಸಿದ್ಧಪಡಿಸಿದ ವಿಗ್ರಹಗಳನ್ನು ಕೂಡಲೇ 
ಮಾರಬೇಕಾಗುವುದು; ತೋರಿಸಲು ಯಾವ ಮಾದರಿಯೂ ಇಲ್ಲವೆಂದು ಕೆಲವರು 
ಹೇಳಿದರೆ, ಒಬ್ಬಿಬ್ಬರು ತಮ್ಮ ಕೃತಿಗಳನ್ನು ಬನಿಯರ ಹತ್ತಿರ ಒತ್ತೆ ಇಟ್ಟಿದ್ದರಿಂದ 
"ಹಣ ಕೊಟ್ಟರೆ ಬಿಡಿಸಿ ತಂದು ತೋರಿಸುತ್ತೇವೆ, ಒಪ್ಪಿಗೆಯಾದರೆ ಕೊಳ್ಳಿ' ಎಂದು 
ಸೂಚಿಸಿದರು. ತಂದು ತೋರಿಸಿದ ಕೆಲವೇ ಕೃತಿಗಳು ಸೌಂದರ್ಯಭರಿತವಾಗಿದ್ದವು. 
ಬೆಲೆಯನ್ನು ಹೇಳಿದಾಗ ನಂಬಲಾರದೇ ಹೋದೆವು. ಯಾವವೂ ಐದು ಹತ್ತು 
ರೂಪಾಯಿಗೆ ಮಿಕ್ಕಿರಲಿಲ್ಲ. “ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಮಾರಲು ಹೇಗೆ 
ಸಾಧ್ಯ?” ಎಂದು ವಿಚಾರಿಸಿದಾಗ “ಕಚ್ಚಾ ಸಾಮಗ್ರಿಯ ಬೆಲೆ ಜತೆಗೆ ತಮ್ಮ ದಿನಗೂಲಿ 
ಕೈ ಸೇರುವಂತೆ ಆದರೆ ತಾವು ಪೂರ್ಣ ತೃಪ್ತರು” ಎಂದು ವಿವರಿಸಿದಾಗ, ನಾವು 
ಕಲೆಗೆ ಕೊಡುವ ಬೆಲೆ ಇಷ್ಟೇನೆ! ಎಂದು ಮುಜುಗರವಾಯಿತು. 


ಅವರ ಕಲಾವಿಧಾನ ಅಭ್ಯಸಿಸಿ ಛಾಯಾಗ್ರಹಣ ಮಾಡಬಹುದೆ? ಎಂದು 
ವಿಚಾರಿಸಿದಾಗ, ಉತ್ಸಾಹಿಗಳಾದರು, ಮುಂಗಡ ಹಣ ಪಡೆದು ಮೇಣ, ಹಿತ್ತಾಳೆ, 
ಕೊಂಡು ತಂದರು. ಮೇಣವನ್ನು ಹದವಾಗಿ ಮಿದ್ದಿ ಉದ್ದ ನೂಲಿನಾಕಾರದಲ್ಲಿ 
ಹಿಗ್ಗಿಸಿದರು. ನಂತರ ಅದನ್ನು ವಿವಿಧ ಅಳತೆಗಳಲ್ಲಿ ಕತ್ತರಿಸಿ, ಜೋಡಿಸಿ, ನೋಡ 
ನೋಡುತ್ತಿದ್ದಂತೆ ಜಿಂಕೆ, ಆನೆ. ಎತ್ತು, ಮೀನುಗಳ ರೂಪವನ್ನು ಕೊಟ್ಟರು. ಹುಡಿ 
ಮಣ್ಣನ್ನು ನೀರಿನಲ್ಲಿ ಕಲಸಿ, ಅದರ ಹೊರಮೈಗೆ ಲೇಪಿಸಿದರು. ಹಿತ್ತಾಳೆಯ ಎರಕ 
ಹೊಯ್ಯಲು ಕಿರಿದ್ದಾರವನ್ನು ಇರಿಸಿದರು. ಸಿದ್ಧವಾದ ಮೇಣದ ಅಚ್ಚುಗಳನ್ನು ಬಿಸಿಲಲ್ಲಿ 
ಒಣಗಿಸಲು ಇಟ್ಟರು. ಇಟ್ಟಿಗೆ ಜೋಡಿಸಿ, ಒಲೆ ನಿರ್ಮಿಸಿ ಅದಕ್ಕೆ ಇದ್ದಿಲು 
ಸುರುವಿದರು. ಕೊಂಡು ತಂದ ಕಚ್ಚಾ ಹಿತ್ತಾಳೆಯನ್ನು ಅತ್ತಿತ್ತ ಸರಿಸಲು ಉದ್ದವಾದ 
ಇಕ್ಕಳ ಸದಾ ಸಿದ್ಧವಿತ್ತು. ಸೂರ್ಯನು ತೇಜೋಹೀನನಾದಾಗ ಉರಿಯುವ ರಬ್ಬರ್‌ 
ಟಾಯರ್‌ ದೀವಟಿಗೆಯಾಯಿತು. ಕೆಂಡ ಕಾರುವ ಪಾತ್ರೆಯನ್ನು ಇಕ್ಕಳದಿಂದ 
ಹೊರಗೆಳೆದು, ದ್ರವ್ಯವಾದ ಹಿತ್ತಾಳೆಯನ್ನು ಮೇಣದ ಅಚ್ಚಿನ ಮೇಲೆ ಸುರಿದಾಗಲೇ 
ಸುಖಾರಾಮನು ಉನಸ್ಲೆಂದು ಬೆವರು ಒರಸಿಕೊಳ್ಳಲು ಬಿಡುವಾದದ್ದು. ಅರೆ ಆರಿದ 
ನಂತರ ನೀರಿನಿಂದ ತಣ್ಣಗೆ ಮಾಡಿ, ಮಣ್ಣನ್ನು ರಭಾಡಿಸಿ ಬೇರ್ಪಡಿಸಿದಾಗ, 
ಸುಂದರವಾದ ಜಿಂಕೆಯ ಕಲಾಕೃತಿ ಪ್ರತ್ಯಕ್ಷವಾಯಿತು. ಮೇಣವೆಲ್ಲ ಕರಗಿ ಅದರ 
ಸ್ಥಳವನ್ನು ಹಿತ್ತಾಳೆ ಆಕ್ರಮಿಸುವುದರಿಂದ ಇದಕ್ಕೆ "ಮೇಣದ ಅಚ್ಚಿನ ಕಲೆ' ಎಂಬ 
ಅನ್ವರ್ಥನಾಮವೂ ಪ್ರಾಪ್ತವಾಗಿದೆ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೧ 


ಆಕೃತಿಗಳ ನಿರ್ಮಾಣಕ್ಕಾಗಿ ಬಳಸುವ ಹಿತ್ತಾಳೆ, ಅತ್ಕಲ್ಪವಾದರೂ ಅವುಗಳ 
ಹೊಟ್ಟೆಯಲ್ಲಿ ಸುಟ್ಟ ಸೂಸುಮಣ್ಣು ಇರುವದರಿಂದ ಅವು ಭಾರವಾಗಿರುತ್ತವೆ. 
ಭಟ್ಟಿಯಿಂದ ಹೊರಗೆಳೆದಂತೆ ಬಳಸಿದರೆ ಅವನ್ನು ಕಾಗದದ ತೂಕದಂತೆ 
ಬಳಸಬಹುದು. ಇಲ್ಲವೇ ಅದನ್ನು ಬ್ರಾಸೊ ಪಾಲಿಶ್‌ ಮಾಡಿ ತಿಕ್ಕಿ ಹೊನ್ನಿನ ಹೊಳಪು 
ಬರುವಂತೆ ಮಾಡಿದರೆ, ಗೃಹಾಲಂಕಾರ ಮಾಡಲು ಆಕರ್ಷಕವಾಗಿರುತ್ತವೆ. ವಿವಿಧ 
ಬಣ್ಣಗಳಿಂದಲೂ ಅವನ್ನು ವರ್ಣರಂಜಿತವಾಗಿ ಮಾಡಬಹುದು. ಇಂಥವುಗಳನ್ನು ಪುಷ್ಪ 
ಪಾತ್ರೆಗಳೊಂದಿಗೆ ದಿವಾಣಖಾನೆಯಲ್ಲಿ ಜೋಡಿಸಿಟ್ಟರೆ, ಆಹ್ಲಾದಕರವಾದ 
ವಾತಾವರಣ ನಿರ್ಮಾಣವಾಗುವದು. ಗೋಡೆಗಳನ್ನು ಅಲಂಕರಿಸುವ ಸಲುವಾಗಿ 
ಫರೇವರು ವಿಸ್ತಾರವಾದ ಕೊಂಬುಗಳುಳ್ಳ ಜೋಡಿ ಚಿಗರೆಗಳನ್ನು ರಚಿಸುತ್ತಾರೆ. ಅವನ್ನು 
ಚಿಕ್ಕಪುಟ್ಟ ಸಾಮಾನುಗಳನ್ನು ತೂಗಹಾಕುವ ಮೊಳೆಗಳಂತೆ ಬಳಸಬಹುದು. 


ಬೆಲೆಯ ಬಗ್ಗೆ ಯಾವ ಚೌಕಾಸಿಯನ್ನೂ ಮಾಡದ, ತಾವು ತಯಾರಿಸಿದ ಎಲ್ಲ 
ಮೂರ್ತಿಗಳನ್ನೂ ಕೊಂಡ "ಬಾಬು' ಬಗ್ಗೆ ಕಲಾಕಾರರಿಗೆ ಗೌರವ ಮೂಡದೇ ಇದ್ದೀತೆ? 
ಅಂತೆಯೇ ಮೈತರಾಮ, ಭಾಲುರಾಮ, ಗಣೇಶರಾಮ ಮೊದಲಾದವರೆಲ್ಲ ಕೊಂಚ 
ದೂರದ ತನಕ ಕಳಿಸಲು ಬಂದರು. ತಮ್ಮ ಕಲೆಯ ಬಗ್ಗೆ ಹೆಚ್ಚಿನ ಪರಿಚಯಬೇಕಿದ್ದರೆ, 
ಜಗದಲಪುರ ಅರಮನೆಗೆ ಹೋಗುವ ರಸ್ತೆಯ ಮೇಲೆಇರುವ ಬಂಗಾಲಿ ಅಂಗಡಿಗೆ 
ಭೇಟಿ ಕೊಡಲು ಸೂಚಿಸಿ ಬೀಳ್ಕೊಂಡರು. ಕಲಕತ್ತೆಯಿಂದ ಜಗದಲಪರಕ್ಕೆ ಬಂದ 
ಬಂಗಾಲಿ ವ್ಯಾಪಾರಿ ಗುಹಾ ಎನ್ನುವರೊಬ್ಬರು “ಡ್ಯಾನ್ಸಿಂಗ್‌ ಕ್ಯಾಕ್ಟಸ್‌'' ಎಂಬ 
ಕಲಾಕೃತಿಗಳ ಅಂಗಡಿಯೊಂದನ್ನು ನಡೆಸುತ್ತಿದ್ದಾರೆ. ಅವರ ಕಾರ್ಯ ವಿಧಾನ ಅತ್ಯಂತ 
ಸುಲಭ. ಘರೇವಾ ಕಲಾಕಾರರಿಗೆ ಕಚ್ಚಾಸಾಮಗ್ರಿ ಪೂರೈಸಿ ಅವರು ತಯಾರಿಸಿದ ವಿವಿಧ 
ಶಿಲ್ಪಗಳಿಗೆ ದಿನಗೂಲಿ ಜೋಡಿಸಿ ಕೊಂಡುಕೊಳ್ಳುತ್ತಾರೆ. ನಂತರ ಬರುವ ಪ್ರವಾಸಿಗಳಿಗೆ 
ಮಾರಾಟ ಮಾಡಿದ ಲಾಭದ ಕೊಳ್ಳೆ ಅವರದೇ! ಬಂಗಾಲದಿಂದ ಕೊರಡು 
ಕೊರೆಯುವವರನ್ನು ಬರಮಾಡಿಕೊಂಡು ಬಸ್ತರದಲ್ಲಿವಿಪುಲವಾಗಿ ಲಭ್ಯವಿರುವ ತೇಗು, 
ಕರಿಮರಗಳಲ್ಲಿ ಉಬ್ಬು ಚಿತ್ರಗಳನ್ನು ಕೊರೆಯಿಸುತ್ತಾರೆ. ಇವುಗಳೆಲ್ಲ ತಮ್ಮವೇ ಕೃತಿ 
ಎಂಬಂತೆ ಭೋಪಾಲ್‌, ದಿಲ್ಲಿಗಳಲ್ಲಿ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಮಾರುತ್ತಾರೆ. 
ಅವರಿಗೆ ಬಂದ ಪಾರಿತೋಷಕಗಳಿಗೆ ಕೊನೆ ಮೊದಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ 
ಜಾನಪದ ಕಲೆಯ ಪ್ರದರ್ಶನದಲ್ಲಿ ಭಾಗವಹಿಸುವವರೂ ಇಂಥವರೇ! 


ಮಾರಿಯ ಮತ್ತು ಮುರಿಯ ಆದಿವಾಸಿಗಳು ಬೀಡುಬಿಟ್ಟ ಅಬುಜ್‌ಮಾಡದಲ್ಲಿ 
ಅಲೆದಾಗ, ಘರೇವಾರ ಅನೇಕ ಅಪೂರ್ವ ಕಲಾಕೃತಿಗಳ ದರ್ಶನ ಪಡೆಯುವಂತೆ 
ಆಯಿತು. ಅವರಲ್ಲಿದ್ದ ಅತ್ಯಲ್ಪ ಸಾಮಗ್ರಿಗಳಲ್ಲಿ ಇವು ಮಹತ್ವದ್ದಾಗಿದ್ದುದರಿಂದ ಅವನ್ನು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೨ 


ಹಣಕ್ಕಾಗಿ ಕೇಳಲು ಬಾಯಿಬಾರದೇ ಕೇವಲ ಛಾಯಾಗ್ರಹಣ ಮಾಡಿ ತೃಪ್ತಿ 
ಪಡೆಯಬೇಕಾಯಿತು. ಧನೋರಾದ ಕುಟುಂಬ ಒಂದರ ಹತ್ತಿರ ದಂತೇಶ್ವರಿ ಮಾತೆಯ 
ಪೂಜಾ ಪೆಟ್ಟಿಗೆ ಇದೆ. ಅದರ ಸುತ್ತಲೂ ಕಿರಿಗಂಟೆಗಳನ್ನು ಜೋಡಿಸಲಾಗಿದೆ. ಪೆಟ್ಟಿಗೆ 
ತೆರೆದಾಗ ಜೋಕಾಲಿಯಲ್ಲಿವಿರಮಿಸಿದ ಮಾತೆಯ ದರ್ಶನವಾಗುತ್ತದೆ. ಈ ಏರ್ಪಾಡು 
ನೋಡಿದಾಗ, ಹಿಂದಿನಕಾಲದ ಹೆಂಗಳೆಯರು ಅಲಂಕಾರಕ್ಕೆ ಬಳಸುತ್ತಿದ್ದ ಕನ್ನಡಿ ಪೆಟ್ಟಿಗೆ 
ನೆನಪಿಗೆ ಬಾರದಿರದು. ಮುಂಡಾಟಿಕ್ರಾ ಹಳ್ಳಿಯ ಕುಟುಂಬ ಒಂದರ ಹತ್ತಿರ ಆನೆ 
ಹೊತ್ತ ಅಂಬಾರಿಯಲ್ಲಿ ದೇವಿಯ ವಿಗ್ರಹ ಜೋಡಿಸಲಾಗಿದೆ. ದೌಡಾಯಿಯಲ್ಲಿ 
ಕಾಡುಕೋಣದ ಕೋಡುಗಳಿಂದ ಶಿರವನ್ನು ಅಲಂಕರಿಸಿಕೊಂಡು ಮೃದಂಗ ನುಡಿಸುವ 
ಶಿಲ್ಪವೊಂದು ಕಾಣ ಸಿಕ್ಕಿತು. ಆಮದಯಿಯಲ್ಲಿ ಪೂಜೆ ಮಾಡುವಾಗ ಕುಳಿತುಕೊಳ್ಳಲು 
ಬಳಸುವ ಕಾಲುಮಣೆ ಒಂದಿತ್ತು. ಬೇಡವಾದಾಗ ಮಾಡಿದ ಬಿದಿರಿಗೆ ತೂಗ ಹಾಕಲು 
ಬರುವಂತೆ ಹಗ್ಗವನ್ನು ಜೋಡಿಸಲಾಗಿತ್ತು. ಬೆಳೆಗಳ ಮೇಲೆ ಹಲ್ಲೆ ನಡೆಸುವ ಕಾಡು 
ಹಂದಿಯನ್ನು ಓಡಿಸಲು ಬಳಸುವ ತುತ್ತೂರಿ, ನೀರು ಕುಡಿಯಲು ಬಳಸುವ ಚುಂಚಿನ 
ತಂಬಿಗೆಗಳೂ ನೋಡಲು ದೊರೆತವು. 


ಬಸ್ತರ ಜಿಲ್ಲೆಯ ಆದಿವಾಸಿಗಳ ಅಭ್ಯುದಯಕ್ಕಾಗಿ ರಾಜ್ಯ ಮತ್ತು ಕೇಂದ್ರ 
ಸರಕಾರಗಳು ಹಣದ ಹೊಳೆಯನ್ನೆ ಹರಿಸುತ್ತವೆ. ಅಲ್ಲದೇ ಅವರು ಸ್ಥಾಯಿಯಾಗಿ 
ಒಂದೆಡೆಗೆ ನಿಲ್ಲುವಂತೆ ಮಾಡಲು ಪ್ರತಿ ಕುಟುಂಬಕ್ಕೆ ಒಂದು ಎಕರೆ 
ಅರಣ್ಯಭೂಮಿಯನ್ನು ಕೊಡಲಾಗುತ್ತದೆ. ಈ ಪ್ರದೇಶದಲ್ಲಿ ಇದ್ದ ಗಿಡಮರಗಳೆಲ್ಲ 
ಅವರಿಗೇ ಮೀಸಲು. ಅಲ್ಲದೇ ಉರವಲಿಗಾಗಿ ಕಾಡಿನಿಂದ ಕಟ್ಟಿಗೆ ಶೇಖರಿಸಬಹುದು. 
ಸ್ವಂತ ಬಳಕೆಗಾಗಿ ಮದ್ಯವನ್ನು ಸಿದ್ಧಮಾಡಿಕೊಳ್ಳಬಹುದು. ಆದರೆ ಇವುಗಳಲ್ಲಿ ಯಾವ 
ಸವಲತ್ತೂ ಘರೇವಾರಿಗೆ ಲಭ್ಯವಿಲ್ಲ. ಏಕೆಂದರೆ ಅವರು ಆದಿವಾಸಿಗಳಲ್ಲ! ಕಲೆ, 
ಕಲಾಕಾರರು ಮುಂತಾದವರಿಗೆ ಉತ್ತೇಜನ ಕೊಡಲು ಮೀಸಲಿದ್ದ ಸವಲತ್ತುಗಳು, 
ಧನಸಹಾಯ, ಪಾರಿತೋಷಕಗಳನ್ನು ಕೊಳ್ಳೆ ಹೊಡುಯವವರು ಗುಹಾರಂತಹ 
ಕಲಾವ್ಯಾಪಾರಿಗಳು. ಆದ್ದರಿಂದ ಘರೇವಾ ಜನಾಂಗ, ಶತಕಗಳಿಂದ ನಡೆಸಿಕೊಂಡು 
ಬಂದ ತಮ್ಮ ಅಪೂರ್ವ ಕಲೆಗೆ ತಿಲಾಂಜಲಿ ಕೊಡದೇ ಬೇರ ಮಾರ್ಗವೇ ಇಲ್ಲ 
ಅವರು ಪಕ್ಕದ ಭಿಲಾಡಾಂಗಾದ ಗಣಿಗಳಲ್ಲಿ ಕೂಲಿಗಳೆಂದು ಕೆಲಸ ಮಾಡಿದರೆ ಗಳಿಕೆ 
ನೂರು ಪಟ್ಟು ಹೆಚ್ಚಾಗುವದರಲ್ಲಿ ಸಂದೇಹವೇ ಇಲ್ಲ. ಕಲಾಕಾರರಿಗಿಂತ ಕೂಲಿಗಳು 
ನೆಮ್ಮದಿಯಾಗಿ ಬಾಳಬಹುದೆಂದು ಅರಿವಾದಾಗ, ಕಲಾಕಾರರಿಗೆ ನಾವು ಕೊಡುವ 
ಬೆಲೆ ಇಷ್ಟೆ! ಎಂದು ಮಿಡುಕುವಂತೆ ಆಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೩ 


೧೭. ಆದಿಮಾನವ ಕಲೆ 





ಮಧ್ಯಪ್ರದೇಶದ ಆದಿವಾಸಿಗಳ ಕಲೆಯನ್ನು ಹುಡುಕುತ್ತ ಭೋಪಾಲದ ದಕ್ಷಿಣಕ್ಕೆ 
ನಲವತ್ತು ಕಿಲೋ ಮೀಟರ್‌ ದೂರದಲ್ಲಿರುವ ಭೀಮ ಬೆಟಕಾ ತಲುಪಿದಾಗ 
ಆದಿಮಾನವನ ಕಲೆಯು ಆಗರವೇ ಕಣ್ಣೆದುರು ನಿಂತಂತೆ ಆಯಿತು. ಈ 
ಮೂಲಪುರುಷರು ತಮ್ಮ ಕಾರ್ಯಕಲಾಪಗಳಿಗೆ ಆಯ್ಕೆ ಮಾಡಿದ ತಾಣ 
ಮೆಚ್ಚುವಂಥಾದ್ದು. ಸುತ್ತಮುತ್ತೆಲ್ಲ ಹಚ್ಚ ಹಸಿರು ಕಾಡು. ಪರಿಸರದ ಬೈ ಲುಪ್ರದೇಶದಿಂದ 
ವಿಂಧ್ಯ ಪರ್ವತಾವಳಿಯ ಸಣ್ಣ ಬೆಟ್ಟಗಳು-ಸುಮಾರು ೬. ಅರವತ್ತು, 
ತಲೆಯೆತ್ತಿಕೊಂಡು ನಿಂತಿವೆ. ಕ್ರಿ.ಶ. ಪೂರ್ವ ಐದು ಲಕ್ಷ ವರ್ಷದಿಂದ ಐತಿಹಾಸಿಕ 
ಕಾಲದವರೆಗೆ ಈ ಸ್ಥಳವು ಅಸಂಖ್ಯ ತಲೆ ಮಾರಿನವರಿಗೆ ಕಲಾಕ್ಷೇತ್ರವಾಗಿತ್ತೆಂದು 
ಅಲ್ಲಿರುವ ಟು ಬಃ ಸಾಕ್ಷಿ ಹೇಳುತ್ತವೆ. ಬೌದ್ಧ ಧರ್ಮದವರೂ ಕೆಲಕಾಲ ಬೀಡು 
ಬಿಟ್ಟಿದ್ದರಿಂದ ಅತಿ ಪ್ರಾಚೀನವೆಂದು ಪರಿಗಣಿಸ ಇ ಬ್ರಾಹ್ಮಿಲಿಪಿಯ ಮೂಲ ರೂಪ 
ಮತ್ತು ಕಿರಿಸ್ತೂಪಗಳೂ ಇಲ್ಲಿವೆ. ಅನಂತರ ಭೋಜರಾಜನಿಗೂ ಈ ಪರಿಸರ 
ಮೆಚ್ಚುಗೆಯಾಗಿ ಬೃಹತ್‌ ಕೆರೆಯೊಂದನ್ನೂ ಅದರ ದಡದಲ್ಲಿ ಅದಕ್ಕೊಪ್ಪವ ಭವ್ಯ 


ಶಿವಾಲಯವನ್ನೂ 'ಕಟ್ಟಿಸಲಾರಂಭಿಸಿದ. ಆದರೆ ಅದೇಕೋ ಇಂದಿಗೂ ಅವೆರಡೂ 


ಅಪೂರ್ಣ ಸ್ಥಿತಿಯಲ್ಲೇ ಇವೆ. ಕೆರೆ, ಉತ್ತಮ ಕೃಷಿಗೆ ಆಶ್ರಯ ಕೊಟ್ಟರೆ ಭೋಜಪುರ 
ಹಳ್ಳಿಯ ಗಾ ದೂರದೂರದ ಭಕ್ತರನ್ನು ಆಕರ್ಷಿಸುತ್ತದೆ. 


ಲೇನಗಂಗಾ ನದಿಯ ಕೊಳ್ಳದಲ್ಲಿರುವ ಭೀಮ ಬೆಟಕಾಬೆಟ್ಟಗಳು ಮರಳು 
ಕಲ್ಲಿನವು. ಕಣಿವೆಯಿಂದ ಸಾಕಷ್ಟು ಎತ್ತರದಲ್ಲಿ ಇದ್ದುದರಿಂದ ಸುರಕ್ಷತತೆಯ 
ದೃಷ್ಟಿಯಿಂದ ಆದಿಮಾನವನ ಆಶ್ರಯಕ್ಕಾಗಿ ಹೇಳಿ ಮಾಡಿಸಿದಂತಿವೆ. ಕೆಲವು 
ಗುಹೆಗಳಿವೆ. ಹೆಚ್ಚಿನವು ಕೇವಲ ಶಿಲಾಶ್ರಯಗಳಾಗಿವೆ. ಆಡಿಗೂ ಹತ್ತಲಾಗದ ತಾಣದಲ್ಲಿ 
ಮಾನವನು ಹೇಗೆ ಜೀವಿಸುತ್ತಿದಿರಬಹುದೆಂದು ಊಹಿಸುವದೂ ಕಷ್ಟ. 
ಮಳೆ-ಮುಳ್ಳುಗಳನ್ನು ಬಳಸುತ್ತಿದ್ದಿರಬೇಕು. ಈ ತಾತ್ಪೂರ್ತಿಕ ಏರ್ಪಾಡು ಅವನೊಂದಿಗೆ 
ನಾಶವಾಗಿ ಹೋಗಿರಬೇಕು. ಈ ಶಿಲಾಶ್ರಯಗಳನ್ನು ನೋಡಿದಾಗ ಅವು ಒಂಟಿ 
ವಾಸಸ್ಥಾನಗಳಾಗಿರದೇ ಅಜಂತಾ-ಎಲ್ಲೋರಾಗಳಂತೆ ಸಾಂಘಿಕ ಜೀವನದ 
ಭಾಗಗಳಾಗಿದ್ದಂತೆ ತೋರುತ್ತದೆ. ಆಳವಾದ ಕೊರಕಲಿನ ಸುತ್ತಲೂ ಇದ್ದ ಆಶ್ರಯಗಳಿಂದ 
ಅದೊಂದು ಸಭಾಗೃಹ ಅಥವಾ ನೃತ್ಯ ರಂಗದ ತಾಣವಾಗಿದ್ದಂತೆ ತೋರುತ್ತದೆ. 
ಗ್ರೀಕ-ರೋಮನ್ನರ ಹೊರಾಂಗಣ ರಂಗದಂತೆ ಪ್ರೇಕ್ಷಕರು ಸುತ್ತಲೂ ಕುಳಿತಾಗ ನಟರು 
ನಟ್ಟನಡುವೆ ನಿಂತು ತಮ್ಮ ಕಲಾಪ್ರದರ್ಶನ ಮಾಡಿದರೆ ಯಾವ ಆತಂಕವಿಲ್ಲದೇ 
ಸರ್ವರೂ ಏಕಕಾಲಕ್ಕೆ ನೃತ್ಯ ಪ್ರದರ್ಶನ ನೋಡಬಹುದು, ಕೇಳಬಹುದು. ಅದೆಂತಹ 
ಅಪೂರ್ವ ವ್ಯವಸ್ಥೆ! ಇದರಂತೆ ಕಿರಿದು, ಹಿರಿದು ರಗಮಂಟಪಗಳು, ಆದಿಮಾನವನ 
ಗೋಶಾಲೆ ಮುಂತಾದವನ್ನು ಗುರುತಿಸಬಹುದು. ಮಾನವನ ವಿಕಾಸದ ಹಂತಗಳ 
ಬಗ್ಗೆ ಸಾಕ್ಷಿ ಹೇಳುವ ಚಾರಿತ್ರಿಕ ಪುರಾವೆಗಳಿಂದ ಭೀಮಬೆಟಕಾ ತುಂಬಿ ತುಳುಕುತ್ತಿದೆ. 
ಶಿಲಾಯುಧಗಳು, ಉಪಕರಣಗಳು, ನಕ್ಷೆಗಳಿದ್ದ ಮಡಕೆಯ ಚೂರುಗಳು, ನೆಲದಲ್ಲಿ 
ಹೂಳಿದ ಅಸ್ಥಿಪಂಜರಗಳು, ಎಲ್ಲಕ್ಕೂ ಹೆಚ್ಚಾಗಿ ಕಲಾತ್ಮಕತೆಯ ಕುರುಹಾಗಿ ಬಿಟ್ಟು 
ಹೋದ ಶಿಲಾಚಿತ್ರಗಳು ಇಂದಿನವರೆಗೆ ಹಿಂದಿನವರು ಬಿಟ್ಟು ಹೋದ ಮಹತ್ವಪೂರ್ಣ 
ಆಸ್ವಿ, 

ಕೋಟೆ-ಕೊತ್ತಳ ಹತ್ತುವವರಂತೆ, ಪರ್ವತಾರೋಹಣ ಮಾಡುವವರಂತೆ ಈ 
ಶಿಲಾಚಿತ್ರ-ಅಭ್ಯಾಸೇಚ್ಛುಗಳೂ ಸಾಹಸಿಗಳಾಗಿರಬೇಕು. ಸಹಸ್ರಾರು ವರ್ಷಗಳಿಂದ 
ನಿಸರ್ಗ ಮತ್ತು ಮಾನವನ ಕ್ರೌರ್ಯದಿಂದ ರಕ್ಷಿತವಾದ ಈ ಕಲಾನಿಧಿಗಳ 
ಜಾಲಮುರಿದು, ಮೇಲಕ್ಕೆ ಹತ್ತುವುದು ಸುಲಭ ಸಾಧ್ಯವಿಲ್ಲ. ಈ ಆಶ್ರಯಗಳಲ್ಲಿನವಿಲು, 
ಕಣ್ಣು ಕಪ್ಪಡಿಗಳು ಬೀಡು ಬಿಡುವದು ಸಾಮಾನ್ಯವಾದರೆ ಕೆಲವೊಂದರಲ್ಲಾದರೂ 
ಕರಡಿ, ಕಾಡುಹಂದಿ, ವಿಷಸರ್ಪಗಳು ಇರುವ ಸ ಸಾಧ್ಯತೆಯೂ ಇದ್ದುದರಿಂದ ಪ ಪ್ರತಿ 
ಹೆಜ್ಜೆ ಮುಂದಿಡುವಾಗ ಎಚ್ಚರಿಕೆ ವಹಿಸಲೇ ಬೇಕಾಗುತ್ತದೆ. ಗವಿಗಳಂತೆ ಇದ್ದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೫ 


ಶಿಲಾಶ್ರಯಗಳಲ್ಲಿಸದಾಕಾಲ ಕಗ್ಗತ್ತಲು ತಾಂಡವವಾಡುತ್ತಿರುವದು ಅತ್ಯವಶ್ಯ. ಚಿತ್ರಗಳು 
ಇಂಥಲ್ಲಿಯೇ ಇರುವವೆಂದು ಹೇಳಲಾಗದ್ದರಿಂದ ನವಿಲಿನಂತೆ ಮೈತುಂಬ ಕಣ್ಣು 
ಮಾಡಿಕೊಂಡು ಹೋದಾಗ ಪಟ್ಟ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ಸಿಗುವುದು ಖಂಡಿತ. 
ಕೆಲವೆಡೆ ಆಶ್ರಯದ ಹೆಬ್ಬಾಗಿಲ ಮೇಲ್ಗಡೆಯೇ ಚಿತ್ರಗಳಿದ್ದರೆ, ಮಳೆ ನೀರು, ಬಿಸಿಲು 
ಸೇರದ ಕಡೆಗೆ ಇರುವದು ಹೆಚ್ಚು. ಸಾಹಸಿ ಚಿತ್ರಕಾರರು ಮಾಡನ್ನು ಬಳಸಿದರೆ, ಕೆಲವರು 
ಸಂದಿ, ಬಿರುಕುಗಳಲ್ಲಿಯೂ ತಮ್ಮ ಚಿತ್ರಗಳನ್ನು ಬಿಡಿಸಿದ್ದರಿಂದ ಅಂಬೆಗಾಲಿಕ್ಕಿ, 
ಅಂಗಾತ ಮಲಗಿ ಅವನ್ನು ಅಭ್ಯಸಿಸಿ ಛಾಯಾಚಿತ್ರಗಳನ್ನು ತೆಗೆಯಬೇಕಾಯಿತು. 


ಚಿತ್ರಗಳ ಹಿನ್ನೆಲೆ ಹರಕುಬರಕಾಗಿ ಸ್ಫುಟವಾಗಿರದ್ದರಿಂದ ಅವುಗಳ ಛಾಯಾಗ್ರಹಣ 
ತೀರ ತೊಡಕಿನದು. ಅಲ್ಲದೇ ಸಹಸ್ರಾರು ವರ್ಷಗಳಲ್ಲಿ ಮಳೆಗಾಳಿ, ಧೂಳು, 
ಆರ್ದ್ರತೆಗಳ ಪ್ರಕೋಪಕ್ಕೆ ಅವು ಆಹುತಿಯಾಗಿದ್ದರಿಂದ ಹೆಚ್ಚಿನವು ಕಾಂತಿಹೀನವಾಗಿವೆ. 
ಕೆಲವಂತೂ ಅಸ್ಪಷ್ಟವಾಗಿ ಮಸುಕಾಗಿವೆ. ವಿಶಿಷ್ಟ ಫಿಲ್ಮ್‌ ಮತ್ತು ಫಿಲ್ಬರ್‌ಗಳನ್ನು 
ಬಳಸಿದಾಗ ಚಿತ್ರಗಳನ್ನು ಶಿಲ್ಪದಿಂದ ಸ್ವಲ್ಪಬೇರೆಯಾಗಿ ಕಾಣುವಂತೆ ಮಾಡಬಹುದು. 
ಅವುಗಳ ಮೇಲೆ ನೀರು ಸಿಂಪಡಿಸಿದರೆ ವಿವರಗಳು ಸ್ಫುಟವಾಗಿ ಕಾಣುವವು. ಆದರೆ 
ನೀರು ಒಣಗಿದ ನಂತರ ಕ್ಲಾರಗಳು ಅವುಗಳ ಮೇಲೆ ಸಂಚಯವಾಗಿ ಮೊದಲಿನಕ್ಕಿಂತ 
ಮಸಕಾಗುವವು. ಆದ್ದರಿಂದ ರಾಸಾಯನಿಕಗಳಿಂದ ಪರಿಶುದ್ಧ ಮಾಡದೇ ಬೇರೆ 
ಮಾರ್ಗವಿಲ್ಲ ಆದರೆ ಹಾಗೆ ನೀರು, ರಾಸಾಯನಿಕಗಳನ್ನು ಎಷ್ಟು ತಾನೇ ಒಬ್ಬ ವ್ಯಕ್ತಿ 
ಜೊತೆಗೆ ಒಯ್ಯಲು ಸಾಧ್ಯ? ಇವೆಲ್ಲ ಕಷ್ಟಪರಂಪರೆ ತಪ್ಪಿಸಲು ನೇರವಾಗಿ 
ಛಾಯಾಗ್ರಹಣ ಮಾಡಿ ಅವನ್ನು ಮುದ್ರಣಕ್ಕೆ ಅನುಕೂಲವಾಗುವಂತೆ ರಾಸಾಯನಿಕವಾಗಿ 
ಸ್ಫುಟಗೊಳಿಸಬಹುದೆಂದು ತೋಚಿತು! ಮೂಚಚಿತ್ರಕ್ಕೆ ಹೋಲಿಸಿದಾಗ ಸಂಪೂರ್ಣ 
ವಿವರಗಳನ್ನು ಇವು ಹೊಂದಿಕೊಳ್ಳದೆ ಕೃತ್ರಿಮವಾಗಿ ಕಂಡರೂ ಆದಿಮಾನವನು 
ಬಿಡಿಸಿದಾಗ ಇವು ಹೇಗೆ ಇರುತ್ತಿದ್ದವು? ಎಂದು ಕಲ್ಪಿಸಲು ಸ ಸಹಾಯವಾಗುತ್ತದೆ. 


ಈ ಚಿತ್ರಗಳೆಲ್ಲ ಗುಹಾ-ಗೃಹಗಳನ್ನು ಅಲಂಕರಿಸುವುದಕ್ಕಾಗಿ ಆಗಲಿ, 
ಕಲಾಭಿರುಚಿಯಿಂದಾಗಲಿ, ವಿರಾಮದ ಸದುಪಯೋಗಕ್ಕಾಗಲಿ ಬಿಡಿಸಿದವಲ್ಲ. 
ಭಾವುಕತೆ, ಭೀತಿ, ನಂಬಿಕೆ, ಕಷ್ಟ-ಕುತ್ತುಗಳಿಂದ ಪಾರಾಗುವ ಹವಣಿಕೆಗಳಿಗಾಗಿ 
ಆದಿಮಾನವನು ಹೂಡಿದ ತಂತ್ರಗಳಿಂದಾಗಿ ಇವು ನಿರ್ಮಾಣವಾದವು. ಅಂತೆಯೇ 
ಹೆಚ್ಚಿನವು ಮುಂದಾಲೋಚನೆ ಮಾಡಿ ಸುವ್ಯವಸ್ಥಿತವಾಗಿ ಬಿಡಿಸಿದವಲ್ಲ, ಅಂತೆಯೇ 
ತಮ್ಮ ಹಿಂದಿನವರು ಬಿಡಿಸಿದವನ್ನು ಅಳಿಸುವ ಇರಿ ಕೂಡ ತಗೆದುಕೊಳ್ಳದೇ 
ಒಂದರ ಮೇಲೆ ಇನ್ನೊಂದನ್ನು ಬರೆಯಲಾಗಿದೆ. ಕೆಲವು ಕಡೆಯಂತೂ ನಾಲ್ಕೈದು 
ಚಿತ್ರಗಳು ಒಂದೇ ಸ್ಥಳ ಆಕ್ರಮಿಸಿಕೊಂಡು ಬಿಟ್ಟಿದ್ದರಿಂದ ಅವುಗಳ ಬಾಹ್ಯರೇಖೆಗಳನ್ನು 


ಮಧ್ಯಪ್ರದೇಶದ ಮಡಿಲಲ್ಲಿ /೧೦೬ 


ಅವಲಂಬಿಸಿಯೇ ವಿಂಗಡಿಸಬೇಕು. ಇವುಗಳಲ್ಲಿ ಬಳಸಿದ ಬಣ್ಣ ಮತ್ತು ಶೈಲಿಗಳು 
ಭಿನ್ನವಾಗಿದ್ದರಿಂದ ತಜ್ಞರಿಗೆ ಅವನ್ನು ಕಲಾನುಸಾರವಾಗಿ ಬೇರ್ಪಡಿಸಲು 
ಅನುಕೂಲವಾಗಿದೆ. ಪ್ರಾಚೀನ ಶಿಲಾಯುಗದಲ್ಲಿ ಹಸಿರು, ಅನಂತರ ಕೆಂಪು ಮತ್ತು 
ಬಿಳಿಬಣ್ಣಗಳನ್ನು ಬಳಸಲಾಗಿದೆ ಎಂದು ಪರಿಣತರ ಅಭಿಪ್ರಾಯ. ಆದರೆ ಈ ಸೂತ್ರಕ್ಕೆ. 
ಅಪವಾದಗಳೇ ಹೆಚ್ಚು. ಕೆಲವೆಡೆಗೆ ಹಸಿರಿನೊಡನೆ ಕೆಂಬಣ್ಣ ಸೇರಿಸಿದರೆ, ಬೇರೆಡೆ 
ಕೆಂಪಿನೊಡನೆ ಬಿಳಿಬಣ್ಣವನ್ನು ಜೋಡಿಸಲಾಗಿದೆ. ಅಲ್ಲದೇ ಕೆಲವು ಚಿತ್ರಗಳಾದರೂ 
ಹಳದಿ, ಕಪ್ಪ ಬಣ್ಣಗಳಿಂದ ರಚಿತವಾಗಿವೆ. ಒಂದೇ ಬಣ್ಣದಲ್ಲಿಯೂ ವೈವಿಧ್ಯ ವಿಪರೀತ. 
ಕೆಂಪಿನಲ್ಲಿ ನಾಶಿಪುಡಿಯಿಂದ ಜಾಂಬಳಿಗೆ ಹೋಲುವವರೆಗೆ ಎಲ್ಲ ಪ್ರಕಾರಗಳೂ ಇವೆ. 
ಪರಿಸರದಲ್ಲಿ ಸಿಗುವ ಕಲ್ಲುಗಳಿಂದಲೇ ಬಣ್ಣ ತಯಾರಿಸಿ ಉಪಯೋಗಿಸಿದ್ದಾರೆ. 
ಹಸಿರಿಗಾಗಿ ಪಚ್ಚೆಕಲ್ಲು, ಕೆಂಪಿಗಾಗಿ ಕಬ್ಬಿಣದ ಅದಿರು. ಶ್ವೇತವರ್ಣಕ್ಕೆ ಶೇಡಿಕಲ್ಲುಗಳು 
ಆಶ್ರಯಗಳ ಆವಾರದಲ್ಲಿ ಲಭ್ಯವಿವೆ. ಶವಗಳನ್ನು ಅಲಂಕರಿಸಲು ಇದೇ ಬಣ್ಣಗಳನ್ನು 
ಬಳಸಿದ್ದರಿಂದ ಇಂತಹ ಕಲ್ಲುಗಳು ಸತ್ತವರನ್ನು ಹೂಳಿದಲ್ಲಿಯೂ ಸಿಗುತ್ತವೆ. 
ಮೊಟ್ಟಮೊದಲು ಬೆರಳುಗಳನ್ನೇ ಕುಂಚವಾಗಿ ಬಳಸಿದರೂ, ನಂತರ ಹಕ್ಕಿಯ 
ಪುಕ್ಕಗಳನ್ನು ಮರದ ಚಿಕ್ಕಪುಟ್ಟ ಕಡ್ಡಿ, ಟೊಂಗೆಯನ್ನು, ಸೂಕ್ಷ್ಮರೇಖೆಗಳು ಬೇಕಾದಾಗ, 
ಮುಳ್ಳು ಹಂದಿಯ ಮುಳ್ಳುಗಳನ್ನು ಬಳಸಿರಬೇಕು. 


ಈ ಆದಿಮಾನವನು ಯಾವುದೇ ಸೂತ್ರಕ್ಕೆ ಕಟ್ಟುಬೀಳದೇ ಉಸಿರಾಡಿದಷ್ಟು 
ಸುಲಭವಾಗಿ ಚಿತ್ರಗಳನ್ನು ಬಿಡಿಸಿದ್ದರಿಂದ ಅವು ಎಷ್ಟು ಸುಲಭವೆನಿಸಿದರೂ ಜೀವ 
ತುಂಬಿಕೊಂಡು ಥಕ ಥೈ ಎಂದು ಕುಣಿಯುತ್ತವೆ. ಕೇವಲ ಎರಡು ಮೂರು 
ರೇಖೆಗಳಿಂದಲೇ ನೋಡಿದ ಪಶು ಪಕ್ಷಿಗಳನ್ನು ಭಾವಪೂರಿತವಾಗಿ ರೂಪಿಸುವದರಲ್ಲಿ 
ನಿಸ್ಸೀಮನವನು. ಈ ಕಡ್ಡಿ ಆಕೃತಿಗಳಲ್ಲಿ ಚಿನ್ಹೆ-ಸಂಜ್ಞೆಗಳನ್ನು ಧಾರಾಳವಾಗಿ 
ಬಳಸಿಕೊಂಡಿದ್ದಾನೆ. ಸೊಂಡಿಲು, ಆನೆಯನ್ನು ಅಲಂಕಾರದ ಕೋಡು, ಚೆಗರೆಯನ್ನು, 
ಉದ್ದಗರಿ, ನವಿಲನ್ನು ಪ್ರತಿನಿಧಿಸುತ್ತದ. ಇದೇ ರೀತಿಯಾಗಿ, ಗಂಡುಚಿಗರೆಯನ್ನು 
ಹೆಣ್ಣಿನಿಂದ ತಕ್ಷಣ ಗುರುತಿಸುವಂತೆ ಎಚ್ಚರವಹಿಸಿದ್ದಾನೆ. ತ್ರಿಕೋನಗಳನ್ನು ವಿವಿಧ 
ರೀತಿಯಲ್ಲಿ ಜೋಡಿಸಿ, ಪಶು-ಪಕ್ಷಿ ಮಾನವಾಕಾರಗಳನ್ನು ನಿರ್ಮಿಸುವುದು ಅವನ 
ಸಾಧನೆ. ಇದಕ್ಕಾಗಿ ಎರಡು ಮೂರು ಇಲ್ಲವೇ ಇನ್ನೂ ಹೆಚ್ಚು ತ್ರಿಕೋನಗಳನ್ನು 
ಬಳಸಿಕೊಂಡಿದ್ದಾನೆ. ಕೈ-ಕಾಲುಗಳ ಜೊತೆಗೆ ಯೋನಿ ತ್ರಿಕೋನ ಜೋಡಿಸಿದರೆ 
ಹೆಣ್ಣಾಕೃತಿಯಾಗಿ ಬಿಡುತ್ತದೆ! ಕೆಲವು ಏಕವರ್ಣದ ದಪ್ಪವಾದ ಗೆರೆಯಿಂದ ಬಿಡಿಸಿದರೆ, 
ಎರಡು ಬಣ್ಣದ ಜೋಡಿ ರೇಖಾಚಿತ್ರಗಳು, ಅಲ್ಲೊಂದು ಇಲ್ಲೊಂದು ಕಾಣಸಿಗುತ್ತವೆ. 
ಹಲವೆಡೆಯಲ್ಲಿ ರೇಖೆಯ ಒಳಭಾಗದಲ್ಲಿ ತಿಳಿಬಣ್ಣ ಸವರಿ ಉಬ್ಬು ಚಿತ್ರದ ಭಾಸ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೭ 


ಬರುವಂತೆ ಯತ್ನಿಸಲಾಗಿದೆ. ಕೆಲವು ಸಲ ಕೆಂಪು-ಬಿಳಿ, ಕೆಂಪು-ಕಪ್ಪು-ವರ್ಣ 
ಸಂಯೋಜನೆಯಿಂದಾಗಿ ಚಿತ್ರಗಳ ಆಕರ್ಷಣೆ ಹೆಚ್ಚಿಸಲಾಗಿದೆ. ಕೆಲವು ಚಿತ್ರಗಳನ್ನು 
ಒಂದೇ ತಿಳಿ ಬಣ್ಣದಿಂದ ರೂಪಿಸಲಾದ್ದರಿಂದ ಅವೆಲ್ಲಾ ನೆರಳು ಚಿತ್ರಗಳಂತೆ 
ತೋರುತ್ತವೆ. 


ಎಲ್ಲಾ ಶಿಲಾಶ್ರಯಗಳಲ್ಲಿ ಪಶು-ಪಕ್ಷಿಗಳಿಗೆ ಅಗ್ರಸ್ಥಾನ ಕೊಡಲಾಗಿದೆ. ಆದಿ 
ಸಭಾಗೃಹದ ಹತ್ತಿರದ ಗುಹಾಗೃಹದ ಮಾಡಿನಲ್ಲಿ ಪ್ರಾಣಿಗಳ ಸಂತೆ ಸೇರಿದಂತೆ, 
ಒಂದಂಗುಲ ಸ್ಥಳವನ್ನು ಬಿಡದೆ ಚಿತ್ರಿಸಿದ್ದಾರೆ. ಹೆಚ್ಚಿನ ಪ್ರಾಣಿಗಳು 
ನೆರಳು-ಚಿತ್ರಗಳಾದರೂ ಅವುಗಳ ವೈವಿಧ್ಯ ಎದ್ದುಕಾಣಿಸುವಂಥಾದ್ದು. ಕೆಲವು ಚಿತ್ರಗಳ 
ಅಂತರ ಭಾಗವನ್ನು ಬರಿದು ಬಿಟ್ಟರೆ ಇನ್ನೂ ಕೆಲವುಗಳಲ್ಲಿ ನಕ್ಷೆಗಳನ್ನು ತುಂಬಲಾಗಿದೆ. 
ಇವು ಉದ್ದಕ್ಕೆ ಎಳೆದ ರೇಖೆಗಳಿರಬಹುದು. ಇಲ್ಲವೆ ಟಿಸಿಲು ಒಡೆದ 
ಟೊಂಗೆಗಳಂತಿರಬಹುದು. ಇಲ್ಲವೆ ಜಾಳಿಗೆ, ಕಾಟಕೋನ, ತ್ರಿಕೋನ, ಚೌಕೋನ, 
ತರುವಿನ ವರ್ತುಲ, ಜೇನುಗೂಡು ಸಮಾಂತರ ತೆರೆಗಳಂತಹ ಭೂಮಿತಿ-ಆಕಾರಗಳನ್ನೂ 
ಬಳಸಲಾಗಿದ. ಕೆಲವು ಚಿತ್ರಗಳಲ್ಲಿ ಪ್ರಾಣಿಗಳು ಪಾರದರ್ಶಕವೆಂಬಂತೆ ಅವುಗಳ 
ಉದರದಲ್ಲಿರುವ ಜಠರ- ಮಾಂಸಖಂಡಗಳನ್ನು ತೋರಿಸಲಾಗಿದೆ. ತಜ್ಞರು ಇದೆಲ್ಲಾ 
ಶುದ್ಧ ತಪ್ಪೆಂದು ಅಭಿಪ್ರಾಯ ಪಟ್ಟರೂ ಆದಿಮಾನವನು ತನ್ನ ಉದರ ಪೋಷಣೆಯಷ್ಟೇ 
ಜೀವನದ ಏಕಮಾತ್ರ ಹಕು ಗಿಸದ ಕಣ್ತೆರೆದು ಸುತ್ತಮುತ್ತಲಿನ ವಸ್ತುಗಳನ್ನು 
ಚಿಕಿತ್ಸಕ ಬುದ್ಧಿಯಿಂದ ನೋಡುತ್ತಿದ್ದ, ಎಂಬುದಕ್ಕೆ ಇವೆಲ್ಲ ಸಾಕ್ಷಿಯಾಗಿವೆ. ಅವನಲ್ಲಿ 
ಅದಾಗಲೇ ವಿನೋದ ಪ್ರವೃತ್ತಿ ನೆಲೆಗೊಂಡಿತ್ತು. ಅಂತೆಯೇ ಒಂದು ಪ್ರಾಣಿಯ 
ಉದರದಲ್ಲಿ ಇನ್ನೊಂದು ಪ್ರಾಣಿಯ ಕಲ್ಪನಾವಿನ್ಯಾಸ ಬಿಡಿಸಿದ್ದಾನೆ. ಶುದ್ಧ ಸಸ್ಯಾಹಾರಿ 
ಚಿಗರೆಯ ಉದರದಲ್ಲಿ ಆನೆಮರಿಯೊಂದು ಇರುವುದು ಅವನಿಗೆ ತಿಳಿಯದಷ್ಟು 
ಮೂರ್ಪನಾಗಿರಲಿಲ್ಲವನಿಸುತ್ತದೆ! ಕಾಡಿನಲ್ಲಿಸುಖವಾಗಿ ಬೀಡುಬಿಟ್ಟ ಪಶು ಪಕ್ಷಿಗಳಲ್ಲಿ 
ಮಾನವನ ಹಸ್ತಕ್ಷೇಪದಿಂದಾಗುವ ಅಲ್ಲೋಲ ಕಲ್ಲೋಲವನ್ನು ಚಿತ್ರಿಸಲಾಗಿದೆ. 
ಪ್ರೇಮಿಯೋರ್ವಳನ್ನು ಕಂಡರೂ ಹೇಗೆ ಮುಂದುವರಿಯಬೇಕೆಂದು ಅರಿಯದೇ 
ಮಂಕಾಗಿ ನಿಂತ ಕಾಡುಕೋಣ, ವೈರಿಯನ್ನು ಕಂಡು ಕಾಲಿಗೆ ಬುದ್ಧಿ ಹೇಳಿದ ಜಿಂಕೆ, 
ರಕ್ಷಿಸಿಕೊಳ್ಳಲು ವೇಗದಿಂದ ಡುವ ಗೂಳಿ, ಇದರಂತೆ ಓಡುತ್ತಿರುವ ಸಾರಂಗ, 
ಕಾಡಹಂದಿ, ಖಡ್ಲಮೃಗಗಳೂ ನೋಡಸಿಗುತ್ತವೆ. ನಾಲ್ಕೂ ದಿಕ್ಕಿನಿಂದ ಬೆನ್ನಟ್ಟಿಬಂದ 
ಬೇಟೆಗಾರರಿಂದ ತಪ್ಪಿ ಬಸಿಕೊಳ್ಳಲಾಗದೇ ಬೊಬ್ಬಿಡುವ ಮೃ ಗಗಳ ಕರುಣಾಜನಕ 
ಚಿತ್ರಗಳೂ ಇವೆ. ಮರದ ಗ ಮೇಲಿದ್ದ ಗಂಡು ನವಿಲೊಂದು ನಲ್ಲೆಯನ್ನು 
ಬರಮಾಡಿಕೊಳ್ಳುವುದಕ್ಕಾಗಿ ಗರಿಬಿಚ್ಚಿ ಕೇಕೆ ಹಾಕುತ್ತ ನರ್ತಿಸುತ್ತಿದ್ದಾಗ ಕಳ್ಳಹೆಜ್ಜೆಯಿಂದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೮ 


ಬಂದ ಬೇಟೆಗಾರರನ್ನು ಗಮನಿಸದೇ ಮೋಸಹೋಗುವ ಚಿತ್ರ ಮನ ಕರಗಿಸುವಂತಿದೆ. 
ತಾನು ಅಂಜುವ ಕ್ರೂರ ಮೃಗಗಳ ಶಕ್ತಿ-ಸಾಮರ್ಥ್ಯಗಳನ್ನು ನಿರೂಪಿಸಲು ಅವನ್ನು 
ಬೃಹದಾಕಾರದಲ್ಲಿ ಚಿತ್ರಿಸುತ್ತಿದ್ದ. ಕಾಡು ಹಂದಿಗೆ ಬೆದರಿ ನಾಗಾಲೋಟ ಹಾಕುವ 
ಮಾನವರನ್ನು "ಲಿಲಿಪುಟ್‌' ಆಕಾರದಲ್ಲಿ ರೂಪಿಸಿದ್ದು ರೋಚಕವಾಗಿದೆ. 


ಈ ಹಳಬರು ವಿವರಗಳಿಗಾಗಿ ತಲೆ ಕೆಡಿಸಿಕೊಂಡವರಲ್ಲ. ಅತ್ಯಾಧುನಿಕ 
ಕಲಾಕಾರರಂತೆ ಕೇವಲ ಭಾವ ಸೂಚಿಸುವುದು ಇವರ ಮುಖ್ಯ ಉದ್ದೇಶವಿದ್ದಿರಬೇಕು. 
ಕಣ್ಣು-ಕಿವಿ-ಕೇಶಗಳ ವಿವರಗಳಿಲ್ಲದೇ ಶಿರೋಲಂಕಾರ ತೋರಿಸುವುದರಲ್ಲಿ ಅವರದು 
ಎತ್ತಿದ ಕೈ. ಬೇಟೆಗೆ ತಾನು ಬರುತ್ತಿರುವ ಸುಳಿವು ಸಿಗಬಾರದೆಂದು ಇಲ್ಲವೇ ತನ್ನ 
ಸಾಮರ್ಥ್ಯದ ಬಗ್ಗೆ ತಪ್ಪು ಕಲ್ಪನೆಯಾಗಬೇಕು! ಎಂದು ಮುಖವಾಡವಿದ್ದ 
ಶಿರೋಭೂಷಣ ಧರಿಸುತ್ತಿದ್ದಿರಬೇಕು. ವರ್ತುಲ ಇಲ್ಲವೇ ತ್ರಿಕೋನಕ್ಕೆ ಎರಡು ಮೂರು 
ಗೆರೆ ಜೋಡಿಸಿದರೆ ಮಾನವನ ಮುಖ ಎಂಬ ಭಾವನೆಯುಂಟುಮಾಡುವ ಚಮತ್ಕಾರ, 
ಅವನ ಕುಂಚಕ್ಕೆ ಇತ್ತು. ಅವನ ಸಾಂಘಿಕ ಚಟುವಟಿಕೆಗಳು ಹೆಚ್ಚಾದಂತೆ, 
ಸೌಂದರ್ಯಕ್ಕಾಗಿ ಹೆಣ್ಣನ್ನು ಆಕರ್ಷಿಸುವುದಕ್ಕಾಗಿ, ಹಂದಿಯ ಕೋರೆ, ಕೋಡು, ಹಕ್ಕಿಯ 
ಪುಕ್ಕಗಳನ್ನು ಅಲಂಕಾರ ಸಾಧನವಾಗಿ ಬಳಸಿದ್ದನ್ನು ಚಿತ್ರಿಸಲಾಗಿದೆ. 
ಮಾಟ-ಮೋಡಿಗಳನ್ನು ಮಾಡುವ ಮಂತ್ರವಾದಿಗಳು, ಇಂತಹ ಅಲಂಕಾರಗಳಿಗೆ ಮಾರು 
ಹೋದರು. ಇದರಂತೆ ಬೇಟೆಯಾಡಿ ತಿಂದು ತೇಗಿದ ಪ್ರಾಣಿಗಳ ಎಲುಬುಗಳ 
ಮಣಿಗಳನ್ನು ಸುಂದರವಾಗಿ ಪೋಣಿಸಿ, ಕಂಠಮಾಲೆ, ತೋಳಬಂದಿ, ಬಾಜೂಬಂದ, 
ಕಂಕಣ-ಕಡಗಗಳನ್ನು ಮಾಡಿ ಬಳಸಲಾರಂಭಿಸಿದ್ದು ಈ ಚಿತ್ರಗಳಿಂದಲೇ 
ಅರಿತುಕೊಳ್ಳಬಹುದು. 


ತನ್ನ ಶಿಲಾ ಆಸರೆಯಲ್ಲಿ ಮೊಲ, ಏಡಿಗಳಂತಹ ಕಿರಿದಾದ ಪ್ರಾಣಿಗಳನ್ನು 
ಮೂಡಿಸಲು ಮರೆಯದ ಆದಿಮಾನವ, ಸಕಲ ಸ್ವೀಜಾತಿಗೆ ಮಾತ್ರ ಪಕ್ಷಪಾತ 
ಮಾಡಿದ್ದಾನೆ. ಸಾವಿರಾರು ಚಿತ್ರಗಳಲ್ಲಿ ಹತ್ತಾರು ಕೂಡ ಸ್ತ್ರೀಗೆ ಮೀಸಲಿಲ್ಲ! ಅಂದಿನ 
ಮಹಿಳಾ ಸಮಾಜ ಈ ಅನ್ಕಾಯದ ವಿರುದ್ಧ ಬಂಡೆದ್ದು ಸಮಾನತಾ ವಾದದ ತಳಹದಿಯ 
ಮೇಲೆ ಸಮಪಾಲು-ಸಮಬಾಳು ಪಡೆದಿದ್ದರೆ ಇಂದು ಲಲನಾಮಣಿಗಳಿಗೆ, 
ಹೋರಾಟಗಾರ್ತಿಯರಿಗೆ ಇಷ್ಟೆಲ್ಲಾತಲೆನೋವು ಇರುತ್ತಿರಲಿಲ್ಲ. ಬಹುಶಃ ಮಾನವನು 
ತನ್ನ ವಿಕಾಸದ ಪ ಪ್ರಾರಂಭಘಟ್ಟದಲ್ಲಿರುವಾಗ, ಪ್ರತಿಕ್ಚ ಕ್ಷಣಕ್ಕೂ ಕಷ್ಟ ನಷ್ಟ 
ಸಾವು-ನೋವುಗಳನ್ನು ಎದುರಿಸವುದು ಅನಿವಾರ್ಯವಾದ್ದರಿಂದ ಹೆಂಗಸರಿಗೆ ಮಕ್ಕಳಿಗೆ 
ಸುರಕ್ಷತೆ ಒದಗಿಸಿ ಪುರುಷರೇ ತಮ್ಮ ಶಾರೀರಿಕ ಮತ್ತು ಮಾನಸಿಕ ಬಲದಿಂದ 
ಹೋರಾಡಿ ಜಯಶಾಲಿಗಳಾಗಿದ್ದಿರಬೇಕು. ಅಂತೆಯೇ ಹೆಂಗಸರೇ ಗಂಡಸು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೦೯ 


ವೀರನೆಂದು ಒಪ್ಪಿಕೊಂಡು ಗೌರವಿಸಿರಬೇಕು. ಈ ಪರಂಪರೆಯನ್ನು ಬದಲಿಸಲು 
ವಿವಿಧ ತಲೆಮಾರಿನ ನಾರಿಯರು ತಲೆಕೆಡಿಸಿಕೊಳ್ಳದ್ದರಿಂದ ಇಂದಿನ ಪ್ರಬುದ್ಧ 
ಹೆಂಗಳೆಯರು ಅಬಲೆಯರೆಂದೆನಿಸಿಕೊಳ್ಳಬೇಕಾಗಿದೆ! ಇಂದಿನವರಾದರೂ ಈ 
ಸಂಕೀರ್ಣತೆಯ ಸಂಕೋಲೆಯನ್ನು ಕತ್ತರಿಸಿ ಹಾಕಿದರೆ ಮುಂದಿನ 
ಪೀಳಿಗೆಯವರಾದರೂ ಗಂಡು-ಹೆಣ್ಣು ಎಂದು ಭೇದ-ಭಾವವಿಲ್ಲದೇ ಬಾಳಿಯಾರು! 
ಭೀಮ ಬೆಟಕಾ ಮತ್ತ ಸ್ಪೇನಿನ ಗುಹಾಚಿತ್ರಗಳು ಸಮಕಾಲೀನವಾದರೂ ಇವೆರಡರಲ್ಲಿ 
ಮುಖ್ಯ ಅಂತರವಿದೆ. ಅಲ್ಲಿಯವರು ಸಂತತಿ ಅಭಿವೃದ್ಧಿಯನ್ನು ಕೋರಿ ಚಿತ್ರಗಳನ್ನು 
ಬಿಡಿಸಿದ್ದರಿಂದ ಲಿಂಗಕ್ಕೆ ಅತಿ ಹೆಚ್ಚಿನ ಪ್ರಾಧಾನ್ಯ ನೀಡಲಾಗಿದೆ. ಇಲ್ಲಿಯ ಹೆಚ್ಚಿನ 
ಚಿತ್ರಗಳು ಜನನೇಂದ್ರಿಯ ತೋರಿಸಿಲ್ಲ. ಹೆಣ್ಣನ್ನು ಗುರ್ತಿಸಲು ಚಿಕ್ಕ ಯೋನಿಯನ್ನು 
ತೋರಿಸಲಾಗಿದೆಯೇ ಹೊರತು ಸ್ತನಗಳನ್ನು ಕೈಬಿಡಲಾಗಿದೆ. ಕೆಲವು ಕಡೆಯಲ್ಲಿ 
ಸ್ತ್ರೀಯರನ್ನು ಮಾತೆ ಮತ್ತು ದೇವಿಯರ ಸ್ಥಾನಕ್ಕೆ ಏರಿಸಿದ್ದರಿಂದ ಭಕ್ತರ ರಕ್ಷಣೆಗಾಗಿ 
ತುಂಬಿದೆದೆಗಳಿಂದ ಹಾಲು ಚಿಮ್ಮುವಂತೆ ಪ್ರತಿನಿಧಿಸಲಾಗಿದೆ. 


ಶಿಲಾಚಿತ್ರಗಳು, ಆದಿಮಾನವನ ಕಲೆಯ ಉದರ ಮತ್ತು ಅಭಿವ್ಕ ದ್ಧಿಗಳ ಸಾಕ್ಷಿ 
ಚಿತ್ರಗಳು ಇದ್ದಂತೆ. ಅವನ ಅವಿಶ್ರಾಂತ ಹೋರಾಟವನ್ನು ನಿರೂಪಿಸುತ್ತವೆ. ಶಿಲಾಯುಧ, 
ಬಿಲ್ಲು-ಬಾಣ, ಖಡ್ಗ-ಭರ್ಜಿ ಸಿದ್ಧಮಾಡಿ ತನ್ನ ವೈರಿಗಳನ್ನು ಸದೆಬಡಿದು, ಪರಿಸರವನ್ನು 
ನಿಯಂತ್ರಿಸಲಾರಂಭಿಸಿದಾಗ ವಿರಾಮವಾಗಿ ಇನ್ನಿತರ ಚಟುವಟಿಕೆಗಳತ್ತ ಲಕ್ಷ್ಯ ಹರಿಸಲು 
ಅನುಕೂಲವಾಯಿತು. ಬಿದುರು, ತೊಗಟೆಗಳನ್ನು ಬಳಸಿ ಬುಟ್ಟಿ 
ಹೆಣೆಯಲಾರಂಭಿಸಿದ. ಬಿದ್ದ ಹಣ್ಣು-ಹಂಪಲುಗಳ ಬದಲಾಗಿ ಮರವೇರಿ, ಬೇಕಾದ 
ಕಾಯಿ ತೆಗೆದು ಹಣ್ಣು ಮಾಡಲಾರಂಭಿಸಿದ. ದೊಣ್ಣೆಯೊಂದಕ್ಕೆ ಜೋಡಿ ಬುಟ್ಟಿಗಳನ್ನು 
ಜೋಡಿಸಿ ಹಣ್ಣು ತರುವ ಚಿತ್ರ ತುಂಬ ನೈಜವಾಗಿದೆ.ತಾಳೆಗರಿಗಳನ್ನು ಹೆಣೆದು ತನ್ನ 
ಶಿಲಾಗೃಹಕ್ಕೆ ಹೆಚ್ಚಿನ ಸಂರಕ್ಷಣೆ ಕಲ್ಪಿಸಿಕೊಂಡಿರಬೇಕು. ತೊಗಟೆಗಳಿಗೆ ಹುರಿ ಹಾಕಿ 
ಹಗ್ಗ ಮಾಡಲು ಕಲಿತಂತೆ, ನಾರು ಹೆಣೆದು ಬಟ್ಟೆಗಳನ್ನು ಪ್ರಾರಂಭಿಸಿದ. ಸೂಜಿಯ 
ಅವಶ್ಯಕತೆ ಇದ್ದಾಗ ಮೀನು-ಮುಳ್ಳು ಬಳಸಿರಬೇಕು. ಕೊಡಲಿಯನ್ನು ಹೆಗಲಿಗೇರಿಸಿ 
ಮರ ಕಡಿಯಲು ಹೊರಟವನನ್ನು ಕಲಾಕಾರ ಮರೆಯಲಿಲ್ಲ. ತಾನು ಕಷ್ಟಪಟ್ಟು 
ಸಂಗ್ರಹಿಸಿದ ಕೆಲವೇ ಸಾಮಾನುಗಳಿಗೆ ಕಾವಲಿರಲು, ಬೇಟೆಯಲ್ಲಿಸಹಾಯ ಮಾಡಲು, 
ನಿಷ್ಠ ಪ್ರಾಣಿ, ನಾಯಿಯನ್ನು ಪಳಗಿಸಲಾರಂಭಿಸಿದ. ಸುಮಾರು ಇದೇ ಸಮಯದಲ್ಲಿ 
ಕುಕ್ಕುಟಪಾಲನೆ ಅಸ್ತಿತ್ವದಲ್ಲಿ ಬಂದಿರಬೇಕು. ಕಾಡುಕೋಳಿಯೊಂದು 
ಅಶ್ವಾರೋಹಿಯನ್ನು ಬೆದರಿಸಿದ ಚಿತ್ರವೊಂದು ಭೀಮ ಬೆಟಕಾದಲ್ಲಿದೆ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೧೦ 


ಜನವಸತಿ ಬೆಳೆದಂತೆ ಜೀವನಾವಶ್ಯಕತೆಗಳೂ ಬೆಳೆದು ಬಣಬಣಗಳ 
ಮತ್ಸರದಿಂದ ಕಾದಾಟ-ಬಡಿದಾಟ-ಹೋರಾಟಗಳಿಗೆ ಎಡೆಮಾಡಿಕೊಟ್ಟತು. 
ನಿರಾಯುಧರು ಮಲ್ಲಯುದ್ಧದಲ್ಲಿ ತೊಡಗಿದರೆ ಖಡ್ಗ-ಢಾಲು-ಧಾರಿಗಳಲ್ಲಿ ಭೀಕರ 
ದ್ವಂದ್ವ ಕಾಳಗ ನಡೆಯುತ್ತಿತ್ತು. ವಿವಿಧ ಆಯುಧಗಳೊಡನೆ ವೈರಿಯನ್ನು ಸದೆಬಡಿಯಲು 
ಹೊರಟ ತಂಡದ ಚಿತ್ರಗಳು ಹೇರಳವಾಗಿವೆ. ಭೀಮಬೆಟಕಾದ ಪರಿಸರದಲ್ಲಿ 
ಕಾಡುಕುದುರೆ ಜೀವಿಸಿದ್ದ ಕುರುಹುಗಳು ಇಲ್ಲದ್ದರಿಂದ ಇವುಗಳನ್ನು ದೂರದಿಂದ ಬಂದ 
ತಂಡದವರಿಂದ ಗೆದ್ದುಕೊಂಡಿರಬೇಕು. ಅನಂತರ ತಾವು. ಅಶ್ವಪಾಲನೆ 
ಕೈಗೊಂಡಿರಬೇಕು. ಇಲ್ಲವೇ ಮೊದಲಿಗೆ ಹೊರಗಿನಿಂದ ಕುದುರೆಗಳನ್ನು ಕೊಂಡು 
ತಂದಿರಬೇಕು. ಕುದುರೆ ಸವಾರರು ಸರದಾರರಂತೆ ಠೀವಿಯಿಂದ ಕೂಡ್ರದೇ ವೈರಿಯು 
ಯಾವ ದಿಕ್ಕಿನಿಂದ ಆಕ್ರಮಣ ಮಾಡಿದರೂ ಹಿಂದೆ ಮುಂದೆ ನೋಡಲು ಬರುವಂತೆ, 
ತಮ್ಮ ಮುಖವನ್ನು ಕುದುರೆಯ ಎಡಬದಿಗೆ ಬರುವಂತೆ ಕುಳಿತುಕೊಳ್ಳುತ್ತಿದ್ದರು. 
ಇದರಿಂದ ಕ್ಷಣಾರ್ಧದಲ್ಲಿ ವೈರಿಯ ಮೇಲೆ ಜಿಗಿಯಲು ಇಲ್ಲವೆ ನೆಲಕ್ಕಿಳಿದು 
ಅವಿತುಕೊಳ್ಳಲು ಸುಲಭವಾಗುತ್ತಿದ್ದಿರಬೇಕು. ಅದಾಗಲೇ ಲೋಹಗಳಿಂದ 
ಆಯುಧಗಳನ್ನು ತಯಾರಿಸುವ ತಂತ್ರವನ್ನು ಅವರು ಕರಗತಮಾಡಿಕೊಂಡಿದ್ದರೆಂದು 
ಅಶ್ವಾರೋಹಿಯೋರ್ವನು ಹಿಡಿದ ಖಡ್ಗದಿಂದ ಅರಿಯಬಹುದು. ಈ ಎಲ್ಲಾ 
ಸರಂಜಾಮು, ಸಲಕರಣೆಗಳನ್ನು ಬಳಸಿ ವೈರಿಯನ್ನು ಸದೆಬಡಿಯಬಲ್ಲವನು 
ನಾಯಕನೆಂದು ಬಣದವರೆಲ್ಲ ಒಪ್ಪಿಕೊಳ್ಳುತ್ತಿದ್ದರು. ಅಂಥವನು ಕುದುರೆಯ ಮೇಲೆ 
ಹೊರಟಾಗ, ಕಾಲಾಳು, ಹಕ್ಕಿಗರಿಗಳ ಕೊಡೆಯನ್ನು ಹಿಡಿಯುವ ಪರಿಪಾಠಕ್ಕೆ 
ಎಡೆಯಾಯಿತು. ಆದರೆ ಕಾಲಾಳು ಕುದುರೆಯ ವೇಗದಿಂದ ಓಡಬೇಕಾಗಿತ್ತೇ ಇಲ್ಲವೇ 
ಕುದುರೆ ಕಾಲಾಳಿನ ವೇಗಕ್ಕೆ ಅನುಗುಣವಾಗಿ ಮಂದಗತಿಯಿಂದ ಚಲಿಸುತ್ತಿತ್ತೇ ಎಂದು 
ಹೇಳುವುದು ಕಷ್ಟ! 


ದೈನಂದಿನ ಅವಶ್ಯಕತಗಳು ಸುಲಭವಾಗಿ ಈಡೇರ ಹತ್ತಿದಾಗ, ಆದಿಮಾನವನು, 
ನೃತ್ಯ, ಸಂಗೀತಗಳತ್ತ ಲಕ್ಷಹರಿಸಿದ. ಇವು ವಿನೋದಕ್ಕಿಂತ ಮುಖ್ಯವಾಗಿ ಧಾರ್ಮಿಕ 
ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮೀಸಲಾಗಿದ್ದಿರಬೇಕು-ಲಿಂಗಭೇದವಿಲ್ಲದೇ 
ಇಪ್ಪತ್ತು-ಮೂವತ್ತು ಜನರು ಸಾಲಾಗಿ ನಿಂತು ನರ್ತಿಸುತ್ತಿದ್ದರು. ಕೆಲವರು ಮುಖವಾಡ 
ಧರಿಸಿದರೆ, ಕೆಲವರು ಕೈಯಲ್ಲಿ ಕೋಲು ಹಿಡಯುತ್ತಿದ್ದರು. ನರ್ತಕರ ವಿವಿಧ 
ಭಂಗಿಗಳನ್ನು ಕೆಲವೇ ರೇಖೆಗಳಲ್ಲಿ ನಿರೂಪಿಸುವ ಜಾಣ್ಮೆ ಶ್ಲಾಘನೀಯ. ಆದಿಮಾನವರು 
ನಗ್ನರಾಗಿರುತ್ತಿದ್ದರೆಂದು ಜನಸಾಮಾನ್ಯರ ಕಲ್ಪನೆಯಾಗಿದ್ದರೂ ಎಲ್ಲ ಚಿತ್ರಗಳಲ್ಲಿ ಸೊಂಟದ 
ಬಟ್ಟೆಯನ್ನು ಚಿತ್ರಿಸಲು ಕಲಾಕಾರನು ಮರೆತಿಲ್ಲ. ಲಿಂಗಭೇದವಿಲ್ಲದೇ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೧೧ 


ಲಂಗೋಟಿಯೊಂದೇ ಅವರ ಏಕವಸ್ತ್ರವಾಗಿದ್ದಿರಬೇಕು. ಇನ್ನಿತರ ಚಟುವಟಿಕೆಗಳಲ್ಲಿ 
ಈ ಬಟ್ಟೆಯನ್ನು ಕಚ್ಚೆ ಹಾಕಿ ಉಟ್ಟರೂ ನ್ಭ ತ್ಯಸಮಯದಲ್ಲಿ ಧೋತರದ ನಿರಿಗೆಗಳಂತೆ 
ಇಳಿ ಬಿಡುತ್ತದ್ದರು. ಜೋಕಾಲಿಯಾಟ- ಆ... ೭೧ಐ೭2 ರೂಢಿಯಲ್ಲಿದ್ದವೆಂದು 
ಚಿತ್ರಗಳು ಹೇಳುತ್ತವೆ. ಬೌದ್ಧಧರ್ಮದ ವರ್ಚಸ್ಸಿಗೆ ಒಳಗಾದವರು ತಮ್ಮ 
ಹಸ್ತಾಕ್ಷರಗಳನ್ನು ಬ್ರಾಹ್ಮಿಲಿಪಿಯಲ್ಲಿ ಮೂಡಿಸಿದ್ದಾರೆ. ನಿರಕ್ಷರಿಗಳು ತಮ್ಮ ಹಸ್ತ 
ಮುದ್ರೆಯನ್ನು ನಂತರದ ತಲೆಮಾರಿನವರಿಗೆ ಬಿಡಲು ಮರೆಯಲಿಲ್ಲ! 


ಆದಿವಾಸಿಗಳ ಮತ್ತು ಆದಿಮಾನವರ ಕಲೆಗಳಲ್ಲಿ ಸಾಮ್ಯ ಹುಡುಕಲು 
ಹೋದವನಿಗೆ ಅವರ ಜೀವನದಲ್ಲಿರುವ ಸಾಮ್ಯ ಕಂಡು ದಿಗ್ಭಮೆಯಾಯಿತು. ಸ ಸಹಸ್ರಾರು 
ವರ್ಷಗಳಿಂದ ಮಧ್ಯಪ್ರದೇಶದ ಆದಿವಾಸಿಗಳು ಏಕ ಪ್ರಕಾರವಾದ ಜೀವನ ನಡೆಸುತ್ತ 
ಬಂದಿದ್ದಾರೆ. ಇಂದಿನವರೂ ಬೇಟೆಯ ಯಶಸ್ಸಿಗಾಗಿ ಗೋಡೆಗಳ ಮೇಲೆ ತ್ರಿಕೋನ 
ವರ್ತುಲಗಳನ್ನು ಬಳಸಿ ಪಶು-ಪಕ್ಷಿ, ಮಾನವನ ಚಿತ್ರ ಬಿಡಿಸುತ್ತಾರೆ. ಮುಖವಾಡಗಳನ್ನು 
ಧರಿಸುತ್ತಾರೆ. ಕಾಡುಕೋಣನ ಕೋಡು, ಕಾಡುಹಂದಿಯ ಕೋರೆಹಲ್ಲು, ಹಕ್ಕಿಗಳ 
ಗರಿಗಳನ್ನು ಶಿರೋಭೂಷಣಗಳಲ್ಲಿ ಧರಿಸುತ್ತಾರೆ. ಅಬುಜಮಾಡದಂತಹ ಒಳ 
ಪ್ರದೇಶದಲ್ಲಿ ಗಂಡು ಹೆಣ್ಣು ಲಂಗೋಟಿ-ತುಂಡುಸೀರೆಗಳನ್ನು ಬಳಸುತ್ತಾರೆ. 
ಬಿಲ್ದು- ಬಾಣಗಳಿಂದ ಬೇಟೆಯಾಡುತ್ತಾರೆ. ಗಂಡು ಹೆಣ್ಣು ಜೊತೆಯಾಗಿ ನರ್ತಿಸುತ್ತಾರೆ. 
ತಮ್ಮ ಹತ್ತಿರ ಕುದುರೆಗಳಿಲ್ಲದಿದ್ದರೂ ವೀರನ ಕುದುರೆ ಸವಾರಿ ತೋರಿಸುತ್ತಾರೆ. 
ಅಂದು ಇಂದಿನದರ ಈ ಬಣಗಳ ತೌಲನಿಕ ಅಭ್ಯಾಸ ಮಾಡಿದರೆ ಮಾನವನು ತುಳಿದು 
ಬಂದ ದಾರಿಯ ಬಗ್ಗೆ ಹೆಚ್ಚಿನ ಜ್ಞಾನ ಸಿಗುವಂತಾಗಬಹುದು. 


ಮಧಪ್ರದೇಶದ ಮಡಿಲಲ್ಲಿ (00.4 


೧೮. ಗೊಂಡಾರಣ್ಯದ ಗೊಂಡರು 


"ಎ 





ಳ್ಳ ಕ್‌ 1 / 


ಮಧ್ಯಪ್ರದೇಶದ ಉದ್ದಗಲಕ್ಕೂ ಗೊಂಡ ಆದಿವಾಸಿಗಳು 
ದುಡಿಮೆಗಾರರಾಗಿದ್ದಾರೆ. ಸ್ಥಾನೀಯರು ಅವರನ್ನು "ಗೂಂಡ್‌' ಎಂದೇ 
ಸಂಬೋಧಿಸುತ್ತಾರೆ. ಅವರು ಇಲ್ಲದ ಊರು ಇಲ್ಲ. ಮಾಡದ ಕೆಲಸವಿ 
ಹೊಲಗಳಲ್ಲಿ ಹೊಟೇಲ್‌ಗಳಲ್ಲಿ, ಹೊರಗೆಲಸ ಕ್ಕೆ, ಕಟ್ಟಿಗೆ ಒಡೆಯಲು, ತ 
ದೂಡಲು, ಅವರನ್ನೇ ನೇಮಿಸಿಕೊಳ್ಳುತ್ತಾರೆ. ಇದಲ್ಲದೇ ತರಕಾರಿ, ಹಣ್ಣು, ಹಂಪಲು, 
ಕಟ್ಟಿಗೆ, ಹುಲ್ಲು ಹೊರೆಗಳನ್ನು ಮಾರಿ ಉದರ ಪೋಷಣೆ ಮಾಡಿಕೊಳ್ಳುತ್ತಾರೆ. ಪಟ್ಟಣದ 
ಸತ್ತಮುತ್ತಲಿನ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಅವರ ವಾಸ. ಇನ್ನೂ ಕತ್ತಲಿರುವಾಗಲೇ ಪಟ್ಟಣಕ್ಕೆ 
ಬಂದು ದಿನವಿಡೀ ಕತ್ತಯಂತೆ ದುಡಿದು, ಸಾಯಂಕಾಲ ಕೈಗೆ ಹಾಕಿದ ಅಲ್ಪ 
ಸಂಬಳದಲ್ಲಿಯೇ ಉಪ್ಪ, ಬೆಲ್ಲ ಎಣ್ಣೆ, ಖಾರಗಳ ಜೊತೆಗೆ. ಮಕ್ಕಳಿಗೆ ಅಗ್ಗದ 
ಮಿಠಾಯಿ ಕೊಂಡು ಗಹ [ಹಾಭಿಮುಖಿಗಳಾದರೆಂದರೆ ಅದೊಂದು ಯಶಸ್ವಿ ದಿನವೆಂದು 
ಪರಿಗಣಿಸಬೇಕು. ಗೊಂಡತಿಯರನ್ನು ನೋಡುವದೇ ಕಣ್ಣಿಗೊಂದು ಹಬ್ಬ. ನಾಲ್ಕೆ ಕೈದು 
ಜನರ ಗುಂಪಿನಲ್ಲಿಯೇ ಅಲೆಯುವದು ಅವರ ವಾಡಿಕೆ. ಕೆಂಪು, ನೀಲಿ, ಜಾಂಬಳಿ, 
ಹಸಿರು ಬಣ್ಣದ ಒಂಬತ್ತು ಗಜದ ಸೀರೆಗಳನ್ನು ಹಿಂಗಚ್ಚೆ ಹಾಕಿಯೇ ಉಡುತ್ತಾರೆ. 


ಒಂದೂವರೆ ಗಜದ ಬಟ್ಟೆಯ ಉದ್ದತೋಳಿನ ವಿಶಾಲವಾದ ರವಕೆಗಳೂ ಅವರ 
ದೇಹದ ಮಾಟವಾದ ಉಬ್ಬು-ತಗ್ಗುಗಳನ್ನು ಹಾದಿಹೋಕರಿಂದ ಮುಚ್ಚಿಡಲು 
ಅಸಮರ್ಥವೆನಿಸುತ್ತವೆ. ಅವರನ್ನು ಹತ್ತಿರದಿಂದ ಕಂಡಾಗ ಬಿದರಿ ಲೋಹದ ವಿಗ್ರಹಗಳು 
ಕಣ್ಣಿಗೆ ಕಟ್ಟಿದಂತಾಗುತ್ತದೆ. ಕೃಷ್ಣ ವರ್ಣದವರಾದರೂ ನಿಸರ್ಗದತ್ತ ಹೊಳಪಿನಿಂದ 
ಮಿನುಗುತ್ತಿರುತ್ತಾರೆ. ತೋಳು, ಮುಂಗೈಗಳಿಗೆ ತೊಟ್ಟ ಬೆಳ್ಳಿಯ ವಂಕಿ, ಬಳೆಗಳು, 
ಸೊಂಟಕ್ಕೆ ಅಗಲವಾದ ಡಾಬು, ಪುಷ್ಕವಾದ ಮಾಂಸಖಂಡಗಳನ್ನು ಮುಚ್ಚಲು 
ಅಸಮರ್ಥವಾದ ಸೀರೆಯ ನೀರಿಗೆಗಳನ್ನು ವೀಕ್ಷಿಸುತ್ತಿದ್ದಂತೆ, ಶಿಲಾಬಾಲಿಕೆಯರು 
ಕಣ್ಣಿಗೆ ಕಟ್ಟಿದಂತಾಗುತ್ತಾರೆ. 


ಗೊಂಡರ ಗೃಹಜೀವನವನ್ನು ಅಭ್ಯಸಿಸುವುದಕ್ಕಾಗಿಯೇ ಇದಾಗಲೇ 
ಪರಿಚಯವಾಗಿದ್ದ ಲಖ್ಬನ್‌ ("ಲಕ್ಷ್ಮಣ'ನ ಅಪಭ್ರಂಶ)ನ ಡಿಮ್‌ರಾ ಥಾನಾ ಹಳ್ಳಿಗೆ 
ಭೇಟಿ ಕೊಟ್ಟಾಗ, ಹಿತ್ತಲಿನ ಬಾವಿಯಿಂದ ನೀರು ಸೇದಿ ಸ್ನಾನ ಮಾಡುತ್ತಿದ್ದ ಅರೆ 
ನಗ್ನ, ಹರೆಯದ ಹುಡುಗಿ ಮುಜುಗರದಿಂದ ಒಳಗೆ ಓಡಿ ಅಪರಿಚಿತನ ಆಗಮನವನ್ನು 
ಸಾರಿದಳು. ನಾಡ ಹಂಚು ಹೊದಿಸಿದ ಗುಡಿಸಲು ಚಿಕ್ಕದಾದರೂ ಚೊಕ್ಕವಾಗಿತ್ತು. 
ಅಂಗಳ-ಗೋಡೆಗಳನ್ನು ಶುಭ್ರವಾಗಿ ಸಾರಿಸಿ ಅದರ ಮೇಲೆ ಸುಂದರವಾದ ರಂಗೋಲಿ 
("ಹಾತಾಗ) ಹಾಕಿದ್ದರು. ಅಲ್ಲದೇ ಅಲ್ಲಲ್ಲಿ ಉಬ್ಬು ಚಿತ್ರಗಳನ್ನು ರಚಿಸಲಾಗಿತ್ತು. ರಚನೆ 
ತೀರಾ ಸಾದಾ ಇದ್ದರೂ ಅವು ಯಾವ ಪಶು- ಪಕ್ಷಿ ಗಳನ್ನು ಪ್ರತಿನಿಧಿಸುತ್ತವೆ, ಎಂದು 
ಸುಲಭವಾಗಿ ಹೇಳಬಹುದಿತ್ತು. ವರ್ತುಲ ಒಂದಕ್ಕೆ ಜೋಡಿ ರೆಕ್ಕೆ ಜೋಡಿಸಿದಾಗ, 
ಅದು ಹಾರುವ ಹಕ್ಕಿಯಾಗಿ ಬಿಡುತ್ತದೆ. ನಾಲ್ಕು ಕಂಬದಂಥ ಶೀ ಮುಂದೆ 
ಸೊಂಡಿಲು, ಹಿಂದೆ ಬಾಲ ಇದ್ದರೆ ಆನೆಯಂತೆ ಕಾಣುತ್ತದೆ. ಇದರಂತೆ ಹುಲಿ, 
ಕರಡಿ, ನಾಯಿ, ಬೆಕ್ಕುಗಳೆಲ್ಲ ಗೋಡೆಯ ಮೇಲೆ ವಿರಾಜಿಸುತ್ತಿದ್ದವು. ಒಂದು 
ಮೂಲೆಯಲ್ಲಿ ಜೇಡಿ ಮುಣ್ಣಿನಿಂದ ರಚಿಸಿದ ಬಾನಿ ನಿಂತಿತ್ತು. ಅದನ್ನು 
ಚೌಕೋನಾಕಾರದಲ್ಲಿ ರಚಿಸಿ ಉಬ್ಬು ಚಿತ್ರ ಇತರೇ ಚಿತ್ರಗಳಿಂದ ಅಲಂಕರಿಸಲಾಗಿತ್ತು. 
ಬೇಕೆನಿಸಿದಾಗ ಧಾನ್ಯವನ್ನು ಬುಡದಲ್ಲಿ ಇದ್ದ ಕಿರಿದಾದ ಬಿಲದಿಂದ ಹೇಗೆ 
ಪಡೆಯಬಹುದು? ಎಂದು ಯಜಮಾನ ವಿವರಣೆ ನೀಡಿದ. ಅನಂತರ ಬತ್ತವನ್ನು 
ಕುಟ್ಟುವ ಒನಕೆ, ಬೀಸುವ ಕಲ್ಲು ಗೆರಸೆ, ಕುರ್ಪಿಗಳನ್ನು ಒಂದೊಂದಾಗಿ ತಂದು 
*ೋರಿಸಿದೆೆ ಹಿಂದೊಮ್ಮೆ ಇಂಥ ಗೃಹ ಸಲಕರಣೆಗಳು ನಮ್ಮೂರಿನಲ್ಲಿಯೂ 
ಬಳಕೆಯಲ್ಲಿ ಇದ್ದವು. ಇಂದು ಅವೆಲ್ಲ ವಿವಿಧ ವಸ್ತು ಸಂಗ್ರಹಾಲಯಗಳನ್ನು ಸೇರಿ, 
ವಿವಿಧ ಮಶೀನುಗಳು ಮನೆ ಸೇರಿವೆ, ಎಂದು ನೆನೆದು ಕಳವಳವಾಯಿತು. 


ಹುಲ್ಲಿನ ಮಾಡಿನ ಆಶ್ರಯದಲ್ಲಿ ಎರಡು ಚಕ್ರದ ತೀರ ಚಿಕ್ಕದಾದ ಚಕ್ಕಡಿಯೊಂದು 
ನಿಂತಿತ್ತು. ಅದು ಮಕ್ಕಳ ಆಟಕ್ಕೆ ಮೀಸ ಸಲೇ? ಎಂದು ಪ್ರಶ್ನಿಸಿದಾಗ “ಬಾಬೂ, ಅದು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೧೪ 


"ಚಕಡಾ'. ನಮ್ಮ ಹತ್ತಿರ ಇರುವ ಒಂದೇ ಒಂದು ಸಂಚಾರ ಸಾಧನ. ಅದನ್ನು ಸ್ಥಳೀಯರು 
ಕಂಬಾರನಿಂದ ಮಾಡಿಸಿದ್ದೇವೆ. ತೀರ ಹಗುರವಾಗಿರುವುದೇ ಅದರ ವೈಶಿಷ್ಟ್ಯ. ಆದರೆ 
ಅದಕ್ಕೆ ಜೋಡಿ ಎತ್ತು ಕಟ್ಟುವದರಿಂದ ಪ್ರಬಲವಾದ ಇಂಜಿನ್‌ ಇದ್ದ ಭೋಪಾಲ್‌ 
ನವಾಬನ ರೋಲ್ಲರಾಯ್ಸ್‌ ಕಾರಿನಂತೆ ಓಡುತ್ತದೆ. ಮಹಾಭಾರತ ಯುದ್ಧದಲ್ಲಿ ಶ್ರೀ 
ಕೃಷ್ಣ ಪರಮಾತ್ಮನು ಓಡಿಸಿದ ರಥಕ್ಕೂ ಇಂಥ ವೇಗ ಇತ್ತೊ ಇಲ್ಲವೊ ಹೇಳುವದು 
ಕಷ್ಟ! ಇದು ಕಾಣಲು ತೀರ ಬಡಕಲು ಅನಿಸಿದರೂ ಅತ್ಯಂತ ಶಕ್ತಿಯುತವಾಗಿದೆ. 
ಮೂರು-ನಾಲ್ಕು ಸವಾರರು ಸುಖವಾಗಿ ಪಯಣಿಸಬಹುದು. ಇಲ್ಲವೇ ಒಂದು 
ಕ್ವಿಲ್‌ ಭಾರದ ಮೂಟೆ ಮತ್ತು ಈರ್ವರು ಪಯಣಿಸಬಹುದು. ಹೇಗಾದರೂ 
ನಮಗೆ ಎತ್ತುಗಳು ಹೊಲದ ಸಾಗುವಳಿಗೆ ಬೇಕೆ ಬೇಕು. ನಾವು ಉತ್ಪಾದಿಸಿದ 
ಸಾಮಾನುಗಳನ್ನು ಸಂತೆಯಲ್ಲಿ ಮಾರಲು ಮತ್ತು ಕೊಂಡ ಸರಕನ್ನು ಮನೆಗೆ ಸಾಗಿಸಲು 
ಇದನ್ನು ಬಳಸುತ್ತೇವೆ. ಎತ್ತಗಳು ಹೊಲಕ್ಕೆ ಹೋಗಿವೆ. ಇಲ್ಲದಿದ್ದರೆ ಚಕಡಾ ಸವಾರಿ 
ಮಾಡಿಸಿಯೇ ಬಿಡುತ್ತಿದ್ದೆ ಎಂದು ಅಭಿಮಾನದಿಂದ ನಕ್ಕ. ಆಮೇಲೆ ಮನೆಯ 
ರಚನೆ ತೋರಿಸಲು ಒಳಗೆ ಕರೆದೊಯ್ದ. ಒಂದು ಮೂಲೆಯಲ್ಲಿ ಮಾಡಿನಿಂದ 
ನೇತಾಡುತ್ತಿದ್ದ ಬೆತ್ತದ ತೊಟ್ಟಿಲಲ್ಲಿ ನಿದ್ರಿಸುತ್ತಿದ್ದ ಮಗುವನ್ನು ತೋರಿಸುತ್ತ, ಸೊಸೆ 
ಪಡೆದಿದ್ದಾಳೆ ಎಂದು ವಿವರಿಸಿದ. ಒಲೆ ಉರಿಯುತ್ತಿತ್ತು. ನಾಲ್ಕಾರು ಮಣ್ಣಿನ, 
ಅಲ್ಯುಮಿನಿಯಂ ಪಾತ್ರೆಗಳಿರುವ ಸ್ಥಳವೇ ಅಡಿಗೆ ಮನೆ ಎಂದ. 


ಹೆಂಗಳೆಯರನ್ನು ತೀರ ಹತ್ತಿರದಿಂದ ನೋಡುವುದಕ್ಕಾಗಿ ಛಾಯಾಗ್ರಹಣ 
ಪ್ರಾರಂಭಿಸಬೇಕಾಯಿತು. ನಡು ವಯುಸ್ಸಿನ ಗೃಹಿಣಿ, 
“ನಾವೇನು.......... ನಗರವಾಸಿಗಳಂತೆ ಚೆಲುವರಲ್ಲ, ನಮ್ಮ ಫೋಟೊ ತೆಗೆದು ಏನು 
ಮಾಡುವಿರಿ ಬಾಬೂಜಿ!'' ಎಂದು ವಕ್ರದಂತ ಪಂಕ್ತಿ ಪ್ರದರ್ಶಿಸುತ್ತ ನಕ್ಕಳು. “ನಿಮ್ಮ 
ಅಲಂಕಾರ, ಆಭರಣ, ಹಚ್ಚೆಗಳನ್ನು ನಮ್ಮ ವರಿಗೆ ತೋರಿಸುವದು ಬೇಡವೇ?” ಎಂದು 
ವಿಚಾರಿಸಿದಾಗ ಅಭಿಮಾನ ಪಟ್ಟಳು. ಆಹಾರದಲ್ಲಿ ಆಯೊಡಿನ ಕೊರತೆಯಿಂದಾಗಿ 
ಅವಳ ಕೊರಳು ಉಬ್ಬಿಕೊಂಡಿದ್ದರೂ ಮುಖ ಆಕರ್ಷಕವಾಗಿಯೇ ಇತ್ತು. ಅಗಲವಾದ 
ಹಣೆಗೆ ಅಗಲವಾದ ಕುಂಕುಮದ ಬೊಟ್ಟು ಇಟ್ಟುಕೊಂಡು ಕಿವಿಗಳಿಂದ ದೊಡ್ಡವು 
ಅನಿಸುವ ಲೋಲಾಕುಗಳನ್ನು ಇಳಿ ಬಿಟ್ಟಿದ್ದಳು. ಉಬ್ಬಿದ ಕೊರಳಿಗೆ ಬೆಳ್ಳಿಯ 
ಆಭರಣಗಳನ್ನು ತೊಡಿಸಿ ಇನ್ನಷ್ಟು ಭಾರ ಮಾಡಿಕೊಂಡಿದ್ದಳು. ಮುಂಗೈಯಲ್ಲಿನಾಲ್ಕಾರು 
ಬಗೆಯ ಬಳೆಗಳನ್ನು ತೊಟ್ಟರೆ ಕಾಲಿಗೆ ಭಾರವಾದ ಕಡಗಗಳನ್ನು ಧರಿಸಿದ್ದಳು. 
ಅಂಗಾಂಗಗಳನ್ನು ಅಲಂಕರಿಸಿದ ಹಚ್ಚೆಯ ಪ್ರಕಾರಗಳು ಹೆಚ್ಚು ಆಕರ್ಷಕವೆನಿಸಿದವು. 
ಅವುಗಳಲ್ಲಿ ಕಾದಾಡುವ ಕುಕ್ಕುಟಗಳು, ಅರಳುತ್ತಿರುವ ಮೊಗ್ಗುಗಳು, ಹುಲುಸಾಗಿ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೧೫ 


ಬೆಳೆದ ಹುಲ್ಲು ತೆನೆಗಳು, ಉದಯಿಸುತ್ತಿರುವ ಸೂರ್ಯ ಎಂದೆಲ್ಲ ಸುಲಭವಾಗಿ 
ಗುರುತಿಸಬಹುದಾಗಿತ್ತು. ತೋಳು, ಮೊಣಕೈ, ಕಾಲುಗಳ ಮೇಲಿರುವ ಹಚ್ಚೆಯ 
ಛಾಯಾಚಿತ್ರಗಳನ್ನು ತೆಗೆದಿದ್ದರಿಂದ ಅವಳ ಮೈಚಳಿ ಬಿಟ್ಟು ಹೋಯಿತು! ಅಂತೆಯೇ 
ಕೊರಳ ಸುತ್ತಲೂ ಇದ್ದ ಹಚ್ಚಿಯನ್ನೂ ಅಳುಕು ಇಲ್ಲದೇ ಪ್ರದರ್ಶಿಸಿದಳು. ಕ್ಯಾಮರಾ 
ಕಣ್ಣು ಜೊತೆಯಲ್ಲಿ ಅವಳ ಉಬ್ಬೆದೆಯನ್ನೂ ಎಗ್ಗಿಲ್ಲದೇ ಪ್ರದರ್ಶಿಸಿದಾಗ 
ಮುಜುಗರವೆನಿಸಿತು. 


ಆಮುಂತ್ರಿಸದೇ ಅಲಂಕರಿಸಿಕೊಂಡು ಬಂದ ಮುಗಳನ್ನು ಕಂಡು 
ಸಂತೋಷವಾಯಿತು. ಹುಡುಕುತ್ತಿರುವ ಬಳ್ಳಿ ಕಾಲನ್ನು ಬಳಸಿದಂತಾಯ್ತು! ಹೊಸ 
ಫಿಲ್ಮನ್ನು ಕ್ಯಾಮರಾಕ್ಕೆ ಸೇರಿಸಿದ್ದರಿಂದ ಧಾರಾಳವಾಗಿ ಛಾಯಾಗ್ರಹಣ ಮಾಡಲು 
ಹುಮ್ಮಸು ಬಂದಿತು. "“ಇಷ್ಟೆಲ್ಲ ಬೆಳ್ಳಿಯ ಆಭರಣಗಳನ್ನು ಮನೆಯಲ್ಲಿ ಇಟ್ಟುಕೊಂಡ 
ನೀವು ಶ್ರೀಮಂತರೇ ಇರಬೇಕು” ಎಂದಾಗ “ಹಾಗಲ್ಲ ಬಾಬೂಜಿ, ಈ ಹುಡುಗಿಗೆ 
ಬಹಳ ದಿನಗಳಿಂದ ತನ್ನದೊಂದು ಛಾಯಾಚಿತ್ರ ತೆಗೆಸುವ ಆಸೆಯಿತ್ತು. ಚಕಡಾದಲ್ಲಿ 
ಛಿಂದವಾಡಾಕ್ಕೆ ಕರೆದೊಯ್ದು ಸ್ಟುಡಿಯೋದಲ್ಲಿ ಫೋಟೊ ತೆಗೆಸುವದು ತುಂಬ 
ಖರ್ಚಿನದೆಂದು ಮುಂದೆ ಹಾಕುತ್ತಲೇ ಇದ್ದೆ. ಇಂದು ನೀವಾಗಿ ಕ್ಯಾಮರಾವನ್ನು 
ಕೊರಳಿಗೆ ನೇತು ಹಾಕಿಕೊಂಡು ನಮ್ಮ ಮನೆತನಕ ಬಂದಾಗ, ಅವಳ ಬಹಳ ದಿನದ 
ಆಸೆ ಚಿಗುರಿ ನೆರೆಮನೆಯ ಮುಕಾದಮ್‌ನ ಮಗಳ ಆಭರಣಗಳನ್ನು ಎರವಲಾಗಿ 
ಪಡೆದು ಧರಿಸಿದ್ದಾಳೆ.'' ಎಂದು ವಿವರಿಸಿದ. ತೀರ ಸ್ವಾಭಾವಿಕ ಭಂಗಿಗಳನ್ನು ಸೆರೆ 
ಹಿಡಿಯುವುದಕ್ಕಾಗಿ, “ಪ ಆಭರಣಗಳ ಹೆಸರುಗಳನ್ನು ವಿವರಿಸಿ ಹೇಳಮ್ಮಾ!'' ಎಂದು 
ಮಾತಿಗೆ ತೊಡಗಿಸಿ, ಕ್ಯಾಮರಾ ಕ್ಲಿಕ್ಕಿಸತೊಡಗಿದೆ. “ಹಣೆಯಿಂದ ಕೇಶರಾಶಿ 
ಅಲಂಕರಿಸುವ ನಾಲಕು ಎಳೆಗಳ ಸರಪಳಿ, "ಫೇರಾ' ಕಮಲದ ಆಕಾರದ ಬೆಂಡೋಲೆಗೆ 
"ಕರಣ ಫೂಲ', ಮೂಗುತಿಗೆ "ಲೊಂಗ' ಎನ್ನುತ್ತೇವೆ. ಈ ಬೆಳ್ಳಿಯ ವಂಕಿ "ಚಾಕಡಾ' 
ಈ ಹತ್ತಾರು ಬಳೆಗಳಲ್ಲಿಧವರಿ, ಛನಿ, ಬೇವಟ, ವಿಮಾಲಿಯಾ, ಗಜಾರ, ಆಯಲ್‌, 
ತರಿಯಾ ಮುಂತಾದವನ್ನು ಗುರುತಿಸಬಹುದು. ಕೊರಳಲ್ಲಿ ಇದೆಯಲ್ಲ? ಈ ನಾಣ್ಯದ 
ಸರ ಕಹರಕಿ, ಇದನ್ನೇ ಬೆಳ್ಳಿಯ ಸರಪಣಿಯಲ್ಲಿ ಪೋಣಿಸಿದರೆ "ಹಮೀಟ' ಎನ್ನುತ್ತೇವೆ. 
ಈ ಗೋಪಿನ ಸರ "ಅಸಲ್‌', ಈ ತಂತಿಗೆ "ಗಂಜಾಮ್‌ ಅಸಲ್‌' ಎಂದು ಹೆಸರು. 
ಬೆಳ್ಳಿಯ ನಾಣ್ಯ ಜೋಡಿಸಿದ ಕೈಯುಂಗುರ, "ಮುಶಾ'. ಸೊಂಟಕ್ಕೆ ಹೆಚ್ಚಿನ ಸಾಮರ್ಥ್ಯ 
ನೀಡುವ ಸೊಂಟಪಟ್ಟಿ "ಕಡ್ಡುರಾ'. ಗೆಜ್ಜೆ ಜೋಡಿಸಿದ "ಪಾಜೇಬ', ಕಾಲುಂಗರಕ್ಕೆ 
ಬಿಚುವಾ' ಎಂದು ಹೆಸರು........ ಬಾಬುಜಿ ನೀವು ತೆಗೆದ ಎಲ್ಲ ಭಾವಚಿತ್ರಗಳ 
ಪ್ರತಿಗಳನ್ನು ಪಿತರ ಹತ್ತಿರ ಆದಷ್ಟು ಬೇಗ ಕಳಿಸಿ ಕೊಡಲೇಬೇಕು. ಕೊಡದಿದ್ದರೆ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೧೬ 


ನನ್ನಾಣೆ!.......... ೫ ಎಂದು ಆಭರಣಗಳನ್ನು ಹಿಂದಿರುಗಿಸಲು ಓಡಿದಳು. ಸಂಭಾಷ ಷಣೆ 
ಕೇಳಸಿಕೊಳ್ಳುತ್ತಿದ್ದ ಲಖ್ಬನ್‌ನು ಹುಚ್ಚು ಹುಡುಗಿ! ಎಂದು ಅಭಿಮಾನ ಪಟ್ಟ. ಬಾಣಂತಿ 
ಸೊಸೆಗೂ ಛಾಯಾಚಿತ್ರ ತೆಗೆಸಿಕೊಳ್ಳುವ ಆಸೆಯಾಗಿ, ಉಟ್ಟ ಸೀರೆ 
ಬದಲಿಸಲಾರಂಭಿಸಿದ್ದಳು. ಅಷ್ಟರಲ್ಲಿ ಎಚ್ಚೆತ್ತ ಮಗು ಹಸಿವಿನಿಂದ 
ಚೀರಲಾರಂಭಿಸಿದ್ದರಿಂದ, ತನ್ನ ಆಸೆ ಹತ್ತಿಕ್ಕಿ ಮಗುವಿಗೆ ಹಾಲೂಡಿಸಲು 
ಪ್ರಾರಂಭಿಸಿದಳು. ಲಖ್ಬನನ ಕಿರಿಯ ಮಕ್ಕಳೆಲ್ಲ ತಮ್ಮನ್ನು ಕ್ಲಿಕ್ಕಿಸಿಕೊಂಡರು. 


ಏನೋ ನೆನಪಿಸಿಕೊಂಡು ಯಜಮಾನ ಮಾತಿಗೆ ಮೊದಲು ಮಾಡಿದ, “ಮಗಳು 
ಯತುಮತಿಯಾಗುವದಕ್ಕೆ ಮೊದಲು ಭಜ ನೆರವೇರಿಸಬೇಕೆಂದು ಸಕಲ ಪ್ರಯತ್ನ 
ನಡೆಸಿದರೂ ಕೈಗೂಡಿ ಬರುತ್ತಿಲ್ಲ....... ' ಎಂದು ನಿಟ್ಟುಸಿರು ಬಿಟ್ಟ. ಅಂತಹ 
ಕಡ್ಡಾಯಗಳೇನಾದರೂ ಇವೆಯೇ? ಎಂದು ಕೇಳಿದಾಗ “ಹಾಗೇನಿಲ್ಲ, ತಿ ಆದರೆ 
ವಯಸ್ಸಿಗೆ ಬಂದ ಹುಡುಗಿಯರು ಯಾರೊಡನೆಯೋ ಓಡಿಹೋಗುವ ಇಲ್ಲವೇ 
ವಿವಾಹ ಪೂರ್ವದಲ್ಲಿಯೇ ತಾಯಿಯಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ'' 
ಎಂದ ವಿವರಣೆ ನೀಡಿದ. ""ನಿಮ್ಮ ಸಮಾಜದಲ್ಲಿವಧುದನ್ಷಿಣೆ (ತೆರ) ಕೊಟ್ಟು ವರಿಸುವ 
ಪದ್ಧತಿ ಪ್ರಚಲಿತವಿತ್ತಲ್ಲವೇ?'' ಎಂದು ಕೆಣಕಿದಾಗ, “ಆ ಕಾಲ ಎಂದೋ ಮುಗಿದು 
ಹೋಯಿತು! ಬಾಬುಜಿ. ನಮ್ಮನ್ನು ಸುತ್ತುವರಿದ ಹಿಂದು ಜಾತಿಗಳ ಎಲ್ಲ ಕೆಟ್ಟ 
ಚಾಳಿಗಳನ್ನು ನಮ್ಮವನ್ನಾಗಿ ಮಾಡಿಕೊಂಡಿದ್ದೇವೆ. ಎಂಥ ನಾಲಾಯಕ್‌ ವರನಿದ್ದರೂ 
ಅವನ ಬೇಡಿಕೆಗಳನ್ನು ಪೂರೈ ಸಲೇಬೇಕಾಗುತ್ತದೆ. ಒಂದು ಸಾಯಕಲ್‌, ಭು 
ರೇಡಿಯೋ ಎಂದರೆ ಕಡಿಮೆ ಖರ್ಚು ಬರುತ್ತದೆಯೇ?'' ಎಂದು ಮರುಗಿದ. 
"ಮಗಳು, ಮೈನೆರೆದಾಗ, ವಿಶೇಷ ಸಮಾರಂಭವನ್ನು ಏರ್ಪಡಿಸುತ್ತೀರಾ?' ಎಂದು 
ಸವಾಲು ಹಾಕಿದಾಗ, ಪತಿ ಗ ಹದಲ್ಲಿ ಪತ್ನಿ ಯತುಮತಿಯಾದರೆ, ಭೋಜನಕೂಟ, 
ಮದ್ಯದ ಸರಬರಾಯಿ ಮಾಡಬೇಕಾಗುತ್ತಿತ್ತು. ಇಂದಿನ ದಿನಗಳಲ್ಲಿ ಹೆಚ್ಚಿನವರು 
ತವರಿನಲ್ಲಿ ಇದ್ದಾಗಲೇ ಮೈನೆರೆಯುವದರಿಂದ, ಹೆಚ್ಚಿನ ಜಾಹೀರಾತು ಸಿಗದಂತೆ 
ಎಚ್ಚರಿಕೆ ವಹಿಸುತ್ತೇವೆ. ಅಂತೆಯೇ ಆಪ್ತರು ಮಾತ್ರ ಇದನ್ನು ಅರಿತಿರುತ್ತಾರೆ. ಅಂಥ 
ದಿನಗಳಲ್ಲಿ ಅವಳು ಅಡಿಗೆ ಮಾಡುವುದು, ನೀರಿಗೆ ಹೋಗುವದು, ಹೊಲದಲ್ಲಿ 
ದುಡಿಯುವದು ತ್ಯಾಜ್ಯ. ಅಲ್ಲದೇ ಮನೆಯ ಒಳಗೂ ಬಾರದೇ ಏಕಾಂತ ಜೀವನ 
ನಡೆಸಬೇಕಾಗುವದು. ಮೂರು ದಿನಗಳ ನಂತರ ಮಿಂದಾದ ಮೇಲೆ 
ಶುದ್ಧಳನಿಸಿಕೊಳ್ಳುತ್ತಾಳೆ, ಎಂದ. ಅವರ ವಿವಾಹ ಪದ್ಧತಿಯ ಕುರಿತು ವಿಚಾರಿಸಿದಾಗ, 
ಸಹಗೋತ್ರಿಗಳಲ್ಲಿ ವಿವಾಹ ಸಂಬಂಧ ವರ್ಜ್ಯ. ವಧು- ಛಾ ಿ ಪಕ್ಷದವರು ವಿವರವಾದ 
ವಿಚಾರ ವಿಮರ್ಶೆಯ ನಂತರ ನಿಶ್ಚಯ ತಾಂಬೂಲ ನಡೆಸಬೇಕು. ಆಗ ಊಟ ಮತ್ತು 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೧೭ 


ಸುರಾಪಾನದ ವ್ಯವಸ್ಥೆ ಆಗಲೇಬೇಕು. ವಿವಾಹದ ದಿನ ವರನಾದವನು ರಕ್ತವರ್ಣದ 
ನಿಲುವಂಗಿ ತೊಟ್ಟು, ಅದೇ ಬಣ್ಣದ ರುಮಾಲು ಧರಿಸಿರಬೇಕು. ಕನ್ನಡಿ ಜೋಡಿಸಿದ 
ತಾಳೆಗರಿ ಬಾಸಿಂಗ, ಅವನ ಶಿರವನ್ನು ಅಲಂಕರಿಸುತ್ತದೆ. ಅಲ್ಲದೇ ತಾಳೆಗರಿಗಳಿಂದ 
ಮಾಡಿದ ಮಾಲೆಗಳು, ರುಮಾಲಿನಿಂದ ಇಳಿ ಬಿಟ್ಟು, ಅವು ನೆಲ ಮುಟ್ಟುವಂತಿರಬೇಕು. 
ಮದುಮಗಳು ಕೇಸರಿ ಸೀರೆಯುಟ್ಟು ಸೆರಗಿನಿಂದ ಮುಖ ಮುಚ್ಚಿಕೊಂಡಿರಬೇಕು. 
ತಾಳೆಗರಿಯಿಂದ ಸಿದ್ಧವಾದ ತ್ರಿಕೋನಿ ಬಾಸಿಂಗ ಅವಳ ತಲೆಯನ್ನು ಅಲಂಕರಿಸುತ್ತದೆ. 
ಅತಿಥಿಗಳು ಗರ್ನಾಲು ಹಾರಿಸುವರಲ್ಲದೇ ನವವಿವಾಹಿತರ ಮೇಲೆ ಮಂಡಕ್ಕಿ 
ತೂರುತ್ತಾರೆ. ಕೊರಡಿನ ವಿವಾಹ ಸ್ತಂಭ ನಿಲ್ಲಿಸಿ ಅದಕ್ಕೆ ನವ ವಿವಾಹಿತರು ಪ್ರದಕ್ಷಿಣೆ 
ಹಾಕುತ್ತಾರೆ. ಬಾವಿಯಿಂದ ನೀರು ಸೇದಿ ತುಂಬಿ ತರುವ ವಿಧಿಯೂ ಇದೆ. 
ಹೆಂಗಳೆಯರು ಹಾಡುತ್ತ ಕುಣಿಯತ್ತಾರೆ. ಮದ್ಯಸೇವನೆಯಿಂದ ಮೆತ್ತಗಾದ ಅತಿಥಿಗಳೂ , 
ಉತ್ಸಾಹದಲ್ಲಿ ಅವರೊಂದಿಗೆ ಸೇರಿಕೊಳ್ಳುತ್ತಾರೆ. ಎನ್ನುತ್ತಿದ್ದಾಗ ತನ್ನ ವಿವಾಹದ 
ದಿನಗಳನ್ನು ನೆನಪಿಸಿಕೊಂಡಿರಬೇಕು! ಗೃಹಿಣಿ ತಂದುಕೊಟ್ಟ ಬೆಲ್ಲದ ಚಹ ಸೇವಿಸಿ 
ಬೀಳ್ಕೊಟ್ಟಾಗ, "ನಿಮ್ಮಂಥ ವಿದ್ಯಾ ಬುದ್ಧಿ ಇದ್ದವರು ಬಂದಾಗ ಅದೆಷ್ಟೊ ನೆಮ್ಮದಿ 
ಅನಿಸುತ್ತದೆ. ಇನ್ನೊಮ್ಮೆ ಖಂಡಿತ ಬನ್ನಿ' ಎಂದು ಮನಃಪೂರ್ವಕವಾಗಿಯೇ ಹೇಳಿದ. 


ತಾಮಿಯಾ ಮತ್ತು ಸುತ್ತಲಿನ ಹಳ್ಳಿಗಳಲ್ಲಿ ಗೊಂಡರು ಮೇಘನಾಥ ಹಬ್ಬವನ್ನು 
ಬಲು ಸಂಭ್ರಮದಿಂದ ಆಚರಿಸುತ್ತಾರೆಂದು ಅರಿತು ಅಲ್ಲಿಗೆ ಧಾವಿಸಿದರೆ, ಅದು 
ನಿರ್ದಿಷ್ಟ ದಿನದಂದು ಆಚರಿಸುವಂಥ ಹಬ್ಬವಲ್ಲ ಎಂದು ತಿಳಿದು ನಿರಾಶೆಯಾಯಿತು. 
ಹೋಳಿ ಹಬ್ಬ ಮುಗಿದ ನಂತರ ತಮಗೆ ಅನುಕೂಲವಾದ ದಿನ ನಿರ್ಧರಿಸಿ 
ಕಾರ್ಯೋನ್ಮು ಉರಾಧುತ್ತಾರುತೆ. ಪುಣ್ಯಕ್ಕೆ ಪಕ್ಕದ ಹಳ್ಳಿಯಲ್ಲಿ ಅದೇ ದಿನ ಹಬ್ಬವನ್ನು 
ಆಚರಿಸಲಿದ್ದರು. ಊರ ಮಧ್ಯದ ಪ್ರಶಸ್ತವಾದ ಸ್ಥಳಲ್ಲಿ 'ನಲವತ್ತೆದು ಅಡಿಯ ಹು 
ಖಂಬ (ಖಾಂಡೇಕಾ) ಹುಗಿದು ಅದರ ಸುತ್ತಲೂ ರೋಟ್‌ ಕಟ್ಟಿಗೆಯ 
ಮಂಚಲು ನಿಲ್ಲಿಸಿದ್ದರು. ಅಲ್ಲಿಶಕ್ತಿ-ಸಾಮಥ್ಯ ೯ಗಳಿಗೆ ಹೆಸರುವಾಸಿಯಾದ ಮೇಘನಾಥ 
ದೇವರ ವಿಗ್ರಹ ಒಂದನ್ನು ಪ್ರತಿಷ್ಠಾಪಿಸಲಾಗಿತ್ತು. ಮುಖ್ಯ ಸ್ತಂಭಕ್ಕೆ ತಿರುಗಿಸಲು 
ಬರುವಂತೆ ಅಡ್ಡಕಂಬಕಟ್ಟೆ, ಅದರಿಂದ ನೆಲದವರೆಗೆ ಹಗ್ಗ ಇಳಿ ಬಿಟ್ಟಿದ್ದರು. ಮೇಲೇರಿ 
ಹೋಗಲು ಪಾವಟಣಿಗೆಗಳನ್ನು ಜೋಡಿಸಲಾಗಿತ್ತು. ಅವಿವಾಹಿತ “ತರುಣಿಯರು 
ಹೊಳೆಯುವ ಶಿತ್ತಾಳೆ ಬಟ್ಟಲುಗಳಲ್ಲಿ ನೀರು, ವೀಳ್ಯದೆಲೆ, ಇನ್ನಿತರ ಪೂಜಾ 
ಸಾಮಗ್ರಿಗಳೊಂದಿಗೆ ಆಗಮಿಸಿದರು. ಓಂಬಹಣ್ಣು, ತೆಂಗಿನಕಾಯಿಗಳ ಜೊತೆಗೆ 
ಕೋಳಿ, ಆಡುಗಳನ್ನು ದೇವರಿಗೆ ತೃಪ್ತಿ ಸಲು ಅರ್ಪಿಸಲಾಯಿತು. ದುಃಖ 
ತಾಪತ್ರಯಗಳಿಂದ ಜರ್ಜರಿತರಾದಾಗ, ಬ್‌ ಪ್ರಾರ್ಥಿಸಿ ಈ ದೇವರಿಗೆ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೧೮ 


ಹರಕೆ ಸಲ್ಲಿಸುವದಾಗಿ ಬೇಡಿಕೊಂಡಿರುತ್ತಾರೆ. ಬಂದವರಲ್ಲಿ ಹೆಂಗಳೆಯರೇ ಹೆಚ್ಚಿನ 
ಸಂಖ್ಯೆಯಲ್ಲಿ ಇದ್ದರು. ಡೋಲುಗಳು ಜೋರಾಗಿ ಮೊಳಗಿದಾಗ, ಭಕ್ತರು 
ಪಾವಟಣಿಗೆಗಳನ್ನು ಏರಲಾರಂಭಿಸಿದರು. ಬಹು ಸಂಖ್ಯಾತರಿಗೆ ಐದಾರು 
ಪಾವಟಣಿಗೆಗಳನ್ನು ಏರಲು ಬಿಡಲಿಲ್ಲ. ಮೈ ಮೇಲೆ ಮೇಘನಾಥನು ಪ್ರತ್ಯಕ್ಷನಾಗಿ 
ಆವೇಶದಿಂದ ಬೀರ್‌ (ವೀರರು) ರು ಅಷ್ಟೇ ಮೆಟ್ಟಿಲುಗಳನ್ನು ಹತ್ತಿ ಅಡ್ಡ ಕಂಬಕ್ಕೆ 
ಜೋತುಬಿದ್ದಾಗ, ಕೆಳಗಿನವರು ಹಗ್ಗದ ಬಲದಿಂದ ಅವರು ಪ್ರದಕ್ಷಿಣೆ ಹಾಕುವಂತೆ 
ವರ್ತುಲಾಕಾರದಲ್ಲಿ ತಿರುವುತ್ತಾರೆ. ಈ ಪದ್ಧತಿ ಕರ್ನಾಟಕದ ಬಯಲು ಪ್ರದೇಶದಲ್ಲಿ 
ಪ್ರಚಲಿತವಿದ್ದ ಹಬ್ಬಕ್ಕೆ ಬಹಳವಾಗಿ ಹೋಲುತ್ತದೆ. 


ಕೃಷಿಕ ಗೊಂಡರು 'ಬಿರ್ರಿ' ಹಬ್ಬವನ್ನು ಅತಿ ಸಡಗರದಿಂದ ಆಚರಿಸುವರು. 
ಇದನ್ನು ಎಂದು ಆಚರಿಸಬೇಕು? ಎಂಬುದನ್ನು ಅವರ ಪ್ರಧಾನರು ಮತ್ತು ಊರ 
ಮುಖಂಡರು ಸೇರಿ ನಿರ್ಧರಿಸುವರು. ಸಾಮಾನ್ಯವಾಗಿ ಹವಾಮಾನವನ್ನು ಅವಲಂಬಿಸಿ, 
ಬೀಜ ಬಿತ್ತುವ ಪೂರ್ವದಲ್ಲಿ, ಊರ ಮಧ್ಯಸ್ಥ (ಭೂಮಕಾ) ತನ್ನ ತುತ್ತೂರಿ (ಧೂರಿ) 
ಊದುತ್ತ ಓಣಿ ಓಣಿಗಳಲ್ಲಿ ಅಲೆದು ಹಿರಿಯರ ನಿರ್ಧಾರವನ್ನು ಊರವರಿಗೆ ಸಾರುತ್ತ 
ಬೀಜಗಳನ್ನು ಮನೆ ಮನೆಯಿಂದ ಸಂಗ್ರಹಿಸುವನು. ಹಬ್ಬದ ದಿನ ತಂತಮ್ಮ ಸ್ನಾನಗೃಹದ 
ಪೂಜೆಯನ್ನು ನೆರವೇರಿಸಿ, ನಂತರ ಊರಿನ "ಭೀಮಸೇನ' ಮಂದಿರದಲ್ಲಿ ಹಿರಿಯರೂ, 
ಕಿರಿಯರು ಸೇರುವರು. ಯುವಜನರು ಭೂತ-ಪಿಶಾಚಿ, ರಾಕ್ಬಸರ ಹುಲ್ಲು 
ಗೊಂಬೆಗಳನ್ನು ರಚಿಸಿ ಸುಡುವರು. ಊರವರಿಂದ ಒಟ್ಟು ಮಾಡಿದ ಕಾಳು. ಕಡಿಯಿಂದ 
ಅಡಿಗೆ ಮಾಡಿ, ಸಕಲರೂ ಸಾಮೂಹಿಕವಾಗಿ ಊಟ ಮಾಡುವರು. ಆನಂತರ ಹತ್ತಿರದ 
.. ಹೊಲಗಳಿಗೆ ಹೋಗಿ, ಮಣ್ಣು ಅಗೆದು ಮಡಿಗಳನ್ನು ಸುಟ್ಟು ಅಲ್ಲಿ ಬೀಜ ನೆಡುತ್ತಾರೆ. 
ಮಿಕ್ಕುಳಿದ ಬೀಜಗಳನ್ನು ಹಳ್ಳಿಗರಿಗೆ ಹಂಚುತ್ತಾರೆ. ಅವರು ಅದನ್ನು ಪ್ರಸಾದವೆಂದು 
ಗ್ರಹಿಸಿ, ತಮ್ಮ ಇತರ ಬೀಜಗಳೊಂದಿಗೆ ಸೇರಿಸಿ ಬಿಡುತ್ತಾರೆ. ಹೀಗೆ ಮಾಡಿದಾಗಲೇ 
ಒಳ್ಳೇ ಫಸಲು ಬರುವದೆಂದು ಅವರ ನಂಬಿಕೆ. ಆದರೆ ಮಣ್ಣನ್ನು ಸುಡುವದರಿಂದ 
ಅದರಲ್ಲಿ ಹುದುಗಿಕೊಂಡ ಕ್ರಿಮಿ ಕೀಟಗಳು ನಾಶ ಹೊಂದಿ ಹುಲುಸಾದ ಬೆಳೆ ಬರಲು 
ಸಾಧ್ಯತೆಗಳೇ ಹೆಚ್ಚು! 


ಹಿಂದೊಮ್ಮೆ ಗೊಂಡರ ಸಮರ್ಥವಾಗಿ ಆಳಿದ ರಾಣಿಯರ ಸ್ಮರಣಾರ್ಥ "ಸೀ 

ೆ ಇ 
ರಾಜ್ಯ ಎಂಬ ಹಬ್ಬವನ್ನೂ ಹೆಂಗಳೆಯರು ಆಚರಿಸುತ್ತಾರೆ. ಪ್ರಸಿದ್ಧರಾಣಿ ದುರ್ಗಾವತಿ 
ಈ ನಾಡಿನವಳು. ಮೊಗಲ್‌ ಚಕ್ರವರ್ತಿ ಅಕಬರನೊಡನೆ ಹೋರಾಡಿ ಮಡಿದ ಖ್ಯಾತಿ 
ಅವಳದು. ಸ್ತ್ರೀಯರು ಸೈನಿಕರಂತೆ ನಟಿಸುತ್ತ ಕೈಗೆ ಸಿಕ್ಕ ಕುಡುಗೋಲು, ಬಿಲ್ಲು 
ಬಾಣಗಳಂಥ, ಆಯುಧಗಳನ್ನು ವಶಪಡಸಿಕೊಳ್ಳುವ ನಟನೆ ಮಾಡುತ್ತ ಹಳ್ಳಿಯಿಂದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೧೯ 


ಹಳ್ಳಿಗೆ ಸಂಚರಿಸುವರು. ಒಂದು ಹಳ್ಳಿಯ ಕುರಿಯ ತಲೆಯನ್ನು ಇನ್ನೊಂದು 
ಹಳ್ಳಿಯವರಿಗೆ ಕೊಟ್ಟಾಗ, ಅಲ್ಲಿಯವರು ಸ್ತೀ ರಾಜ್ಯದಲ್ಲಿ ಸೇರ್ಪಡೆಯಾದರೆಂದು 
ಪರಿಗಣಿಸಲಾಗುತ್ತದೆ. ಕೆಲ ಹೆಂಗಳೆಯರಿಗೆ ಈ ವೇಳೆ ಮೈಭಾರ ಬಂದು, 
ಕೂದಲುಗಳನ್ನು ಹರವಿಕೊಂಡು ಕೂಗುತ್ತ ಚೀರುತ್ತ ನಿಜಕ್ಕೂ ತಮ್ಮದೊಂದು ರಾಜ್ಯ 
ಸ್ಥಾಪಿಸುವ ಭ್ರಮೆಯಲ್ಲಿರುತ್ತಾರೆ! ಈ ಸ್ತ್ರೀ ಸಾಮ್ರಾಜ್ಯದ ಗಲಾಟೆ ಒಂದೆರಡು 
ತಿಂಗಳವರೆಗೂ ನಡೆಯುವುದುಂಟು. ಸುದೈವದಿಂದ ಇದು ಪ್ರತಿ ವರ್ಷಬರುವ 
ಹಬ್ಬವಾಗದೇ ಸ್ತ್ರೀಯರಲ್ಲಿ ಸಮೂಹ ಶಕ್ತಿ ಸಂಚರಿಸಿ ಬಲ, ಸಾಮರ್ಥ್ಯಗಳು 
ಸಂಚಯಿಸಿದಾಗ, ಅಂದರೆ ಎಂಟು ಹತ್ತು ವರ್ಷಗಳಿಗೊಮ್ಮೆ ಬರುವ ಷಿಡುಗಾಗಿದೆ. 
ಇದರಂತೆ ಗೊಂಡ ಹುಡುಗಿಯರು "ಕರ್ಮ' ಹಬ್ಬವನ್ನು ಆಚರಿಸುತ್ತಾರೆ. ಶ್ರಾವಣ 
ಮಾಸದಲ್ಲಿ ಕಾಡಿನಿಂದ “ಕಲ್ಮಿ' ಇಲ್ಲವೇ “ಗಲ್ದು' ವೃಕ್ಷಗಳ ಟೊಂಗೆಗಳನ್ನು ಕಡಿದು 
ತಂದು, ಬಾಡದಂತೆ ಒದ್ದೆ ಬಟ್ಟೆಗಳಲ್ಲಿ ಸುತ್ತಿಡುವರು. ಕುಮಾರಿಯರು ತೂತು ಮಾಡಿದ 
ಮಡಕೆಗಳಲ್ಲಿ ಶಾಂತಿಯ ಪ್ರತೀಕವಾದ ಪಾರಿವಾಳದ ಮೂರ್ತಿ ಮತ್ತು ಉರಿಯುವ 
ಹಣತೆಯೊಂದಿಗೆ ಮನೆ ಮನೆಗೆ ತಿರುಗಿ ಜನರಿಂದ ಚಂದಾ ಹಣವನ್ನು ಶೇಖರಿಸುವರು. 
ರಸಿಕ ಶಿಖಾಮಣಿಗಳು, ಹಾಡುತ್ತ ಕುಣಿಯುತ್ತ ಹಬ್ಬವನ್ನು ಆಚರಿಸುವರು. ಆ ದಿನ 
ಬಂದ ವರ್ಗಣಿಯಿಂದ ಭೋಜನಕೂಟ ಏರ್ಪಡಿಸಿ ಸಂತೋಷಿಸುವರು. 


ಹಬ್ಬ ಹರಿದಿನ, ಮದುವೆ, ಶೋಭನಗಳಲ್ಲಿ ಗೊಂಡರು, ವಾದ್ಯಗಳನ್ನು 
ನುಡಿಸಬೇಕು. ನೃತ್ಯ ಮಾಡಲೇಬೇಕು. ಸುಗ್ಗಿಯ ಕಾಲದಲ್ಲಿ ಮೈಮುರಿದು ದುಡಿದ 
ನಂತರ, ವಿರಾಮವಾಗಿ "ಸೈಲಾ' ನೃತ್ಯದತ್ತ ಮನಸ್ಸು ಹಾಕುವರು. ಕೇರಿ ಕೇರಿಗೆ ಹೋಗಿ 
ನೃತ್ಯ ಪ್ರದರ್ಶನಮಾಡಿ ತಿಂಡಿ-ತೀರ್ಥ ಗಿಟ್ಟಿಸುವರು. ಮೃದಂಗ, ತಮಟೆ 
ವಾದ್ಯಗಾರರನ್ನು ಸುತ್ತುವರಿದು ಇತರರು ವರ್ತುಲಾಕಾರದಲ್ಲಿಕುಣಿಯುವರು. ಆವೇಶ 
ಬಂದಾಗ ವಾದ್ಯಗಾರರೂ ಅವರೊಡನೆ ಜಿಗಿಯುವರು. "ದರರಿಯಾ' ನೃತ್ಯ 
ಮಳೆಗಾಲಕ್ಕಷ್ಟೇ ಸೀಮಿತ. “ಗೆಂಡಿ' ನೃತ್ಯದಲ್ಲಿ ಯುವಕ-ಯುವತಿಯರು ಕಾಲಿಗೆ 
ಮರಗಾಲು ಕಟ್ಟಿಕೊಂಡು ಕುಣಿಯುತ್ತಾರೆ. ಕರ್ನಾಟಕದ ಕರಾವಳಿಯ ಕ ೈಷಿಕ ಹಾಲಕ್ಕಿ 
ಗೌಡರೂ ಅವರ ಹಗ(ರ)ಣದಲ್ಲಿಯೂ ಇದೇ ರೀತಿ ಮರಗಾಲುಗಳನ್ನು ಕಟ್ಟಿಕೊಂಡು 
"ಉಲಲಲಲಲ'....ಕೀ ಹಾ! ಎಂದು ಚೀರುತ್ತ ಕುಣಿಯುತ್ತಾರೆಂದು ಇಲ್ಲಿ 
ಸ್ಮರಿಸಿಕೊಳ್ಳಬಹುದಾಗಿದೆ. ಆದರೆ ಅವರ ಹೆಂಗಳೆಯರು ಅದರಲ್ಲಿ 
ಸೇರ್ಪಡೆಯಾಗುವುದಿಲ್ಲ. ಗೊಂಡರು ದೇವಿಯನ್ನು ಸಂತುಷ್ಟ ಪಡಿಸಲು "ಓವಾರಾ' 
ನೃತ್ಯ ಮಾಡುತ್ತಾರೆ. ಹುಡುಗಿಯರು ಕೂದಲು ಗಾಳಿಗೆ ತೂರಿ ಬಿಟ್ಟು, ಕೈಯಲ್ಲಿ ಅಗ್ನಿ 
ಹೀಡಿದು ಚೀರಾಟ ನಡೆಸಿದಾಗ ನೆರೆದವರಲ್ಲಿ ದುಗುಡವುಂಟಾಗದೇ ಇರದು. 
ಕೃಷಿಕಗೊಂಡರು ಹೋರಿ, ಎತ್ತುಗಳನ್ನು ಗೌರವಿಸುವ ಪೊಲಾ ಹಬ್ಬಕ್ಕೆ ಹೆಚ್ಚಿನ ಆದ್ಯತೆ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೦ 


ಕೊಡುತ್ತಾರೆ. ಕೋಡುಗಳಿಗೆ ಬಣ್ಣ ಬಳಿದು ಅಲಂಕರಿಸಿ, ಕೊರಳಿಗೆ ಬೆಳ್ಳಿಯ 
ಆಭರಣಗಳನ್ನು ತೊಡಿಸಿ ಬಾಲಕ್ಕೆ ಕೈಗಡಿಯಾರ ಕಟ್ಟುವ ರಸಿಕರೂ ಇದ್ದಾರೆ. ಅವುಗಳ 
ಮನರಂಜನೆ (ಗಾಗಿ ಮನಸ್ವೀ ಕುಣಿಯುವವದಿದ್ದಾರೆ. ಕಿರಿಕೊಳಲಿನ ನಾದ ಮತ್ತು 
ಢೋಲಕ್‌ಗಳ ನಿನಾದದಿಂದ ಪ್ರೋತ್ಸಾಹಗೊಂಡು, ಕೈಕಾಲು ತೂರುತ್ತ ನರ್ತಿಸುತ್ತಾರೆ. 
ಭುಜದ ಮೇಲಿದ್ದ ವಸ್ತ್ರವನ್ನು ತಲೆಯ ಮೇಲೆ ಎಳೆದುಕೊಂಡು ನಾಚಿಕೊಂಡ 
ನಾರಿಯಂತೆ ನರ್ತಿಸುತ್ತ ರಂಜಿಸಿದಾಗ, ನೆರೆದವರು ಪ್ರೋತ್ಸಾಹಿಸಲೆಂದು ಒಂದೆರಡು 
ರೂಪಾಯಿಗಳನ್ನು ಜೇಬಿನಿಂದೆಳೆದು, ದೃಷ್ಟಿನಿವಾಳಿಸಿ ಆ ಹಣವನ್ನು ವಾದ್ಯಗಾರರಿಗೆ 
ನೀಡುತ್ತಾರೆ. ಇದರಿಂದ ಹೋರಿಗಳ ಮೇಲೆ ಯಾವ ಪ್ರಭಾವವೂ ಆದಂತೆ 
ಅನಿಸುವದಿಲ್ಲ! 


ಗೊಂಡರು ಮಧ್ಯಪ್ರದೇಶದ ಅತಿದೊಡ್ಡ ಪಂಗಡವಾಗಿದ್ದು, ಒಟ್ಟು ಆದಿವಾಸಿಗಳ 
ಶೇಕಡಾ ನಲವತ್ತಾರರಷ್ಟು ಇದ್ದಾರೆ. ಅವರು ವಿಂಧ್ಯಾದ್ರಿ ಮತ್ತು ಸಾತಪುಡಾ 
ಪರ್ವತಾವಳಿಗಳಲ್ಲಿಯೂ ನರ್ಮದಾ ನದಿಯ ದಂಡೆಯಲ್ಲಿಯೂ ಬೀಡು ಬಿಟ್ಟಿದ್ದಾರೆ. 
ಗೊಂಡರು ತಮ್ಮನ್ನು "ಕೊಯ್‌ತುರ' ಎಂದು ಕರೆದುಕೊಳ್ಳುತ್ತಾರೆ. ಮುಖ್ಯವಾಗಿ 
ಮಧ್ಯಪ್ರದೇಶದ ಬಸ್ತರ್‌, ಮಾಂಡ್ಲಾ, ಸರಗುಜಾ, ಛಿಂದವಾಡಾ, ಶಾಹದೋಲ, 
ಬಿಲಾಸಪುರ ಬೇತುಲ್‌, ದುರ್ಗ, ಬಾಲಾಘಾಟ, ರಾಯಪುರ ಜಿಲ್ಲೆಗಳಲ್ಲಿ 
ಕೇಂದ್ರಿಕೃತರಾಗಿದ್ದಾರೆ. ನೆರೆಯ ರಾಜ್ಯಗಳಾದ ಆಂಧ್ರಪ್ರದೇಶ, ಓರಿಸ್ಸಾ, 
ಮಹಾರಾಷ್ಟ್ರಗಳಲ್ಲಿ ಗೊಂಡರಿದ್ದಾರೆ. ದ್ರಾವಿಡ ಭಾಷೆಗಳಾದ, ಗೊಂಡಿ, ದೊರ್ಲಿ 
ಮಾತನಾಡುವಂತೆ ಪ್ರಾದೇಶಿಕ ಪ್ರಭೇದಗಳಾದ ಹಲ್ಟಿ, ಭಾತ್ರಿಗಳಲ್ಲೂ ಮಾತನಾಡುತ್ತಾರೆ. 
ಸರ್ವೇಸಾಮಾನ್ಯವಾಗಿ ಬಳಸುವ "ಗೊಂಡಿ' ಇನ್ನಿತರ ಭಾಷೆಗಳ ವರ್ಚಸ್ಸಿಗೆ 
ಒಳಗಾಗಿದೆ. ರಾಜ್ಯದ ಪಶ್ಚಿಮಕ್ಕೆ ರಾಜಸ್ಥಾನಿ, ಉತ್ತರಕ್ಕೆ ಹಿಂದಿ, ಪೂರ್ವಕ್ಕೆ ಓರಿಯಾ 
ಮತ್ತು ದಕ್ಷಿಣಕ್ಕೆ ಇರುವವರು ಮರಾಠಿ ಮತ್ತು ತೆಲುಗು ಶಬ್ದಗಳನ್ನು ಮಿಶ್ರಣಮಾಡಿ 
ಮಾತನಾಡುತ್ತಾರೆ. ಅದೊಂದು ಮೌಖಿಕ ಭಾಷೆಯಾದರೂ, ಮಿಷನರಿ ಪಾದ್ರಿಗಳು 
ರೋಮನ್‌ ಲಿಪಿಯನ್ನು ಬಳಕೆಗೆ ತಂದರು. ನಂತರ ಅದಕ್ಕೊಂದು ಸ್ವತಂತ್ರ ಲಿಪಿಯನ್ನು 
ತಯಾರಿಸಿದರು. ಆದರೆ ಅದು ಅಷ್ಟೊಂದು ಪ್ರಚಲಿತವಾಗದೇ, ಇಂದಿಗೂ ಗೊಂಡಿ 
ಸಾಹಿತ್ಯ, ಮೌಖಿಕವಾಗಿಯೇ ಉಳಿದುಕೊಂಡಿದೆ. ಗೊಂಡಿಯಲ್ಲಿ ಏಳು 
ಉಪಭಾಷೆಗಳನ್ನು ಗುರುತಿಸಿದ್ದಾರೆ. 


ಗೊಂಡರ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಗೋತ್ರಗಳಿಗೆ 
ಣ್‌ ಧುರ್ವಾ, ಮರ್ಕಾಮ್‌, ಟೇಕಮ್‌, ಪರತೇತ್‌, ಇಡಾತಾಚಿ 
ಮುಂತಾದ ಮುಖ್ಯವಾದ ಗೋತ್ರಗಳನ್ನು ಪಶು ಪಕ್ಷಿಗಳ ಸಂಕೇತದಿಂದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೧ 


ಗುರತಿಸಲಾಗಿದೆ. ಐವತ್ತಕ್ಕೂ ಮಿಕ್ಕಿ ಉಪಪಂಗಡಗಳಿವೆ. ಕೈಕೊಳ್ಳುವ 
ವೃತ್ತಿಯನ್ನವಲಂಬಿಸಿ ವಿವಿಧ ಹೆಸರುಗಳಿಂದ ಗುರುತಿಸಲಾಗುತ್ತದೆ. ಬಡಿಗರು, 
"ಶೋಲಾ' ವಾದ್ಯಗಾರರು, ನಗಾರಿಚಿನ್‌, ನರ್ತಕರು "ಕೊಲಾಭೂತಿ', ಭವಿಷ್ಯ 
ಹೇಳುವವರು "ಓರಭಾ', ಮುಖಂಡರು ಪ್ರಧಾನ್‌ ಎಂದೆಲ್ಲ ಕರೆಯಲ್ಬಡುತ್ತಾರೆ. 
ಹಿಂದೂ ಧರ್ಮದ ಬಲವಾದ ಪ್ರಭಾವವಿದ್ದ ಆದಿವಾಸಿಗಳು. ಹಿಂದೂ ದೇವ 
ದೇವತೆಗಳನ್ನೂ ಪೂಜಿಸುತ್ತಾರೆ. ಹೀಗಾಗಿ ಅವರೆಲ್ಲ ಶಿವ ಅಥವಾ ವಿಷ್ಣು ಎಂದು 
ಒಬ್ಬನೇ ದೇವತೆಯನ್ನು ಆರಾಧಿಸದೇ ಆರೇಳು ದೇವತೆಗಳನ್ನು ಪೂಜಿಸುತ್ತಾರೆ. 


ಗೊಂಡರು ಇತಿಹಾಸ ಪ್ರಸಿದ್ಧ ಜನಾಂಗ. ಕ್ರಿ.ಶ. ೬೦೫ರಲ್ಲಿ ಹರ್ಷವರ್ಧನನ 
ಅಣ್ಣ ರಾಜವರ್ಧನನು (ಕನೋಜದ ದೊರ) ಮಾಳವದ ಮೇಲೆ ದಾಳಿ ನಡೆಸಿದಾಗ, 
ಗೊಂಡರಾಜನು ಆತನ ನೆರವಿಗೆ ಧಾವಿಸಿದ್ದ. ಕ್ರಿ.ಶ. ೧೫೬೩ರಲ್ಲಿ ಗೊಂಡಾರಣ್ಯದ 
ರಾಣಿ ದುರ್ಗಾವತಿ ಅಕ್ಬರನ ವಿರುದ್ಧ ಹೋರಾಡಿದ್ದಳು. ಇಂದಿಗೂ ಮನೆಮನೆಯಲ್ಲಿ 
ಅವಳ ಚಿತ್ರಪಟವನ್ನು ಪೂಜಿಸಲಾಗುತ್ತಿದೆ. ಆ ಕಾಲದಲ್ಲಿ ಆರು ನೂರು ಕಿಲೋಮೀಟರ 
ಉದ್ದ ಮತ್ತು ನಾನೂರ ಎಂಬತ್ತು ಕಿಲೋಮೀಟರ ಅಗಲ ಗೊಂಡವನದ ಹೆಚ್ಚಿನ 
ಭಾಗ ಕಾಡಿನಿಂದ ಆವರಿಸಲ್ಪಟ್ಟಿತ್ತು. ಮುಂದೆ ಮಾಳವದ ರಜಪೂತರು 
ಗೊಂಡಾರಣ್ಯವನ್ನು ಆಕ್ರಮಿಸಿಕೊಂಡು, ಗೊಂಡರೊಂದಿಗೆ ವಿವಾಹ ಸಂಬಂಧ 
ಬೆಳಸಿದರು. ಇವರ ಪೀಳಿಗೆಯನ್ನು ರಾಜಗೊಂಡರೆಂದು ಗುರುತಿಸಲಾಗತ್ತದೆ. ಅವರು 
ನಾಲ್ಕು ಪ್ರಮುಖ ಗೊಂಡರಾಜ್ಯಗಳನ್ನು ಸ್ಥಾಪಿಸಿದ್ದರು. 


ಕರ್ನಾಟಕದ ಉತ್ತರಕನ್ನಡ ಜಿಲ್ಲೆಯ ಹೊನ್ನಾವರ ಭಟಕಳ ತಾಲೂಕುಗಳಲ್ಲಿಯೂ 
ಅನಾದಿಕಾಲದಿಂದ ಗೊಂಡರು ವಾಸವಾಗಿದ್ದಾರೆ. ಅವರು ವೆಂಕಟಾಪುರ ನದಿಯ 
ಪರಿಸರಕ್ಕೆ ಸೀಮಿತವಾಗಿದ್ದಾರೆ. ಕೃ ಷಿಯನ್ನೆ ಜೀವನೋಪಾಯ ಮಾಡಿಕೊಂಡ ಇವರು 
ಹಿಂದೊಮ್ಮೆ ವಿಶಿಷ್ಟ ಜ್‌ ಧರಿಸುತ್ತಿದ್ದರು. ಹೆಂಗಳೆಯರು ಕುಪ್ಪಸ ತೊಡದೇ 
ಕರಿಯ ಕಡವಾಡ ಸೀರೆಯನ್ನು ಮೈಮುಚ್ಚಿ ಬಿಗಿಯಾಗಿ ಉಟ್ಟು ಬ್ಬ, ಭವ್ಯವಾದ ತಾಳೆ 
ಓಲೆಯಗಾಲಿಯನ್ನು ಕಿವಿಗೆ ಸಿಕ್ಕಸಿಕೊಳ್ಳುತ್ತಿದ್ದರು. ಪುರುಷರು ಅಡ್ಡಕಟ್ಚೆ ಪಂಚೆಯುಟ್ಟು, 
ಕೋಟು ಧರಿಸಿ ತಲೆಗೆ ಕೆಂಪು ದುಲವಸ್ತ್ರ ಸುತ್ತಿಕೊಳ್ಳುತ್ತಿದ್ದರು. ಈ ಗೊಂಡರ ಜೀವನ. 
ಆಸು-ಪಾಸಿನ ಗ್ರಾಮೊಕ್ಕಲರದೊಂದಿಗೆ ಬಹಳ 'ಹೋಲುತ್ತಿದ್ದು, ಅವರೊಂದಿಗೆ 
ವೈ ವಾಹಿಕ ಸಂಬಂಧವನ್ನೂ ಬೆಳೆಸಿಕೊಂಡಿದ್ದಾರೆ. ಗೊಂಡಾರಣ್ಯದ ಗೊಂಡರ ಜೀವನ 
ಕ್ರಮಕ್ಕೂ, ಇವರದಕ್ಕೂ ಸಾಮ್ಯ ಇರುವುದರಿಂದ, ಅಲ್ಲಿಯವರೇ ಆಂಧ್ರಪ್ರದೇಶದ 
ಮೂಲಕ, ಕರ್ನಾಟಕಕ್ಕೆ ವಲಸೆ ಬಂದು ಅಲ್ಲಿ ಸ್ಥಾಯಿಯಾಗಿರಬಹುದು. ಈ ದಿಸೆಯಲ್ಲಿ 


ವಿವರವಾದ ಸಂಶೋಧನೆ ನಡೆಯಬೇಕಾಗಿದೆ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೨ 


೧೯. ನರ್ಮದೆಯ ಗುಂಟ 





ಕರ್ನಾಟಕಕ್ಕೆ ಕಾವೇರಿ ಇದ್ದಂತೆ ಮಧ್ಯಪ್ರದೇಶಕ್ಕೆ ನರ್ಮದಾ ನದಿ. ತಲಕಾವೇರಿ 
ಉಗಮವಾದಂತೆ ಅಮರಕಂಟಕದಲ್ಲಿ ನರ್ಮದೆ, ಧರೆಗೆ ಇಳಿದು ಬರುತ್ತಾಳೆ. 
ಸಪ್ತಪುಣ್ಯ ನದಿಗಳಲ್ಲಿ ಒಬ್ಬಳೆಂದು ಪರಿಗಣಿಸಲ್ಪಡುತ್ತಾಳೆ. ಸಮುದ್ರ ಪಾತಳಿಯಿಂದ 
ಒಂಭೈನೂರು ಮೀಟರಿಗಿಂತ ಹೆಚ್ಚು ಎತ್ತರದಲ್ಲಿ ಪ್ರಾರಂಭಿಸಿ, ತನ್ನ ಪ್ರವಾಸವನ್ನು 
ಪಶ್ಚಿಮದಿಕ್ಕಿನ ಮಾಂಡ್ಲಾ, ಜಬಲಪುರ್‌ ಜಲ್ಲೆಗಳ ಮೂಲಕ ಹದಿಮೂರು ನೂರು 
ಕಿಲೋಮೀಟರಿನಷ್ಟು ದೂರ ಓಡಿ ಗುಜರಾತ್‌ದ ಕ್ಕಾಂಬೇ ಖಾಡಿ (ಆಖಾತ)ದಲ್ಲಿ 
ಸಮುದ್ರರಾಜನಲ್ಲಿ ವಿಲೀನಗೊಲ್ಫುತ್ತಾಳೆ. ದಾರಿಯುದ್ದಕ್ಕೂ ಬಂಜಾರ್‌, ಶೇರ್‌, 
ಶಕ್ಕರ್‌, ತವಾ, ಗಂಜಾಲ್‌ ಮತ್ತು ಛೋಟಾ ತವಾ, ಉಪನದಿಗಳು ಅವಳನ್ನು 
ಸೇರಿಕೊಳ್ಳುತ್ತವೆ. ನರ್ಮದಾ ನದಿ ಈ ದೇಶವನ್ನು ಉತ್ತರ ಮತ್ತು ದಕ್ಷಿಣ 
ಭಾರತವನ್ನಾಗಿ ವಿಂಗಡಿಸುವ ಸೀಮಾ ರೇಖೆ ಎಂದು ಗುರುತಿಸಲಾಗುತ್ತಿದೆ. 
ಜಬಲ್‌ಪುರ್‌ ಮತ್ತು ಹೋಶಂಗಾಬಾದಗಳ ನಡುವೆ ನರ್ಮದೆಯು ಕೊರಕಲಿನಲ್ಲಿ 
ಹಾಯುವದರಿಂದ, ದಂಡೆಯಿಂದ ಹನ್ನೆರಡು ಮೀಟರ್‌ ನಷ್ಟು ಆಳದಲ್ಲಿ ಹರಿಯುತ್ತಾಳೆ. 
ಅವಳು ಎತ್ತರದಿಂದ ಕೆಳಗೆ ಇಳಿಯುತ್ತ, ಹೋಗುವದರಿಂದ ದಾರಿಯುದ್ದಕ್ಕೂ ಅನೇಕ 


ಜಲಪಾತಗಳು, ತಡಸಲುಗಳು ಉಂಟಾಗಿವೆ. ಅವುಗಳಲ್ಲಿ ಮಂಚರ್‌ ಮತ್ತು 
ಪುನಾನಾದಲ್ಲಿರುವವು ಪ್ರವಾಸಿ ತಾಣಗಳಾಗಿವೆ. 


ಜಬಲ್‌ಪುರದಿಂದ ಹದಿನಾರು ಕಿಲೋಮೀಟರ್‌ ದೂರವಿರುವ ಬೇಡಾಷೂಟ್‌, 
ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಪ್ರವಾಸಿಗರನ್ನು ಆಕರ್ಷಿಸುವ ಸುಂದರ ತಾಣ. 
ಇಲ್ಲಿ ನರ್ಮದೆ, ಹನ್ನೆರಡು ಮೀಟರಿನಷ್ಟು ಎತ್ತರದಿಂದ ಕೆಳಗೆ ಧುಮುಕಿ, ಮುಂದೆ 
ಜಗತ್‌ ಪ್ರಸಿದ್ಧ ಸಂಗಮರವರಿಕಲ್ಲಿನ ಆಗರವನ್ನು ಸೀಳಿ ಮುಂದಕ್ಕೆ ಓಡುತ್ತಾಳೆ. ಈ 
ತಾಣಕ್ಕ ಹೋಗಲು ವಾಹನ ಸೌಕರ್ಯಗಳು ಸರಿಯಾಗಿಲ್ಲ. ಅಂತೆಯೇ ದಣಿದು 
ಬಾಯಾರಿಕೆಯಿಂದ ಬಂದ ಪ್ರವಾಸಿಗರನ್ನು ಸ್ಥಾಗತಿಸಲು, ಕಬ್ಬನ್ನು ಹಿಂಡಿ ತಾಜಾಕಬ್ಬಿನ 
ಹಾಲನ್ನು ಪೂರೈಸುವವರು ಇದ್ದಾರೆ. ಕೈಗಾಡಿಗೆ ಜೋಡಿಸಿದ ಪುಟ್ಟ ಗಾಣದೊಂದಿಗೆ, 
ಸದಾಕಾಲ ಸಿದ್ಧರಾಗಿಯೇ ಇರುತ್ತಾರೆ. ಕಬ್ಬನ್ನು ರಾಮಾಯಣ ಕಾಲದ ಕೊರಡಿನ 
ಗಾಣವನ್ನು ಸರ್ವಶಕ್ತಿ ಬಳಸಿ ಬರಿಗೈಯಲ್ಲಿ ಅದನ್ನು ತಿರುವುದನ್ನು ನೋಡುವದೇ 
ಒಂದು ಅನುಭವ. ಕಬ್ಬಿನ ಹಾಲಿಗೆ ಅದೆಂಥ ರುಚಿಯಾದ ಮಸಾಲೆ ಸೇರಿಸುತ್ತಾರೋ! 
ಅಮೃತಪಾನ ಮಾಡಿದ ಅನುಭವ! ಹೀಗಾಗಿ ಇನ್ನೊಂದು, ಮತ್ತೊಂದು ಎಂದು 
೨-೩ ಲೋಟ ಕಬ್ಬಿನರಸ ಉದರಕ್ಕೆ ಇಳಿಸಿದಾಗಲೇ ಮುಂದಿನ ಕಾಲು ನಡಿಗೆ 
ಪ್ರಾರಂಭಿಸಲು ಆತ್ಮವಿಶ್ವಾಸ ಮೂಡುತ್ತದೆ. ಪ್ರವಾಸಿ ತಾಣಗಳು, ಒಳ್ಳೆಯ ಪ್ರವಾಸಿ 
ಕೇಂದ್ರಗಳೂ ಹೌದು ಎಂದು ಅನುಭವದಿಂದ ಅರಿತ ಅನೇಕರು ತಮ್ಮ ತಾತ್ಪೂರ್ತಿಕ 
ಅಂಗಡಿಗಳನ್ನು ತೆರೆದಿದ್ದರು. ಹೆಚ್ಚಿನ ಹಿಂದಿವಾಲರಿಗೆ ಹತ್ತು ಕೈಬೆರಳುಗಳಿಗೆ ಹನ್ನೊಂದು 
ಉಂಗುರ ಧರಿಸುವ ಹವ್ಯಾಸ. ಅಂತಯೇ ಪಚ್ಚೆ, ಕೆಂಪು, ಹವಳಗಳನ್ನು ಮಾರುವ 
ಅಂಗಡಿಗಳಲ್ಲಿ ಅನೇಕರು ನುಗ್ಗಿದ್ದರು. ಮುಂಬರುವ ಅನಾಹುತಗಳನ್ನು ತಪ್ಪಿಸುವ 
ಹರಳುಗಳು ಇವೆ! ಶುಭವನ್ನು, ಲಾಭವನ್ನು ಒದಗಿಸುವ ಉಂಗುರಗಳು ಇದ್ದವು. 
ಆರೋಗ್ಯದ ಅಬಿವೃದ್ಧಿಗೊಳಿಸುವುದಕ್ಕಾಗಿ ರತ್ನಗಳಿದ್ದವು. ಪರಸ್ತ್ರೀಯರ 
ವಶೀಕರಣಕ್ಕಾಗಿಯೇ ಜಾದೂ ಉಂಗುರಗಳನ್ನು ಅಲ್ಲಿ ಮಾರುತ್ತಿದ್ದರೆ 
ಆಶ್ಚರ್ಯಪಡಬೇಕಾಗಿಲ್ಲ. ಆ ಹರಳುಗಳೆಲ್ಲ ಸುಂದರವಾಗಿ ಸಾಣೆ ಕೊಟ್ಟು ಗಾಜಿನ 
ಚೂರುಗಳಾಗಿರಲೂ ಸಾಕು. ಅಗ್ಗ, ಅಗ್ಗ ಎಂದು ಹಣಕ್ಕೆ ಹಗ್ಗ ಹಾಕಿಕೊಂಡವರೇ 
ಹೆಚ್ಚು. ಅದರಂತೆ ಸಂಗಮರವರಿ ಕಲ್ಲಿನಿಂದ ಮಾಡಿದ್ದೆಂದು ಅನಿಸುವ ಅನೇಕ 
ಪ್ರತಿಮೆಗಳನ್ನು ಮಾರುವವರಿದ್ದರು. ಒಂದೊಂದಕ್ಕೆ ನಲವತ್ತು, ಐವತ್ತು ರೂಪಾಯಿ 
ಎಂದು ಹೇಳಿದಾಗ ಚೌಕಾಶಿ ಮಾಡಿ ಇಪ್ಪತ್ತು ಮೂವತ್ತು ರೂಪಾಯಿಗಳಿಗೆ ಕೊಂಡು 
ತಮ್ಮ ಜಾಣತನಕ್ಕೆ ಖುಷಿಪಟ್ಟರು ಪ್ರವಾಸಿಗರು. ಅವು ಸಂಗಮರವರಿ ಕಲ್ಲಿನವಾಗಿದ್ದರೆ 
ಮೆತ್ತಗಿನ ಬಿಳಿ ಬಳಪದ ಕಲ್ಪಿನದಾಗಿರಬೇಕು ಎಂಬ ಸಂಶಯ ಮೂಡಿತು. ಆಗ್ರಾದಲ್ಲೇ 
ಇಂಥ ಕಲ್ಲಿನಿಂದ ತಾಜಮಹಲಿನ ಪ್ರತಿರೂಪಗಳನ್ನು ಸಿದ್ಧ ಮಾಡುವುದನ್ನು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೪ 


ನೆನಪಿಸಿಕೊಳ್ಳುವಂತಾಯಿತು. ಈ ಅನುಮಾನ ಖಚಿತಪಡಿಸಲೆಂಬಂತೆ ಓರ್ವ ಮಹಿಳೆ 
ತನ್ನ ಅಪೂರ್ವ ಖರೀದಿಯನ್ನು ವ್ಯಾನಿಟಿ ಬ್ಯಾಗಿಗೆ ಸೇರಿಸುವಾಗಲೇ ಎರಡು 
ಹೋಳಾದವು ಅಂಗಡಿಕಾರನು. ಗಾಬರಿಯಾಗಬೇಡಿ ಎಂದು ಸಮಾಧಾನ ಹೇಳಿ, 
ತನ್ನ ಹತ್ತಿರ ಇರುವ ಪಾದರಕ್ಷೆಅಟ್ಟೆಗೆ ಜೋಡಿಸಲು ಬಳಸುವ ಅಂಟಿನಿಂದ ಜೋಡಿಸಿ, 
ಹಿಂದಿರುಗಿಸುತ್ತದ್ದಂತೆ "ರಿಪೇರಿಗಾಗಿ ಏನೂ ಕೊಡಬೇಕಾಗಿಲ್ಲ, ನಾಜೂಕು ಕೆತ್ತನೆಯ 
ಕೆಲಸ ಮಾಡಿದ್ದರಿಂದ ಜೋಪಾನವಾಗಿ ಇಟ್ಟುಕೊಳ್ಳಿ' ಎಂದಾಗ ಅವಳ ಮುಖ ಕಮಲ 
ತಿರುಗಿ ಅರಳಿಕೊಂಡಿತು. ಅಂದಿನ ಗಿರಾಕಿಗಳೆಲ್ಲರ ಖರೀದಿ ಮುಗಿದು ಅಂಗಡಿ 
ಮುಚ್ಚುತ್ತಿದಾಗ, ಮನಸ್ಸಿಗೆ ಬಂದ ಕಲಾಕೃತಿ ಒಂದೇ ಒಂದು ರೂಪಾಯಿಗೆ 
ಕೊಟ್ಟುಬಿಟ್ಟಿದ್ದರಿಂದ ಇನ್ನಿತರ ಪ್ರವಾಸಿಗರು ಮೋಸ" ಹೋದದ್ದು 
ಅರಿಯುವಂತಾಯಿತು. 


ಹಾಲು ಸಂಗಮರವರಿ ಕಲ್ಲಿನ ಬಂಡೆಗಳು ಸಹಸ್ರಾರು ವರ್ಷಗಳಿಂದ ವಳೆ, 
ಬಿಸಿಲು, ತೆರೆ, ಮಹಾಪೂರಗಳ ಅಬ್ಬರಕ್ಕೆ ಸಿಕ್ಕಿ ನುಚ್ಚು ನೂರಾಗಿ ದಂಡೆಯನ್ನು 
ಆಕ್ರಮಿಸಿಕೊಂಡುಬಿಟ್ಟಿದ್ದವು. ಚಪ್ಪಲು, ಬೂಟಧಾರಿಗಳಾದ ನಗರ ನಿವಾಸಿಗಳಿಗೆ 
ಸಮತೋಲನ ಕಾಯ್ದುಕೊಂಡು, ಅವುಗಳ ಮೇಲೆ ನಡೆಯುವದೇ ಮಹಾ 
ಸಾಧನೆಯಾಯಿತು. ನದಿಯ ಹತ್ತಿರದ ಬಂಡೆಗಲ್ಲುಗಳು ಹಾವಸೆಯ ಕೃತಿಯನ್ನು 
ಹೊಂದಿದ್ದವು. ಅಂತೆಯೇ ಅಲ್ಲಿಂದ ಜಾರಿ ನೆಲಕಚ್ಚುವವರಿಗೆ ಏನೂ ಕಡಿಮೆಯಿರಲಿಲ್ಲ, 
ಕೊನೆಗೊಮ್ಮೆ ಗಚ್ಚಿನಿಂದ ಕಟ್ಟಿದ ಕಟ್ಟೆ (ಘಾಟ) ತಲುಪಿದಾಗ, ಬದುಕಿದೆಯ ಬಡ 
ಜೀವ! ಎನಿಸಿತು. ಹಲವರಿಗೆ ಏದುಸಿರು ಕಟ್ಟಿಕೊಂಡು, ಪಕ್ಕದಲ್ಲಿ ಚಹದಂಗಡಿ ಇದ್ದರೆ 
ಎಷ್ಟು ಚೆನ್ನಾಗಿರುತ್ತಿತ್ತು! ಎನಿಸಿತು. ಕೇರಳದ ಕಾಕಾ, ಕರ್ನಾಟಕದ ಕಾಮತರಿಗೆ ಈ 
ಸ್ಥಳ ತಿಳಿದರೆ ನಾಳಿನಿಂದಲೇ ಚಹ ಸಿಗುವಂತಾಗುತ್ತದೆ ಎಂದು ಒಬ್ಬರು 
ಅಣಕವಾಡಿದರು. ಈ ಆಗಂತುಕರನ್ನು ನೋಡುತ್ತ ಸುತ್ತಮುತ್ತಲಿನ ಮಹಿಳೆಯರು, 
ಹಿತ್ತಾಳೆಯ ಕೊಡಗಳನ್ನು ಬಂಗಾರದಂತೆ ಹೊಳೆಹೊಳೆಯುವಂತೆ ಬೆಳಗಿ 
ನರ್ಮದೆಯ ನೀರು ತುಂಬುತ್ತಿದ್ದರು. ಅವರಿಂದಲೇ ೫ ೂಗಸೆಯಲ್ಲಿ ನೀರು 
ಹನಿಸಿಕೊಂಡು ಬಾಯಾರಿಕೆ ನೀಗಿಸಿಕೊಳ್ಳಬೇಕಾಯಿತು. ಕೆಲವರು ಅವರಿಗೆ ಹತ್ತು 
ಪೈಸೆಗಳನ್ನು ಕೊಡಲು ಹೋದಾಗ ನಿರಾಕರಿಸಿಬಿಟ್ಟರು. ಪುಕ್ಕಟೆಯಾಗಿ ಹರಿಯುವ 
ನೀರನ್ನು ಹಣಕ್ಕಾಗಿ ಮಾರುವ ಮಾರವಾಡಿ ಬುದ್ಧಿ ಅವರಿಗೆ ಒಪ್ಪಿಗೆಯಾಗಲಿಲ್ಲ. ಕ್ಫೆ 
ಚೀಲದಿಂದ ಕ್ಯಾಮರಾ ಎಳೆದಾಗ, ಲಗುಬಗೆಯಿಂದ ಗೃಹಾಭಿಮುಖಿಯಾದರು. 


ಎತ್ತರದಿಂದ ಕೆಳಗೆ ಧುಮುಕುವ ಜಲಧಾರೆ, ನಿರಂತರಜನ್ಮ ತಾಳಿ ಕ್ಷಣದಲ್ಲಿ 
ಕಣ ಒರೆಯಾಗುವ ನೊರೆ, ಸೂರ್ಯಕಿರಣಗಳಿಂದ ಉಂಟಾಗುವ ಸ ಪ್ರವರ್ಣಗಳನ್ನು 
ನೋಡುತ್ತಿದ್ದಂತೆ ಮೈನವಿರೆದ್ದಿತು. ಜುಳುಜುಳು ಎಂದು ಹರಿಯುವ ಶುಭ್ರ ನೀರಿನಲ್ಲಿ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೨೫ 


ಅಲ್ಲಲ್ಲಿನಿಂತ ವಿವಿಧ ಆಕೃತಿ ಹೊಂದಿದ ಸಂಗಮರವರಿ ಬಂಡೆಗಳು ತಮ್ಮ ಪ್ರತಿಬಿಂಬ 
ನೋಡುತ್ತವೆಯೇ! ಅನಿಸಿತು. ಕೊರಕಲು, ದಂಡೆಯ ಪಡಿನೆಳಲು, ನೀರಲ್ಲಿ ಏಳುವ 
ಮಂದ ತೆರೆಗಳು ಯಾವುದೋ ಬೇರೆ ಲೋಕದ ಅನುಭವಗಳನ್ನು ಕೊಟ್ಟವು. 
ಸಾಹಿತಿಗಳು, ರಬ್ಬರಿನ ನಾವೆಗಳಲ್ಲಿ ಪಯಣಿಸಿ ಎಷ್ಟೊಂದು ಆನಂದಿಸಬಹುದು 
ಎನಿಸಿತು. ಹುಣ್ಣಿಮೆಯ ರಾತ್ರಿಯಲ್ಲಿ ಈ ಪ್ರದೇಶವೆಲ್ಲ ಒಂದು ಮಾಯಾಲೋಕ 
ಎಂಬ ಭ್ರಮೆ ಹುಟ್ಟಿಸುತ್ತಿರಬೇಕು. ನಾವೆಲ್ಲ ಪಾಶ್ಚಾತ್ಯ ಪ್ರವಾಸಿಗರನ್ನು ಆಕರ್ಷಿಸುವ 
ಸಲುವಾಗಿ ಬಾರ್‌, ರೆಸ್ಟೊರೆಂಟ್‌, ಪಂಚತಾರಾ ಹೋಟೆಲ್‌, ಕಾಸಾನೋವಾ, ವಾತ 
ನಿಯಂತ್ರಿತ ಟ್ಯಾಕ್ಸಿಗಳನ್ನು ಪೂರೈಸುವದರಲ್ಲಿ ಮೈಮರೆತಿದ್ದೇವೆಯೇ ಹೊರತು, ಇಂಥ 
ಅಪೂರ್ವ ತಾಣದ ಸೌಂದರ್ಯ ಸವಿಯಲು ಯಾವ ಸೌಕರ್ಯವನ್ನೂ ಕಲ್ಪಿಸಿಲ್ಲ, 
ಎಂದೆನಿಸದೇ ಇರಲಿಲ್ಲ. ಇಟಲಿ ದೇಶದಲ್ಲಿರುವ ಸಂಗಮರವರಿ ಕಲ್ಬ್ಲುಗಳಿಂದ ಜಗತ್‌ 
ಪ್ರಸಿದ್ಧವಾದ ಮೂರ್ತಿಗಳನ್ನು ಕಟೆದು ನಿಲ್ಲಿಸಿದ್ದಾರೆ. ತಾಜಮಹಲನ್ನು ಕಟ್ಟಲು ಸಹ 
ಇಲ್ಲಿಯ ಹಾಲುಗಲ್ಲುಗಳನ್ನು ಬಳಸಿಲ್ಲ. ಮಹಾನಗರದಿಂದ ಈ ತಾಣ 
ದೂರವಿರುವುದರಿಂದ ಸದ್ಯ ನದೀತೀರವನ್ನು ಕಕ್ಕಸವಾಗಿ ಬಳಸುತ್ತಿಲ್ಲ. ಅದೇ ಏಳು 
ಜನ್ಮದ ಪಣ್ಯವೆನ್ನಬೇಕು. 

ಮನಸ್ಸಿಲ್ಲದ ಮನಸ್ಸಿನಿಂದ ಹಿಂದಿರುಗುತ್ತಿದ್ದಂತೆ, ಮುಂದೆ ಬರುವ ಹಳ್ಳಿಯ 
ಹೆಸರು ಗೋಪಾಲಪುರ ಎಂದು ಅರಿತು ವಿದ್ಯುತ್‌ ಸಂಚಾರವಾಯಿತು. ಅಲ್ಲಿದ್ದಮಹಾ 
ಸತಿ ಸ್ಮಾರಕಗಳು ಇತಿಹಾಸದ ಪುಟಗಳನ್ನು ಮೆಲುಕು ಹಾಕುವಂತೆ ಮಾಡಿದವು. 
ಹತ್ತೊಂಭತ್ತನೆಯ ಶತಮಾನದ ಆದಿಯಲ್ಲಿ ಬ್ರಿಟಿಷ್‌ ಈಸ್ಟ್‌ ಇಂಡಿಯಾ ಕಂಪನಿಯ 
ಸೈನ್ಯಾಧಿಕಾರಿಯಾಗಿ ಭಾರತಕ್ಕೆ ಆಗಮಿಸಿದ ಕರ್ನಲ್‌ ಡಬ್ಲ್ಯು.ಹೆಚ್‌. ಸ್ಲೀಮನ್‌, ಮುಂದೆ 
ಜಿಲ್ಲಾ ಕಲೆಕ್ಟರ್‌, ಸಂಸ್ಥಾನಗಳ ರೆಸಿಡೆಂಟ್‌ ಮತ್ತು ವಿಶೇಷ ಕಮಿಷನರ್‌ ಆಗಿ ಸೇವೆ 
ಸಲ್ಲಿಸಿದನು. ಕ್ರಿ.ಶ. ೧೮೦೯ರಿಂದ ೧೮೫೬ರವರೆಗೆ ಅವನು ಭಾರತದಲ್ಲಿದ್ದು ಸಿಪಾಯಿ 
ಬಂಡಾಯದ ಒಂದು ವರ್ಷ ಮೊದಲು ತಾಯ್ನಾಡಿಗೆ ತೆರಳುತ್ತಿದಾಗ ಹಡಗಿನಲ್ಲಿಯೇ 
ಹೃದಯವಿಕಾರದಿಂದ ನಿಧನನಾದನು. ಸಹಗಮನ ಪದ್ಧತಿಯನ್ನು ಪ್ರತಿಬಂಧಿಸುವದರಲ್ಲಿ 
ಅವನ ಪಾತ್ರ ಹಿರಿದಾಗಿತ್ತು. ಠಕ್ಕರೆಂಬ ನರಹಂತಕ ಡಕಾಯತರನ್ನು ಅಡಗಿಸಿದ ಕೀರ್ತಿ 
ಅವನದಾಯಿತು. 


ತನ್ನ ಭಾರತೀಯ ಅನುಭವಗಳನ್ನು ಸ್ಲೀಮನ್‌, ಎರಡು ಸಂಪುಟಗಳಲ್ಲಿ 
ಬರೆದಿಟ್ಟಿದ್ದಾನೆ. ಅವನು ಬರೆದಿಟ್ಟ ಸಹಗಮನದ ವಿವರಗಳು ನವಿರೇಳಿಸುವಂಥವು. 
ಉಮೇದ್‌ಸಿಂಗ್‌ ಉಪಾಧ್ಯಾಯ ಎಂಬುವನು ಮೃತಪಟ್ಟಿದ್ದರಿಂದ ಅರವತ್ತು ವರ್ಷದ 
ಅವನ ಪತ್ನಿ ಸತಿ ಹೋಗಲಿದ್ದಾಳೆಂಬ ಸಮಾಚಾರ ಬಂದಿದ್ದರಿಂದ ಕಲೆಕ್ಟರನಾಗಿದ್ದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೬ 


ಸ್ಟೀಮನ್‌ ಕುದುರೆ ಹತ್ತಿ, ಬೇಡಾ ಘಾಟ ತಲಪಿ, ಅಲ್ಲಿಂದ ಮೂರು ಮೈಲಿ ದೂರದ 
ಗೋಪಾಲಪುರವನ್ನು ಸೇರುತ್ತಾನೆ. ಸಹಗಮನ ಮಾಡಲು ವಿಧವೆಗೆ ಸರಕಾರ 
ಅನುಮತಿಯನ್ನು ನೀಡದ್ದರಿಂದ ಅವಳು ತೊಟಕು ನೀರು ಕುಡಿಯದೇ, ಉರಿಬಿಸಿಲು, 
ಮೈ ಕೊರೆಯುವ ಚಳಿಗಳನ್ನು ಲೆಕ್ಕಿಸದೇ ಸ್ಮಶಾನದಲ್ಲಿಯೇ ಸತ್ಯಾಗ್ರಹ ಹೂಡಿದ್ದಳು. 
ಸತಿ ಹೋಗುವ ತನ್ನ ನಿರ್ಧಾರ ಅಚಲವಾದದ್ದು! ಎಂದು ಸಾರಲು ಬಳೆಗಳನ್ನು 
ಒಡೆದು, ತಲೆಯನ್ನು ಕೆಂಪು ವಸ್ತ್ರದಿಂದ ಸುತ್ತಿಕೊಂಡು, ಎರಡೂ ಕೈಗಳಲ್ಲಿ ತೆಂಗಿನ 
ಕಾಯಿಗಳನ್ನು ಹಿಡಿದಿದ್ದಳು. ಹಿತ್ತಾಳೆಯ ಹರಿವಾಣದಲ್ಲಿ ಅಕ್ಕಿ, ಹೂ, ಪೂಜಾ 
ಸಾಮಗ್ರಿಗಳನ್ನು ಇರಿಸಿ, "ಸೂರ್ಯ ಲೋಕದಲ್ಲಿರುವ ಪತಿಯೊಂದಿಗೆ ತಾನು 
ಅದಾಗಲೇ ಒಂದಾಗಿಬಿಟ್ಟದ್ದೇನೆ. ಈ ಹಿಂದಿನ ಮೂರು ಜನ್ಮಗಳಲ್ಲಿ ಕೂಡ ನನ್ನ 
ಭಸ್ಮ ಅವರೊಂದಿಗೆ ಒಂದಾಗಿದೆ. ಅಂತೆಯೇ ಈ ಜನ್ಮದಲ್ಲಿಯೂ ಅದು 
ಪ್ರತ್ಯೇಕವಾಗಿರಲು ಸಾಧ್ಯವೇ ಇಲ್ಲ, ನಮ್ಮಿಬ್ಬರ ಆತ್ಮಗಳು, ವಿವಾಹ ಮಂಟಪದಲ್ಲಿಯೇ 
ವಿಲೀನವಾಗಿ ಹೋಗಿದ್ದವು.' ಎಂದು ಘಂಟಾಘೋಷವಾಗಿ ಸಾರಿದಳು. ಅವಳ 
ನಾಡಿಯಲ್ಲಿ ವ್ಯತ್ಕಾಸ ಕಂಡು ಬಂದದ್ದನ್ನು ಸ್ಲೀಮನ್ನನು ಸ್ವತಃ ಪರೀಕ್ಷಿಸಿದಾಗ ನಿಂತೇ 
ಹೋದದ್ದನ್ನು ಗಮನಿಸಿ ಅಚ್ಚರಿಪಟ್ಟಿದ್ದ. ಸತಿ ಹೋಗಲು ಅನುಮತಿ ಕೊಡದೇ ಬೇರೆ 
ಮಾರ್ಗವೇ ಇರಲಿಲ್ಲ. ಆಗ ಅವಳಿಗಾದ ಆನಂದಕ್ಕೆ ಕೊನೆ ಮೊದಲಿರಲಿಲ್ಲ. ತಾಂಬೂಲ 
ಜಗಿದು ಕೆಂದುಟಿ ಪಡೆದಳು. ಕೈಯಲ್ಲಿದ್ದ ಹೂಗಳನ್ನು ಚಿತೆಗೆ ಅರ್ಪಿಸಿ, ಪ್ರದಕ್ಷಿಣೆ 
ಹಾಕಿ, "ಅಯ್ಯೋ, ಪತಿರಾಜನೇ! ನಿಮ್ಮಿಂದ ನನ್ನನ್ನು ಐದು ದಿನಗಳವರೆಗೆ ಯಾವ 
ಪುರುಷಾರ್ಥಕ್ಕೆ ದೂರವಿಟ್ಟರು?' ಎಂದು ಮರುಗುತ್ತ ಉರಿಯುವ ಜ್ವಾಲೆಯ 
ಮಧ್ಯದಲ್ಲಿ ಕಾಲಿಟ್ಟು ಹಾಸಿಗೆಯಲ್ಲಿ ಪವಡಿಸುವಷ್ಟು ಸುಲಭವಾಗಿ ಚಿತೆಗೆ 
ಅರ್ಪಿಸಿಕೊಂಡು ಕ್ಷಣಾರ್ಧದಲ್ಲಿ ಭಸ್ಮವಾದಳು. ಈ ಘಟನೆಗೆ ಒಂದುವರೆ ಶತಮಾನ 
ಕಳೆದಿದೆ. ಆದರೆ ಸತಿ ಪದ್ಧತಿ ಜೀವಂತವಾಗಿದೆಯೇನೋ ಎಂಬಂತೆ ನೆರೆ ರಾಜ್ಯ 
ರಾಜಸ್ಥಾನದಲ್ಲಿ ಈಗೊಮ್ಮೆ ಆಗೊಮ್ಮೆ ಸತಿ ಹೋಗುತ್ತಿದ್ದ ಉದಾಹರಣೆಗಳನ್ನು 
ನೆನೆದು ನಿಟ್ಟಸುರು ಬಿಡುವಂತಾಯಿತು. 


ಛಿಂದವಾಡಾದಿಂದ ಮುಂಜಾನೆ ಹೊರಟು ಹತ್ತಿರದ ಹೊಶಂಗಾಬಾದವನ್ನು 
ಸಾಯಂಕಾಲ ಸೇರಬೇಕಾದರೆ ದೊಡ್ಡ ಸಾಹಸ ಅನಿಸಿಬಿಟ್ಟಿತು. ಅಂದು 
ಮುಲ್ತಾಯಿಯಲ್ಲಿ ಸಂತೆ ಇದ್ದುದರಿಂದ, ಸವಾರಿ ಮತ್ತು ಸಾಮಾನುಗಳನ್ನು ಹತ್ತಿಸಿ 
ಇಳಿಸುವದರಲ್ಲಿಯೇ ಸಮಯ ಹಾಕಲಾರಂಭಿಸಿದರು-ಡ್ರೈವರ್‌-ಕಂಡಕ್ಟರರು. ಇದು 
ತಾಪಿ (ಸ್ಥಾನೀಯರ ತಾಪ್ತಿ) ನದಿಯ ಉಗಮಸ್ಥಾನವಾದ್ದರಿಂದ ಪಣ್ಯಕ್ಷೇತ್ರ 
ಅನಿಸಿಕೊಂಡಿದೆ. ಊರಿನಲ್ಲಿ ಇಲ್ಲೊಂದು ಅಲ್ಲೊಂದು ದೇವಸ್ಥಾನಗಳಿದ್ದರೂ 
ವಾಸ್ತು-ಶಿಲ್ಪದ ದೃಷ್ಟಿಯಿಂದ ಮಹತ್ವವಿರಲಿಲ್ಲ. ಹಳ್ಳಿಗರು ಟಗರು, ಹೋರಿ, 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೨೭ 


ದನಕರುಗಳನ್ನು ಸಂತೆಯಲ್ಲಿ ವಿಕ್ರಯಿಸಲು ಹೊರಟಿದ್ದರು. ಹೆಂಗಳೆಯರು 
ಬೇವಿನಕಾಯಿಗಳನ್ನು ಬುಟ್ಟಿಯಲ್ಲಿ ಹೊತ್ತು ಮಾರಲು ಹೊರಟಿದ್ದರು. ಸಾಬೂನು 
ತಯಾರಿಸುವ ಕಾರ್ಹ್ಯಾನೆಯುವರು ಅವನ್ನು ದುಡ್ಡಿಗೆ ಪಂಛೇರಿನಂತೆ 
ಕೊಂಡುಕೊಳ್ಳುತ್ತಾರೆ. ಆ ನಂತರ ಬರುವ ಬೇತುಲ್‌ ಬರಭಾರದಲ್ಲಿ ನಾಲ್ಕೈದು 
ಹಳೇ ದೇವಾಲಯಗಳು ಗೋಚರಿಸಿದವು. ಬಸ್‌ ಓಡುತ್ತಲೇ ಇದ್ದುದರಿಂದ ಅಲ್ಲಿಗೆ 
ಹೋಗಲಾಗಲಿಲ್ಲ. ಹೊಚ್ಚ ಹೊಸ ರಸ್ತೆಯಲ್ಲಿ ಚಾಲಕನ ನೈಪಣ್ಯತೆಗೆ ಚಾಲನೆ 
ಸಿಕ್ಕಿರಬೇಕು. ಸಪಾಟಾದ ಬಯಲಿನಲ್ಲಿ ಓಡುವ ರಸ್ತೆ ಉತ್ತಮವಾಗಿದ್ದರೂ 
ಗಿಡಮರಗಳು ಪ್ರವಾಸಿಗಳಿಗೆ ನೆರಳು ನೀಡುವಷ್ಟು ಚೇತರಿಸಿಕೊಂಡಿರಲಿಲ್ಲ, ಬೇತುಲ್‌ 
ಊರು ಸೇರುವುದರೊಳಗೆ ಸೂರ್ಯನು ನೆತ್ತಿಗೇರಿಬಿಟ್ಟಿದ್ದ. ಈ ಊರು 
ಮದ್ರಾಸ್‌-ದಿಲ್ಲಿ ರೈಲು ಮಾರ್ಗದ ಮೇಲಿದ್ದರೂ ಚಿಕ್ಕದಾಗಿಯೇ ಉಳಿದಿದೆ. 
ಸನಿಹದಲ್ಲಿದ್ದ ಇಂಧನದ ವಿದ್ಯುತ್‌ ಆಗರವೇ ಅಲ್ಲಿಯ ದೊಡ್ಡ ಉದ್ದಿಮೆ. ಗುಪ್ತ 
ಚಟುವಟಿಕೆಗಳನ್ನು ನಡೆಸಲು ಅನೇಕ ತಾಣಗಳು ಇದ್ದುದರಿಂದ ಹಿಂದೊಮ್ಮೆ 
ವಾಮಪಂಥೀಯರು ಅವುಗಳನ್ನು ತಮ್ಮವನ್ನಾಗಿ ಮಾಡಿಕೊಂಡಿದ್ದರು. ಬೇತುಲ್‌ 
ಬಸ್‌ನಿಲ್ದಾಣದಲ್ಲಿ ಮುಂದಿನ ಪ್ರಯಾಣಕ್ಕಾಗಿ ಕಾದು ಕುಳಿತಾಗ, ಅಲ್ಲಿ ಹಳಬ 
ದಂಪತಿಗಳು ತಮಗಿಂತಲೂ ಹಳೆಯದಾದ ತಂತುವಾದ್ಯದೊಂದಿಗೆ ಕುಳಿತಿದ್ದು 
ಕಂಡಿತು. ಅದರ ಒಂದು ಅಂಚಿನಲ್ಲಿ ಟೊಳ್ಳು ಮಾಡಿದ ಸೋರೆಕಾಯಿಯ ಬದಲಾಗಿ 
ಆನೆಯ ಸವಾರನ ಆಕೃತಿ ಜೋಡಿಸಿದ್ದರಿಂದ ಕಲಾತ್ಮಕವಾಗಿ ಕಂಡಿತು. ಆದರೆ 
ಕ್ಯಾಮರಾ ಹೊರಗೆಳೆಯುವದರೊಳಗಾಗಿ, ದಂಪತಿಗಳು ಯಾವುದೋ ಬಸ್‌ ಹತ್ತಿ 
ಅದೃ ಶ್ಯರಾಗಿಬಿಟ್ಟರು. 


ಮಧ್ಯಪ್ರದೇಶದ ರಾಜಧಾನಿಯಾದ ಭೋಪಾಲ್‌ನ *`ಕೆಪಿಟಲ್‌' ಬಸ್‌ 
ಕಂಪನಿಯೊಂದು ಹೊಚ್ಚ ಹೊಸ ವಾಹನಗಳನ್ನು ನಾಗಪುರ-ಮುಲ್ತಾಯಿಗಳ ನಡುವೆ 
ಓಡಿಸಲಾರಂಭಿಸಿದ್ದರಿಂದ ಅತ್ಯಂತ ಜನಪ್ರಿಯವಾಗಿದೆ. ನಾಗಪುರದಿಂದ ಭೋಪಾಲಕ್ಕೆ 
ಹೊರಟಿದ್ದ ಆ ಕಂಪನಿಯ ಬಸ್ಸಿನಲ್ಲಿ ಕಿಟಕಿಯ ಹತ್ತಿರ ಸ್ಥಳ ಸಿಕ್ಕಿದ್ದರಿಂದ 
ನೆಮ್ಮ ದಿಯೆನಿಸಿತು. ರಸ್ತೆಯ ಎಡಬಲದಲ್ಲಿ ದಟ್ಟ ಕಾಡು ಇದ್ದು. ಗಿಡ- ಬಳ್ಳಿಗಳು, 
ಹಸಿರು, ಹಳದಿ, ಕೆಂಪು, ಚಿಗುರು ತಳೆದು ನಿಂತದ್ದರಿಂದ ಕಣ್ಣಿಗೆ ಹಬ್ಬವಾಗಿತ್ತು. 
ರಕ್ತವರ್ಣದ ಹೂಗಳನ್ನು ಅರಳಿಸಿ ನಿಂತ ಮುತ್ತುಗದ ಮರಗಳು ಪ್ರವಾಸಿಗರನ್ನು 
ಸ್ವಾಗತಿಸಲೆಂದೇ ನಿಂತಿರಬಹುದೇ ಅನಿಸಿತು. ದೂರದಿಂದ ಕಂಡಾಗ ಈ ಹೂಗಳು 
ಭುಗಿಲೇಳುವ ಕಾಡಕಿಚ್ಚು ಎಂಬ ಭ್ರಮೆ ಹುಟ್ಟಿಸುತ್ತವೆ. ಅಂತೆಯೇ ಅನೇಕ 
ಅರಣ್ಯಾಧಿಕಾರಿಗಳು, ತೋರಿಕೆಯ ಈ ಕಾಡ್ಗಿಚ್ಚನ್ನು ನಿಯಂತ್ರಿಸಲು ಧಾವಿಸಿದ ಅನೇಕ 
ಪ್ರಸಂಗಗಳಿವೆ. ಇದರಿಂದಾಗಿ ಈ ಹೂವುಗಳಿಗೆ "ಅರಣ್ಯಜ್ವಾಲೆ' (1:6 08 108050 
ಎಂಬ ಅನ್ವರ್ಥಕ ನಾಮ ಬಂದಿದೆ. ಶಹಪುರದ ಹತ್ತಿರ ಸಕು ದೇವರ ಜಾತ್ರೆ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೨೮ 


ಜೋರಾಗಿ ನಡೆದಿತ್ತು. ಚಕ್ಕಡಿ ಚಕಡಾಗಳಲ್ಲಿ ಧಾವಿಸಿ ಬಂದ ಆದಿವಾಸಿಗಳು ಹತ್ತು 
ಪೈಸೆಯ ಆಯ್ಸ್‌ಕ್ಕಾಂಡಿ ತಿಂದು ಆನಂದಿಸುತ್ತಿದ್ದರು. ಇಟಾರ್ಸಿ ದೊಡ್ಡ ರೈಲು ಜಂಕ್ಕ್ಶನ್‌ 
ಆಗಿದ್ದರೂ ಊರೇನೂ ಅಷ್ಟು ದೊಡ್ಡದೆನಿಸಲಿಲ್ಲ. ಪ್ರವಾಸಿಗರು ಪಕೋಡ ಮೆದ್ದು, 
ಹಸಿಶುಂಠಿ, ಸೇರಿಸಿದ ಚಾಯ್‌ ಸವಿದು ಬಾಯ್‌ ಚಪಲ ತೀರಿಸಿಕೊಂಡರು. 
ಹೊಶಂಗಾಬಾದದಲ್ಲಿ ಇಳಿಯತ್ತದ್ದಂತೆ "ಇಲ್ಲಿ ಉಳಿದುಕೊಳ್ಳಲು ಯಾವ ಜಾಗ 
ಚೆನ್ನಾಗಿದೆ' ಎಂದು ಕಂಡಕ್ಪರನಿಗೆ ವಿಚಾರಿಸುತ್ತಿದ್ದಂತೆ "ಪುಷ್ಪಕ್‌ರಾಜ್‌' ಎಂದು ಒಂದೇ 
ಉಸುರಿಗೆ ಹೇಳಿ. ಬಾಯಲ್ಲಿ ಬೆರಳಿಟ್ಟು ಸಿಳ್ಳು ಹಾಕಿ ಬಸ್ಸಿಗೆ ಮುಂದೋಡಲು 
ಅಪ್ಪಣೆ ಕೊಟ್ಟೇಬಿಟ್ಟ. 


ಹೊಶಂಗಾಬಾದವನ್ನು ಪ್ರತಿನಿಧಿಸುವ ಲೋಕಸಭ ಸದಸ ಭರಾಗಿದ್ದ 
ಹರಿವಿಷ್ಣುಕಾಮತರು (ಹೆಚ್‌.ವಿ. ಕಾಮತ್‌) ಹಿಂದಿ ನಾಡಿನಲ್ಲಿ ನೆಲೆಸಿದ 
ಕೊಂಕಣಿಗರಾದರು. ಅವರು ಉತ್ತಮ ಮಾತುಗಾರರಿದ್ದಂತೆ ಜನಪ್ರಿಯರೂ ಆಗಿದ್ದರು 
"ಪುಷ ಸ್ವಕ್‌'ಲಾಜಿನ ಮಾಲೀಕರಿಗೆ ಅವರ ಊರಿನಿಂದಲೇ ಬಂದಿದ್ದೇನೆ! ವಂಜಾಗೆ 
ಆತ್ಮೀಯ ಸ್ವಾಗತ ಕೋರಿದರು. ಯಾರೋ ಒಬ್ಬರು ಶ್ರೀರಾಮನ ದರ್ಶನಕ್ಕೆ 
ಬಹುದೂರದಿಂದ ಬಂದ ಯಾತ್ರಿಕನಿರಬೇಕೆಂದು ಊಹಿಸಿ “ಹತ್ತಿರದಲ್ಲಿಯೇ 
ನರ್ಮದಾ ಘಾಟ್‌ ಇದೆ. ಸ್ನಾನ ಮಾಡಿ ಪೂಜಾವಿಧಿಗಳನ್ನು ಪೂರೈಸಿಕೊಂಡು ಬನ್ನಿ? 
ಎಂದು ಸೂಚಿಸಿದರು. ಬೇಡಾಘಾಟ್‌, ನಿಸರ್ಗ ನಿರ್ಮಿತ ಸ ಸೃಷ್ಟಿ ಸೌಂದರ್ಯಗಳಿಂದ 
ತುಂಬಿ ತುಳುಕಿದರೆ, ಇಲ್ಲಿ ಮಾನವನ ಕೈವಾಡವನ್ನು ಹೆಜ್ಜೆ ಹೆಜ್ಜೆಗೆ 
ಗುರುತಿಸಬಹುದಾಗಿತ್ತು. ರಾಜಮಹಾರಾಜರು ನದಿಯ ದಡದಲ್ಲಿಯೇ ಸುಂದರವಾದ 
ದೇವಾಲಯಗಳನ್ನು, ಸ್ನಾನದ ಘಾಟ್‌ಗಳನ್ನು ಕಟ್ಟಿಸಿದ್ದಾರೆ. ದೇವಾಲಯದ ಗೋಡೆಗಳ 
ಮೇಲೆಲ್ಲ ರಾಮಾಯಣ, ಮಹಾಭಾರತದ ಚಿತ್ರಗಳನ್ನು ರಚಿಸಿ ಅವುಗಳಲ್ಲಿ 
ಗೀತೋಪದೇಶದ ಪಂಕ್ತಿಗಳನ್ನು ಬರೆಯಿಸಿದ್ದಾರೆ. ಗಂಡು- ಹೆಣ್ಣು, ಮಕ್ಕಳು-ಮರಿ 
ಎಂದು ಭೇದಭಾವವಿಲ್ಲದೇ ಸಕಲರೂ ನದಿಯ ನೀರಾಟದಲ್ಲಿ "ಮೈಮರೆತಿದ್ದರು. 
ಸನಾ ್ಯಸಿಯೊಬ್ಬ ತನ್ನ ಕಮಂಡಲುವಿನಲ್ಲಿ ನೀರು ಸೇರಿಸಿ ಹುಲುಸಾಗಿ ಬೆಳೆದ ಜಟೆಯ 
ಸ್ವಚ್ಛತೆಗೆ ತೊಡಗಿದ್ದ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯಾಸ್ತವಾಗುತ್ತಿದ್ದಂತೆ, ಗಗನ 
ಮಂಡಲವೆಲ್ಲ ಕೆಂಬಣ್ಣದಿಂದ ಹೊಳೆಯಲಾರಂಭಿಸಿತು. ಈ ಹಿನ್ನೆಲೆಯಲ್ಲಿ 
ಕೋಟೆ- ಕೊತ್ತಳಗಳು, ದೇವಾಲಯದ ಶಿಖರಗಳು, ನೆರಳ ಚಿತ್ರಗಳಂತೆ ರಮ ಒವಾಗಿ 
ಕಂಡವು. ಆಗೊಮ್ಮೆ ಾ» ಈಗೊಮ್ಮೆ ಹಕ್ಕಿಗಳು ಗರಿಬಿಚ್ಚಿ ಹಾರುತ್ತ ಗೂಡು 
ಸೇರಿಕೊಳ್ಳುತ್ತಿದ್ದವು. ನೋಡನೋಡುತ್ತಿದ್ದಂತ ದೃಶ್ಯ ಬದಲಾಯಿಸಿತು. ಚಂದ್ರನು 
ಕಾಣಿಸಿಕೊಂಡು » ಮೆಲ್ಲಮೆಲ್ಲಗೆ ಹೆಜ್ಜೆ ಹಾಕುತ್ತ ನೀಲ ಆಕಾಶದಲಿ ಇಟಎರಲಾರಂಭಿಸಿದನು. 
ಇಲ್ಲಿಯಾದರೂ ಬೆಳದಿಂಗಳಿನಲಿ ನಿ ನರ್ಮದೆಯ ದರ್ಶನ ಲಾಭ ಪಡೆಯುವಂತೆ ಆದದ್ದಕ್ಕೆ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೨೯ 


ಆನಂದವಾಯಿತು. ಎಲ್ಲವೂ ರಮಣೀಯವಾಗಿತ್ತು. ಇನ್ನೂ ಕೆಲ ಹೊತ್ತು ಅಲ್ಲಿಯೇ 
ಇರುವ ಮನಸ್ಸಾದರೂ, ಹಸಿದ ಹೊಟ್ಟೆ, ದಣಿದ ಕೈಕಾಲುಗಳು, ಶರೀರವನ್ನು ಲಾಜಿಗೆ 
ಕರೆದೊಯ್ದವು. 


ಮರುದಿನ ನರ್ಮದೆಯ ಇನ್ನೂ ಒಂದು ಮುಖ ಕಾಣುವಂತೆ ಆಯಿತು. 
ಜಾತ್ರೆಯಲ್ಲಿ ಕಾಣುವಂತಹ ಬೃಹತ್‌ ಜನಸ್ತೋಮ ಅಲ್ಲಿತ್ತು. ಯಾತ್ರಿಕರು, ಭಕ್ತರು, 
ಸಾಧು-ಸಂತರು, ವಿದ್ಯಾರ್ಥಿಗಳು, ನಗರವಾಸಿಗಳು, ವಿವಿಧ ಉದ್ದೇಶಗಳಿಂದ 
ಬಂದಿದ್ದರು. ಇನ್ನೊಂದು ದಡ ಪ್ರಶಾಂತವಾಗಿರಬಹುದೆಂದು ಅಲ್ಲಿಗೆ ಹೊರಟ 
ನಾವೆಯನ್ನೇರಿದ್ದಾಯ್ತು. ಗಂಗೆಯನ್ನು ದಾಟಲು ಶ್ರೀರಾಮಚಂದ್ರನು ಬಳಸಿರಬಹುದಾದ 
ರಾಮಾಯಣ ಕಾಲದ ನಾವೆಯಂತಿತ್ತು ಅದು. ಆ ತೀರದಲ್ಲಿ ಆಡುಗಳು, ಎತ್ತುಗಳು, 
ಎಮ್ಮೆಗಳು, ಧೋಬಿಗಳು, ಕಟ್ಟಿಗೆ ಹೊರೆ ಹೊತ್ತವರು, ದಣಿದು ವಿಶ್ರಾಂತಿ ಪಡೆಯ 
ಬಂದವರೆಲ್ಲ ಇದ್ದರು. ಯಾವುದೋ ಪೂಜಾವಿಧಿ ಮುಗಿಸಿದ ಒಬ್ಬ ಭಾವುಕರು 
ಪ್ರಸಾದವನ್ನು ಕೊಟ್ಟರು. ಇನ್ನೊಂದು ಕುಟುಂಬದವರು ಇನ್ನರ್ಧ ಗಂಟೆಯಲ್ಲಿ 
ಭೋಜನ ಮುಗಿಸಿಯೇ ಹೋಗಬಹುದೆಂದು ಒತ್ತಾಯಿಸಿದರು. ಕ್ಷಮಿಸಲು ಕೇಳಿ, 
ಕ್ಯಾಮರಾಕ್ಕೆ ಕೆಲಸ ಕೊಡಲಾರಂಭಿಸಿದಾಗ, ಯಾವನೋ ಪೋಲಿ, “ಅರಿಯದೇ 
ಹೆಂಗಳೆಯರ ಛಾಯಾಗ್ರಣ ಮಾಡುವದು ಪಾಪ.....'' ಎಂದು ಏನೋ "ಹಿತೋಕ್ತಿ' 
ಸಾರಿದ. ಅವನಿಗೆ ಉತ್ತರವನ್ನು ಕೊಡದೇ, ಎದುರು ಹಾಕಿಕೊಳ್ಳದೇ ಅಲ್ಲಿಂದ 
ಕಾಲುಕಿತ್ತಿದ್ದಾಯಿತು. ಅವನಿಗೆ ಮುಖಭಂಗವಾಗಿ, ಅಲ್ಲಿಂದ ಅದೃಶ್ಯನಾಗಿ ಬಿಟ್ಟ, 
ಕಾಲು ಸೋತುಬರುವವರೆಗೆ ನರ್ಮದೆಯ ಗುಂಟ ಸುತ್ತಾಡಿ, ಲಾಜಿಗೆ ಹಿಂದಿರುಗಿ 
ಮುಂದಿನ ಪ್ರಯಾಣಕ್ಕೆ ಅಣಿಯಾದೆ. 


ಹೋಶಂಗಾಬಾದ್‌ ಜಿಲ್ಲೆಯ ಸುಹಾಗ್‌ಪುರ ತಹಸೀಲ್‌ದಲ್ಲಿರುವ ಪಚಮಡಿ 
ವಿಶ್ರಾಂತಿ ಧಾಮವಾಗಿದ್ದು ೧೮೫೭ರಲ್ಲಿ ಕೆಪ್ಟನ್‌ ಫೋರ್‌ಸ್ವಾತ್‌ನು ಅದನ್ನು 
ಆರೋಗ್ಯಧಾಮವೆಂದು ಗುರುತಿಸಿದ್ದರಿಂದ, ಮುಂದೆ ಬ್ರಿಟಿಷರು ಸೈನ್ಯದ ಠಾಣ್ಯವನ್ನಾಗಿ 
ಬಳಸಲಾರಂಭಿಸಿದ್ದರು. ಮಾಂಡು, ಧಾರ್‌ಗಳು ಐತಿಹಾಸಿಕ ಸ್ಥಳಗಳು, ಅಮರಕಂಟಕ, 
ಓಂಕಾರೇಶ್ವರ, ನೇಮಾವರ, ಶುಕ್ಲತೀರ್ಥಗಳು ಪುಣ್ಯಕ್ಷೇತ್ರಗಳೆಂದು 
ಹೆಸರುವಾಸಿಯಾಗಿವೆ. ನರ್ಮದೆಯಂತಹ ಸುಂದರ ನದಿಯನ್ನು ಸ್ವಾರ್ಥಿ ಮಾನವನು 
ಧ್ವಂಸ ಕಾರ್ಯಕ್ಕಾಗಿ ಬಳಸಿದ್ದುಸರ್ವ ವಿದಿತ. ಕೋಟ್ಯಂತರ ವರ್ಷಗಳಿಂದ ಮಾನವನಿಗೆ 
ಉಂಬಳಿಯಾಗಿ ಬಂದ ಈ ಜಲಸಂಪತ್ತನ್ನು ಹಾಳುಗೆಡವಲು ಈ ತಲೆಮಾರಿನವರಿಗೆ 
ಯಾವ ಅಧಿಕಾರವಿದೆ? ನಂತರದ ವರ್ಷಗಳಲ್ಲಿ "ನರ್ಮದಾ ಬಚಾವೋ' ಒಂದು 
ವಿಶ್ವವಿಖ್ಯಾತ ಆಂದೋಲನವಾಗಿ ಪರಿಣಮಿಸಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ | ೧೩೦ 


೨೦. ಕಷ್ಟಸಹಿಷ್ಣು ಕೋರ್ಕು 





ಮಧ್ಯಭಾರತದ ಅತಿ ಎತ್ತರವಾದ ಶಿಖರವೆನಿಸಿಕೊಂಡಿದ್ದ "ಧೂಪಗಡ' 
ತಲುಪುವ ಯತ್ನದಲ್ಲಿ ಮಳೆರಾಯನಿಂದ ಚೆನ್ನಾಗಿ ಥಳಿಸಿಕೊಂಡು ಬಾರಾದರಿಗೆ 
ಹಿಂದಿರುಗಿದಾಗ ಜೀವ ಬದುಕಿಕೊಂಡಿತು. ಅನಿಸಿತು. ನಾಗಪಂಚಮಿಗೆ ನಾಗದ್ವಾರಕ್ಕೆ 
ಹೋಗುವ ಶಿವಭಕ್ತಿರಿಗೆಂದು ಕಾಡಿನ ನಡುವೆ ತಾತ್ಪೂರ್ತಿಕವಾಗಿ ಚಹದಂಗಡಿಗಳು 
ತಲೆಯೆತ್ತಿಕೊಂಡು ನಿಂತಿದ್ದರಿಂದ ಆಶ್ರಯದ ಜೊತೆಗೆ ಬಿಸಿ ಬಿಸಿ ಪಟೋಡ, ಚಹಗಳು 
ಸಿಕ್ಕವು. ಎದುರಿನ ಬೆಂಚಿನ ಮೇಲೆ ಆರೂಢರಾಗಿ ಸರದಿಯಂತೆ ಬೀಡಿ ಸೇದುತ್ತಿದ್ದ 
ಕೊರ್ಕು ಆದಿವಾಸಿಗಳನ್ನು ಎಲ್ಲೋ ನೋಡಿದಂತೆ ಅನಿಸಿತು. ಹೌದು, ಅಂದು ಬೆಳಕು 
ಹರಿಯುವ ಮೊದಲೇ ಕೈಯಲ್ಲಿರುವ ಲಾಠಿಯಿಂದ ನೆಲವನ್ನು ಕುಟ್ಟತ್ತ ಕೊರ್ಕು 
ಸಹಾಯಬೇಕೇ? ಎಂದು ಪ್ರಯಾಣಿಕರನ್ನು ವಿಚಾರಿಸುತ್ತಿದ್ದ ತಂಡದವರಿರಬಹುದು 
ಎಂದು ನೆನಪಾಯಿತು. “ಎಂಥ ಸಹಾಯ ಮಾಡುತ್ತೀರಿ?” ಎಂದು ಕೇಳಿದಾಗ, 
"ಗುಡ್ಡ-ಬೆಟ್ಟಗಳಲ್ಲಿ ದಾರಿ ತೋರಿಸುವುದು, ಭಾರವಾದ ಸಾಮಾನುಗಳನ್ನು 
ಹೊರುವುದು, ಮಕ್ಕಳು ಮತ್ತು ಮುದಿಯರನ್ನು ಹೊತ್ತುಕೊಂಡು ಹೋಗುವುದು 
ಮುಂತಾದವನ್ನು ಮಾಡುತ್ತೇವೆ' ಎಂದಿದ್ದ, ಅವರ ಮುಖಂಡನಂತೆ ಕಾಣುತ್ತಿದ್ದಾತ. 


ಹಿಮಾಲಯ ಪರ್ವತಾರೋಹಿಗಳಿಗೆ ಶರ್ಪಾ ಜನರು ಇದ್ದಂತೆ, ಮಹಾದೇವ 
ಪರ್ವತಾವಳಿಗಳಿಗೆ ಭೇಟಿ ಕೊಡುವವರಿಗೆ ಕೊರ್ಕುಗಳ ಸಹಾಯ ಇದ್ದೇ ಇರುತ್ತದೆ, 
ಎಂದು ತಿಳಿಯುವಂತಾಯಿತು. ಆದರೆ ಸಹಾಯ ಬೇಕಿರದ್ದರಿಂದ ಅವರಿಗೆ ನಿರಾಶೆ 
ಮಾಡದೇ ಬೇರೆ ದಾರಿಯೇ ಇರಲಿಲ್ಲ 


ಗೂಡಂಗಡಿಯಲ್ಲಿ ಕುಳಿತಿದ್ದ ಕೊರ್ಕುಗಳನ್ನು ಮಾತಿಗೆಳೆಯುವ ಉದ್ದೇಶದಿಂದ 

“ಈ ನಾಗಪಂಚಮಿಗೆ ಆದಾಯ ಚಿೆನ್ನಾಗಿರಬೇಕಲ್ಲವೇ?'' ಎಂದು ವಿಚಾರಿಸಿದಾಗ, 

“ಇಲ್ಲ ಬಾಬುಜಿ, ಈ ಭಗತ್‌ (ಭಕ್ತರು) ಜನರೆಲ್ಲ ಕಾಸುಗಳ್ಳರು! ನಮ್ಮಿಂದ 

ಸಾಧ್ಯವಿದ್ದಷ್ಟು ಹೆಚ್ಚು ಸಾಮಾನು ಹೊರಿಸಿ. ಅತಿ ಕಡಿಮೆ ಕೂಲಿ ಕೊಡುತ್ತಾರೆ. ಮಕ್ಕಳು, 

ಮುದುಕರನ್ನಂತೂ ಕರೆತರುವುದೇ ಇಲ್ಲ......ಇತ್ತೀಚೆಗೆ, ಬಸ್‌ನಲ್ಲಿ ತಂಡತಂಡವಾಗಿ 

ನಾಗದ್ದಾರಕ್ಕೆ ಹೋಗಿ ಬಂದು ಬಿಡುತ್ತಾರೆ. ಅವರಿಗೆ ಈ ಬಡ ಕೊರ್ಕುಗಳ ಸಹಾಯ. 
ಬೇಕಾಗುವುದೇ ಇಲ್ಲ?” ಒಬ್ಬ ನಿರಾಸೆಯಿಂದ ನುಡಿದ. 


ಪ್ರವಾಸಿಗರಿಗೆ ನೆರವು ನೀಡುವುದನ್ನೇ ವೃತ್ತಿ ಮಾಡಿಕೊಂಡು ಎಷ್ಟು 
ಕಾಲವಾಯ್ತು? ಎಂದು ಕೆಣಕಿದಾಗ ಮುಖ ಮುಖ ನೋಡಿಕೊಂಡರು. ಅವರಲ್ಲೇ 
ಹಿರಿಯಾತ ಗಂಟಲು ಸರಿಪಡಿಸಿಕೊಂಡು ಪ್ರಾರಂಭಿಸಿದ, “ನಾವು ತುಂಬ 
ಹಳೆಕಾಲದಿಂದ ಇಲ್ಲಿಯ ಹಳ್ಳಿಗಳಲ್ಲಿ ವಾಸವಾಗಿದ್ದೇವೆ. ಒಂದಾನೊಂದು ಕಾಲದಲ್ಲಿ 
ಒಂದು ಘಟನೆ ನಡೆಯಿತಂತೆ ಬಾಬೂಜಿ, ನಮ್ಮವರ ತಂಡ ಬೇಟೆಗೆ ಹೊರಟಿತ್ತು. 
ಎಲ್ಲಿಂದಲೋ ಕಾಡುಕೋಣ ಪ್ರತ್ಯಕ್ಷವಾಯಿತು. ತಮ್ಮ ಅದೃಷ್ಟ ಚೆನ್ನಾಗಿದೆ, ಎಂದು 
ಅದನ್ನು ಬೆನ್ನಟ್ಟಿದಾಗ, ಅದ ನಾಗಾಲೋಟ ಹಾಕಿ ಇಕ್ಕಟ್ಟಾದ ಒಂದು ಗವಿಯನ್ನು 
ಹೊಕ್ಕಿತು. ಅದು ಹೊರಬರುವುದನ್ನೆ ಕಾಯುತ್ತ ಕೊರ್ಕುಗಳ ತಂಡ ಹೊರಗೆ ಕುಳಿತು 
ಹಸಿವಿನಿಂದ ಬಳಲಿ ಬೆಂಡಾದರು. ಆಗ ಧರ್ಮಿಷ್ಟನೊಬ್ಬ ಎಲ್ಲಿಂದಲೋ ಪ್ರತ್ಯಕ್ಷನಾಗಿ, 
ಕಾಳುಕಡ್ಡಿ ಪೂರೈ ಸಿ, ಅಡಿಗೆ ಮಾಡಿ ಉಣ್ಣಲು ನೆರವು ನೀಡಿದ. ನಾವೆಲ್ಲ 
ಮಹಾದೇವದೆಟ್ಟದಲ್ಲಿ ಸ್ಥಾಯಿಯಾಗಿ ನೆಲೆಸಲು ಸಹಾಯವಾಗುವಂತೆ ಶಿವನೇ ಈ 
ನಾಟಕ ಹೂಡಿದ! ತೀ ನಮ್ಮ ಹಿರಿಯರಿಗೆ ಜ್ಞಾನೋದಯವಾಯಿತಂತೆ. 
ಅಂದಿನಿಂದ ಶಿವನ ಭಕ್ತರಿಗೆ ನೆರವಾಗುವ ನಮ್ಮ ವೃತ್ತಿಯನ್ನು ಮಾಡುತ್ತ ಬಂದಿದ್ದೇವೆ. 
ಇಂದಿಗೂ ಮಹಾದೇವ ದೇವಾಲಯದ ಪೂಜಾರಿ ಮತ್ತು ಮೊಕ್ತೇಸರರು ನಮ್ಮ ವರೇ 
ಆಗಿದ್ದಾರೆ' ಎಂದು ಅಭಿಮಾನಪಟ್ಟ. “ಮೂಲ ಬುಡಕಟ್ಟಿಗೆ ಸೇರಿದ ನೀವು ಶಿವನ 
ಭಕ್ತರು "ಹೇಗಾದಿರಿ 7" ಎಂದಾಗ ಮಹಾದೇವನೇ ನಮ್ಮ ಪೂರ್ವಜರನ್ನು ಹುಟ್ಟಿಸಿದ. 
ಶಿವಭಕ್ತ ರಾವಣನಿಗೆ (ವಿಂಧ್ಯ ಸಾತಪುಡಾ ಪರ್ವತಶ್ರೇಣಿಗಳತ್ತ ಬೆರಳು ತೋರಿಸಿ) 
ಈ ಪ್ರದೇಶದಲ್ಲಿ ನರಪಿಳ್ಳೆಯೂ ಕಾಣಸಿಗದ್ದರಿಂದ, ಜನರ ಸೃಷ್ಟಿಗೆ ಕಠಿಣ ತಪಸ್ಸು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೨ 


ಮಾಡಿದನಂತೆ. ಮೆಚ್ಚಿದ ಮಹಾದೇವನು ತನ್ನ ಅನುಯಾಯಿ, ಕಾಕೇಶ್ವರನಿಂದ 
ಸಾಂವಲಿಗಡ ಮತ್ತು ಭಂವರಾಗಡ ಪರ್ವತಾವಳಿಗಳಿಂದ ಕೆಮ್ಮಣ್ಣು ತರಿಸಿ 
ಹೆಣ್ಣು-ಗಂಡುಗಳ ಗೊಂಬೆಗಳನ್ನು ನಿರ್ಮಿಸಿದ. ಆದರೆ ಇಂದ್ರನು ಸಿಟ್ಟಾಗಿ ತನ್ನ 
ಕುದುರೆಯನ್ನು ಕರೆದು ಅವುಗಳನ್ನು ಧ್ವಂಸ ಮಾಡಿದ. ಇದರಿಂದ ರೊಚ್ಚಿಗೆದ್ದ ಶಿವನು 
ನಾಯಿಯೊಂದನ್ನು ಛೂಬಿಟ್ಟು ಇಂದ್ರನ ಕುದುರೆ ಕಾಲಿಗೆ ಬುದ್ಧಿ ಹೇಳುವಂತೆ ಮಾಡಿದ. 
ಆನಂತರ ತಿರುಗಿ ಮುಲಾ ಮತ್ತು ಮುಲಾಯಿ ಎಂಬ ಗೊಂಬೆಗಳನ್ನು ಪುನಃ ರಚಿಸಿ 
ಜೀವ ತುಂಬಿ, ಅವಕ್ಕೆ ಹೊಟ್ಟೆಪಾಡಿಗೆಂದು ಮಹುವಾ ವೃಕ್ಷ ಮತ್ತು ಇತರ ಹಣ್ಣಿನ 
ಗಿಡಗಳನ್ನು ರಚಿಸಿದ. ನಾವೆಲ್ಲಆ ಗೊಂಬೆಯ ಮೂಲ ಪುರುಷ ಕೊರ್ಕುವಿನ ವಂಶಜರು 
ಎಂದು ಹೇಳುತ್ತಿದ್ದಂತೆ ಮಳೆರಾಯನ ಪ್ರಕೋಪ ಕಡಿಮೆಯಾದ್ದರಿಂದ, ತಮ್ಮ ಹರಡಿದ 
ಸರಂಜಾಮು ಎತ್ತಿಕೊಂಡು, ಕೂಲಿ ಕೆಲಸ ಹುಡುಕಿಕೊಂಡು ಹೊರಟೇಬಿಟ್ಟರು. 


ಮಧ್ಯಪ್ರದೇಶದ ಆದಿವಾಸಿಗಳಲ್ಲಿ ಗೊಂಡ ಮತ್ತು ಭಿಲ್ಲರ ತರುವಾಯ, 
ಕೊರ್ಕುಗಳೇ ಬಹು ಸಂಖ್ಯೆಯಲ್ಲಿದ್ದಾರೆ. ತಮ್ಮ ಆದಿ ಪುರುಷರಿಗೆ ಶಿವನು ಕೊಟ್ಟ 
ಆಜ್ಞೆ ಪಾಲಿಸುವವರಂತೆ, ಇಂದಿಗೂ ಮಹಾದೇವ ಸಾತಪುಡಾ ಪರ್ವತಾವಳಿಗಳಲ್ಲಿ 
ಬೀಡು ಬಿಟ್ಟಿದ್ದಾರೆ. ತಾಪಿನದಿಯೇ ತಮಗೆ ಹಾಲು ಉಣಿಸುವ ತಾಯಿ ಎಂಬಂತೆ, 
ಅದರ ಎಡಬಲದ ದಂಡೆಗಳಲ್ಲಿ ಕೇಂದ್ರೀಕೃತರಾಗಿದ್ದಾರೆ. ಬೇತುಲ್‌, ಖಂಡ್ವಾ, 
ಛಂದವಾಡಾ, ಹೋಶಂಗಾಬಾದ ಜಿಲ್ಲೆಗಳಲ್ಲಿಯ ದಟ್ಟಕಾಡುಗಳನ್ನು ತಮ್ಮವನ್ನಾಗಿ 
ಮಾಡಿಕೊಂಡಿದ್ದಾರೆ. ಉತ್ತರ-ಮಹಾರಾಷ್ಟ್ರಕ್ಕೂ ಪಸರಿಸಿದ್ದಾರೆ. ರಾಜ್ಯದ ಉದ್ದಗಲ್ಲಕ್ಕೂ 
ಅಲೆದಾಡಿದಾಗ, ಅವರನ್ನು ತೀರ ಹತ್ತಿರದಿಂದ ಕಂಡು ಅರಿಯುವಂತೆ ಆಯಿತು. 
ಪ್ರಕೃತಿ, ಹಚ್ಚ ಹಸಿರಾಗಿರುವಲ್ಲಿ ಸದಾಕಾಲ ನೀರಿನ ಪೂರೈಕೆ ಇರುವಲ್ಲಿ ತಮ್ಮವೇ 
ಕುಟೀರಗಳನ್ನು ಕಟ್ಟಿಕೊಳ್ಳುವಲ್ಲಿ ಕಾರ್ಯೋನ್ಮು ಖರಾಗುತ್ತಾರೆ. ಪ್ರಥಮ ದರ್ಶನಕ್ಕೆ 
ಗೊಂಡರಂತೆ ಕಂಡರೂ ಇಬ್ಬರಲ್ಲಿಯೂ ಗಣನೀಯ ಭೇದಗಳಿವೆ. ಸ್‌ 
ಗುಂಪಾಗಿ ಮನೆ ಕಟ್ಟಿಕೊಳ್ಳದೇ ಗುಡಿಸಲ ಸುತ್ತಲೂ ಹಿತ್ತಿಲು ಇರುವಂತೆ 
ನೋಡಿಕೊಳ್ಳುತ್ತಾರೆ. ಗೊಂಡರಿಗಿಂತ ಎತ್ತರವಾಗಿದ್ದು, ಅಂಗಾಂಗಗಳು 
ಪ್ರಮಾಣಬದ್ದವಾಗಿರುತ್ತವೆ. ಕೃಷ್ಣವರ್ಣದವರಾದರೂ ಮುಖ ಕಳೆಯಿಂದ 
ಕೂಡಿರುತ್ತದೆ. ಮೂಗು ಅಗಲವಾಗಿದ್ದು ಹೊಳ್ಳೆಗಳು ಗಗನದತ್ತ ಸದಾಕಾಲ 
ನೋಡುತ್ತಿರುವಂತೆ ಭಾಸ ವಾಗುತ್ತದೆ. ಗಡ್ಡಮೀಸೆಗಳಿಗೆ ಕೂದಲಿನ 
ಅಭಾವವಿರುವದರಿಂದ ಕ್ಲೌರಿಕನಿಗಾಗಿ ಕಾಯಬೇಕಾದ ಪ್ರಮೇಯ ಇವರಿಗಿಲ್ಲ, 
ತೋಳಿಲ್ಲದ ಲಂಡ ಅಂಗಿ, ಕಿರುಪಂಚೆ ಉಟ್ಟು, ಕೊರಳು ಕೈಗಳಿಗೆ " ಬಿಂಗಿ' ಮಣಿಗಳ 
ಸರಗಳಿಂದ ಅಲಂಕರಿಸಿಕೊಂಡಿರುತ್ತಾರೆ. ಕರ್ನಾಟಕದ ಕಾಡು ಕುರುಬರಂತೆ, ತಾವಿರುವ 
ಕಾಡಿನ ಸಮಗ್ರ ಪರಿಚಯು ಮಾಡಿಕೊಂಡಿರುತ್ತಾರೆ. ಗುಡಿಸಲಿನಿಂದ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೩ 


ಹೊರಬೀಳಬೇಕಾದರೆ ಕೈಯಲ್ಲಿ ಒಂದು ದೊಣ್ಣೆ ಇರಲೇಬೇಕು. ಬೆಟ್ಟಗಳನ್ನು ಹತ್ತಿ 
ಇಳಿಯಲು ಅದು ನೆರವಾಗುವಂತೆ ಅನಿರೀಕ್ಷಿತ ಪ್ರಸಂಗಗಳಲ್ಲಿ ಕಾಡು ಪ್ರಾಣಿಗಳನ್ನು 
ಸದೆಬಡಿಯುವ ಕೋವಿಯಂತೆ ಬಳಸಬಹುದಾಗಿದೆ. ಹೆಂಗಳೆಯರೂ ಪುರುಷರನ್ನು 
ಮೀರಿಸುವ ಶ್ರಮ ಜೀವಿಗಳು. ರಬ್ಬಾದ ರವಕೆ, ಸೀರೆಗಳಲ್ಲಿ ಕುಲುಕುಲ ನಗುತ್ತ 
ಕೆಲಸಗಳಲ್ಲಿ ಮೈಮರೆತಿರುತ್ತಾರೆ. ಮಾಟವಾದ ಶರೀರವನ್ನು ಅಗ್ಗದ ಅನೇಕ 
ಆಭರಣಗಳಿಂದ ಮತ್ತು ಹಲವು ಬಗೆಯ ಹಚ್ಚೆಗಳಿಂದ ಮೈ ಮುಚ್ಚುವಂತೆ 
ಮಾಡಿಕೊಂಡಿರುತ್ತಾರೆ. ಸ್ವಂತ ಸ್ವಚ್ಛತೆಯ ಕಡೆಗೆ ಅಷ್ಟೊಂದು ಲಕ್ಷಪೂರೈ ಸದಿದ್ದರೂ 
ಮನೆ, ಓಣಿ ಕೇರಿಗಳನ್ನು ಶುಭ್ರವಾಗಿ ಇಡುತ್ತಾರೆ. 


ತಲೆ ತಲಾಂತರಗಳಿಂದ ಕೊರ್ಕುಗಳು ಅತ್ಯುತ್ತಮ ಬೇಟೆಗಾರರೆಂದು 
ಹೆಸರುವಾಸಿಯಾಗಿದ್ದಾರೆ. ವಿವಿಧ ಪ್ರಾಣಿಗಳ ಶಿಕಾರಿಗಾಗಿ ಸ್ವಂತ ತಂತ್ರಜ್ಞಾನ 
ಬೆಳೆಸಿಕೊಂಡಿದ್ದಾರಲ್ಲದೇ ಅವಶ್ಯವಿದ್ದ ಬಲೆಗಳನ್ನು ತಾವೇ ಹೆಣೆದುಕೊಳ್ಳುತ್ತಾರೆ. 
ಕಾಡುಕೋಳಿ, ಮೊಲಗಳಂತಹ ಪುಟ್ಟ ಪ್ರಾಣಿಗಳನ್ನೂ ಚಕ್ರವ್ಯೂಹ ಕೋಟೆಗಳಂತಹ 
ಬಲೆ ನಿರ್ಮಿಸಿ ಸದೆ ಬಡೆಯುತ್ತಾರೆ. ಅವುಗಳು ಆಹಾರಶೋಧಕ್ಕೆ ಬರುವ ತಾಣಗಳಲ್ಲಿ 
ಕಲ್ಲುಗಳನ್ನು ನಿಲ್ಲಿಸಿ ಅವುಗಳನ್ನು ದಾರದಿಂದ ಪೋಣಿಸುತ್ತಾರೆ. ಆಹಾರ ಸೇವನೆ 
ಪ್ರಾರಂಭವಾದಾಗ ದಾರ ಹರಿದು, ಕಲ್ಲುಗಳ ಸುರಿಮಳೆ ಪ್ರಾರಂಭವಾಗಿ ಬೇಟೆಯ 
ಪ್ರಾಣಿ ಕ್ಷಣಾರ್ಧದಲ್ಲಿ ವೀರ ಸ್ವರ್ಗಸೇರುತ್ತದೆ. ಜಿಂಕೆ, ಸಾಂಭರ್‌, ಕರಡಿ, 
ಚಿರತೆಗಳಂತಹ ಪ್ರಾಣಿಗಳಿಗೆ ಗಟ್ಟಿಮುಟ್ಟಾಗಿ ರಚಿಸಿದ ಬೃಹತ್‌ ಬಲೆಗಳನ್ನು 
ಒಡ್ಡುತ್ತಾರೆ. ಹಲವು ಪ್ರಸಂಗಗಳಲ್ಲಿ ಹಳ್ಳಿಯವರೆಲ್ಲ ಒಟ್ಟಿಗೇ ಸುತ್ತುವರಿದು 
ಕಾಡುಪ್ರಾಣಿಗಳನ್ನು ಹಿಡಿಯುತ್ತಾರೆ. ಅಂಥ ದಿನಗಳಲ್ಲಿ ಸಾಮೂಹಿಕ 
ಭೋಜನಕೂಟದಲ್ಲಿ ಎಲ್ಲರೂ ಪಾಲುಗೊಳ್ಳುತ್ತಾರೆ. ತಗ್ಗುಗಳಲ್ಲಿ ಮಳೆಯ ನೀರು 
ಸಂಚಯವಾದುದನ್ನು ಹರಿದು ಹೋಗುವ ಏರ್ಪಾಡುಮಾಡಿ ಅಲ್ಲಿಸಿಕ್ಕಿ ಹಾಕಿಕೊಂಡ 
ಮೀನುಗಳನ್ನು ಹಿಡಿಯುತ್ತಾರೆ. ಹಳ್ಳ, ಹೊಳೆಗಳಲ್ಲೂ ಬಲೆ ಬೀಸಿ, ಚಿಕ್ಕ ದೊಡ್ಡ 
ಮೀನು ಹಿಡಿಯುತ್ತಾರೆ. ವಿಷಕಾರಿ ಬೀಜಗಳ ಹುಡಿಯನ್ನು ಮಡುವಿಗೆ ಹರಡಿ, 
ನೀರಿನ ಮೇಲೆ ತೇಲುವ ಮೃತ ಮೀನುಗಳೆಲ್ಲವನ್ನು ಸಂಗ್ರಹಿಸುವದೂ ಉಂಟು. 
ಭೂಮಿ ಇದ್ದವರು ಕುಮರಿ ಪದ್ಧತಿಯಿಂದ ಸಣ್ಣಪುಟ್ಟ ಬೆಳೆ ತೆಗೆಯುತ್ತಾರೆ. ಬೆಟ್ಟಗಳ 
ಇಳಿಜಾರಿನಲ್ಲಿ ಪಾವಟಣಿಗೆಗಳಂತಹ ಹೊಲ 'ಮಾಡಿಕೊಳ್ಳಬೇಕಾಗುತ್ತದೆ. ಕೃಷಿಯ 
ಸಹಾಯಕರೆಂದು ಇವರಿಗೆ ಬೇಡಿಕೆ ಇದೆ. ಕೊರ್ಕುಗಳಿಗೆ ಕಾಳು-ಕಡ್ಡಿ ರೂಪದಲ್ಲಿಯೇ 
ವೇತನ ಸಂದಾಯ ಮಾಡುವದು ಇಂದಿಗೂ ರೂಢಿಯಲ್ಲಿದೆ. 


ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಬಂದದ್ದೆಲ್ಲವನ್ನೂ ಗಂಡೆದೆಯಿಂದ 
ಎದುರಿಸುವುದರಿಂದ ಅವರ ಕ್ರಮದ ಕುರಿತಾಗಿ ಹಲವು ರೋಚಕ ಕಥೆಗಳು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೪ 


ಪ್ರಚಲಿತವಿವೆ. ಅವರು ತಿನ್ನಬಾರದೆಲ್ಲವನ್ನು ತಿಂದು ಹಸಿವು ನೀಗಿಸಿಕೊಳ್ಳಬಲ್ಲರೆಂಬುವ 
ವದಂತಿ ಸತ್ಯದಿಂದ ಬಹುದೂರವಾದದ್ದು. ಮುಂಜಾವಿನ ನಾಶ್ತಾ (ಮರಗಲ್‌)ಕ್ಕೆ ಕುಟಕಿ 
ಧಾನ್ಯ. ಇಲ್ಲವೇ ಗೋವಿನ ಜೋಳದ ತಿಳಿಯಾದ ಗಂಡಿ (ಪ್ಯಾಜ)ಗೆ, ಸಾಧ್ಯವಿದ್ದಾಗ 
ತರಕಾರಿ ಸೇರಿಸುತ್ತಾರೆ. ಅನುಕೂಲವಾದಾಗ ಅನ್ನ ಮಾಡಿ ಉಣ್ಣುತ್ತಾರೆ. ಒಣಗಿಸಿಟ್ಟ 
ಬೇರು ಹಣ್ಣುಗಳನ್ನು ಹಿಟ್ಟು ಮಾಡಿ ಗಂಜಿಯಲ್ಲಿ ಸೇರಿಸುವರಲ್ಲದೇ ಕೆಲವೊಂದು 
ಹಣ್ಣುಗಳ ಬೀಜಗಳನ್ನು ಹುರಿದು ತಿನ್ನುತ್ತಾರೆ. ದೊರೆತಾಗ ಏಡಿ, ಮೀನು ಕೋಳಿ, 
ಆಮೆಗಳ ವ್ಯಂಜನಗಳು ಅವರಿಗೆ ಹಬ್ಬ. ಅಪರೂಪಕ್ಕೆ ಇಣಚಿ, ಹೆಗ್ಗಣಗಳೂ ಅವರ 
ಉದರಗಳಲ್ಲಿ ಸೇರಿಕೊಳ್ಳುವುದುಂಟು. ಬರಗಾಲದ ದಿನಗಳಲ್ಲಿ ಬಡವರು ಕೋಣ, 
ಕೋತಿಗಳನ್ನು ಭಕ್ಷಿಸದಿದ್ದರೆ, ಹಸಿವು ಅವರ ಆಹುತಿ ತೆಗೆದುಕೊಳ್ಳದೇ ಇರದು. 
ಎಂಥ ದುರ್ಭರ ಪ್ರಸಂಗಗಳಲ್ಲೂ ಸರಕಾರಿ ಅಧಿಕಾರಿಗಳು ಎಂದೂ, ಅವರ ನೆರವಿಗೆ 
ಧಾವಿಸುವುದಿಲ್ಲ ಎಂಬುದು ಸತ್ಯಸಂಗತಿ. 


ಪ್ರತಿಯೊಂದು ಹಳ್ಳಿಯೂ ಸುವ್ಯವಸ್ಥೆಯಿಂದ ನಡೆಯುವುದಕ್ಕಾಗಿ ಪಟೇಲನ 
ನೇಮಕವಾಗಿರುತ್ತದೆ. ಆತನ ಕೈ ಕೆಳಗೆ ಕೊತವಾಲನನ್ನು ಕೊಟ್ಟಿರುತ್ತಾರೆ. ಪ್ರತಿವಾರವೂ 
ತಮ್ಮ ಅಂಕಿತದಲ್ಲಿದ್ದ ಹಳ್ಳಿಯ ಆಡಳಿತದ ವಿವರವಾದ ವರದಿಯನ್ನು ಪೋಲಿಸ್‌ 
ಠಾಣೆಗೆ ಕಲುಹಿಸಲೇ ಬೇಕೆಂಬ ಕಡ್ಡಾಯವಿದೆ. ಅವರ ಸಮಾಜದಲ್ಲಿ ಆತ್ಮಹತ್ಯೆ ಇಲ್ಲವೇ 
ಕೊಲೆ ಸಂಭವಿಸಿದಾಗ ಈ ಅಧಿಕಾರಿಗಳಿಗೆ ಪ್ರಾಣಾಂತಿಕ ಭಯ. ಕೊರ್ಕು ಸಮಾಜದ 
ಪ್ರಕಾರ ಪತ್ನಿಯೊಡನೆ ಸಂಭೋಗ ಮಾಡಿದವನ ಕೊಲೆಯನ್ನು ಪತಿ ಮಾಡಿದರೆ ಅದು 
ಕ್ಷಮ್ಯ. ಆದರೆ ಪೋಲಿಸರ ಕಾನೂನಿನ ಪ್ರಕಾರ ಅದು ಅಕ್ಷಮ್ಯ ಅಪರಾಧ. ಇಂಥ 
ಪೇಚುಗಳಿಂದ ಜಾರಿಕೊಳ್ಳಲು ಪಟೇಲ, ಕೊತವಾಲರ ಹತ್ತಿರ ಕೆಲ ಉಪಾಯಗಳಿವೆ. 
ನಿರ್ದೋಷಿಯೋರ್ವನನ್ನು ಆಪಾದಿತನೆಂದು ಠಾಣೆಗೆ ವರದಿ ಮಾಡುವರು. ವಿಚಾರಣೆ 
ನಡಸಿದಾಗ ಅವನು ಆಪಾದಿತನೆಂದು ತೀರ್ಮಾನಿಸಲು ಯಾವ ಆಧಾರ ಮತ್ತು 
ಪುರಾವೆಗಳೂ ಇಲ್ಲದ್ದರಿಂದ ಅವನನ್ನು ಬಿಟ್ಟು ಬಿಡುತ್ತಾರೆ. ಕೋರ್ಟು-ಕಚೇರಿಗಳ 
ಕಾಟಗಳಿಂದ ಸಂರಕ್ಷಿಸಿದ್ದಕ್ಕಾಗಿ ನಿಜವಾದ ಆಪಾದಿತನು ಭೋಜನಕೂಟದ ಏರ್ಪಾಡು 
ಮಾಡಬೇಕಾಗುತ್ತದೆ. ತಾವು ಹುಟ್ಟಿ, ಬದುಕಿ ಬಾಳುವ ಕಾಡುಗಳ ಕುರಿತಾದ ಅಗಾಧ 
ಅರಿವೇ ಕೊರ್ಕುಗಳಿಗೆ ಒಂದು ಶಾಪವಾಗಿ ಪರಿಣಮಿಸಿದೆ. ಅರಣ್ಯದಲ್ಲಿ 
ದುಡಿಮೆಗಾರರು ಸಿಗದಾದಾಗ, ಪ್ರತಿಯೊಂದು ಕುಟುಂಬದಿಂದಲೂ ಕಡ್ಡಾಯವಾಗಿ 
ಒಬ್ಬ ಬಿಟ್ಟಿ ಆಳು (ಬೇಗಾರ್‌) ಕಳಿಸಿಕೊಡಬೇಕಾಗುತ್ತದೆ. ಇದರಂತೆ ರಸ್ತೆಗಳನ್ನು 
ರಚಿಸಬೇಕಾದಾಗ, ಅವುಗಳ ರಿಪೇರಿ ಮಾಡಬೇಕಾದಾಗ, ಲೋಕೋಪಯೋಗಿ 
ಖಾತೆಯ ಕೆಲಸ ಕೈಕೊಂಡಾಗ, ಆಳುಗಳನ್ನು ಪೂರೈಸುವುದು. ಪಟೇಲನ 
ಜವಾಬ್ದಾರಿಗಳಲ್ಲಿ ಒಂದು. ಸರಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಹಳ್ಳಿಗೆ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೩೫ 


ಭೇಟಿಕೊಟ್ಟಾಗಲೆಲ್ಲ ಅವರ ಸಂರಕ್ಷಣೆ, ಆತಿಥ್ಯ, ಮೇಜವಾನಿಗಳ ಏರ್ಪಾಡು 
ಮಾಡಲೇಬೇಕು. ಇಷ್ಟೆಲ್ಲಕಾರ್ಯಗಳನ್ನು ನಿರ್ವಹಿಸುವ ಈ ಮುಖಂಡರಿಗೆ ಸಂದಾಯ 
ಮಾಡುವ ವೇತನ ಅತ್ಯಲ್ಪ. ಆದರೆ ಅವರ ಸಮಾಜದಲ್ಲಿ ಗೌರವದ ಸ್ಥಾನ-ಮಾನಗಳು 
. ಅವರಿಗೆ ಇವೆ. ಹಳ್ಳಿಯಲ್ಲಿ ಯಾವುದೇ ಕಾರ್ಯಕಲಾಪಗಳು ನಡೆಸಬೇಕಾದರೂ 
ಇವರುಗಳ ಅಪ್ಪಣೆ ಪಡೆಯಲೇಬೇಕು. ವಿಶೇಷ ಸಮಾರಂಭಗಳಿಗೆ ಅವರನ್ನು 
ಆಮಂತ್ರಿಸಿ, ಭೋಜನ-ಸೆರೆಗಳ ಸರಬರಾಜು ಮಾಡಿ ಕೈ ಬೆಚ್ಚಗೆ ಮಾಡಲು ಕಾಸು 
ಬೇಕೇ ಬೇಕು. 


ಇವರೊಂದಿಗೆ ಸಹಬಾಳ್ಟೆ ಮಾಡಿದ ರಜಪೂತರ ದೇಹ ಸಂಬಂಧದಿಂದ ಅಸ್ತಿತ್ವಕ್ಕೆ 
ಬಂದ ವರ್ಗವನ್ನು "ರಾಜ-ಕೊರ್ಕು'ಗಳೆಂದು ಗುರುತಿಸಲಾಗುತ್ತದ. ಅವರಿಗೆ 
ಹೊಲ-ಗದ್ದೆಗಳು ಇರುವದರಿಂದ ಧನಿಕರೆನಿಸಿಕೊಂಡಿದ್ದಾರೆ. ಭಿಲ್ಲರ ಮಿಶ್ರ ಸಂತತಿಗೆ 
ನಹಾಲ್‌ರೆಂದು ಹೆಸರು. ಈ ಎರಡು ವಿಭಾಗಗಳನ್ನು ಬಿಟ್ಟು ಉಳಿದವರಿಗೆ 
"ಪೋತಾರಿಯಾ' ಎಂದು ಸಂಬೋಧಿಸಲಾಗುತ್ತದೆ. ಈ ಮೂರೂ ಬಣಗಳಲ್ಲಿ 
ಅಂತರ್‌ ವಿವಾಹ ನಿಷಿದ್ಧವಿರುವದರಿಂದ ಅವರಿಗೆ ತಮ್ಮತನ ಉಳಿಸಿಕೊಳ್ಳಲು 
ಸಾಧ್ಯವಾಗಿದೆ. ರಾಜ ಕೊರ್ಕುಗಳು ಗೌರವರ್ಣ ಹೊಂದಿ, ಹಿಂದುಗಳಿಗೆ 
ಹತ್ತಿರದವರೆನಿಸಿದ್ದಾರೆ. ಅಂತೆಯೇ ಅವರು ಇತರರಿಂದ ನೀರನ್ನು ಸಹ ಸೇವಿಸುವದಿಲ್ಲ. 
ಒಂದೇ ಬಣದಲ್ಲಿಕೂಡ ಸಗೋತ್ರ ವಿವಾಹ ನಿಷಿದ್ವ ಮಗನ ನೆಂಟಸ್ತನಕ್ಕಾಗಿ ತಂದೆಯೇ 
ಮುಂದುವರಿದು ಕನ್ಶಾ ಪಿತೃವಿನೊಂದಿಗೆ ಸಂಪರ್ಕ ಸ್ಥಾಪಿಸುತ್ತಾನೆ. ಈ ಸಂಬಂಧ 
ವದೂವರರಿಗೆ ಒಪ್ಪಿಗೆಯಾದರೆ, ಊರ ಮುಖಂಡರ ನೇತೃತ್ವದಲ್ಲಿ ವಧು-ದಕ್ಷಿಣೆ 
ನಿರ್ಧರಿಸಲಾಗುತ್ತದೆ. ಇದು ಕಾಳು-ಕಡಿ, ಬೆಲ್ಲ, ಸೆರೆಗಳ ರೂಪದಲ್ಲಿ ಇರುವುದರಿಂದ, 
ಮಂಗಳ ವಾದ್ಯಗಳು ಮೊಳಗುವ ಮೊದಲೇ ಅವನ್ನು ಸಂದಾಯ ಮಾಡಬೇಕಾಗುತ್ತದೆ. 
ಶುಭ ಮೂಹೂರ್ತದಲ್ಲಿ ದಿಬ್ಬಣ ವಧೂಗೃಹಕ್ಕೆ ಆಗಮಿಸುತ್ತದೆ. ಮೊದಲು 
ಬಾಯುಪಚಾರಮಾಡಿ ನಂತರ ಮದ್ಯದ ಅತಿಥ್ಯವಾಗುತ್ತದೆ. ಸಿರಿವಂತರ 
ಮದುವೆಯಲ್ಲಿ ಗರ್ನಾಲು ಹಾರಿಸುವರು. ವಾದ್ಯಗಳನ್ನು ಮೊಳಗಿಸುವರು. ಆದರೆ 
ಬಡವರ ವಿವಾಹಗಳಲ್ಲಿ ಹಾಡು-ಕುಣಿತಗಳಿಗೆ ಕೊರತೆಯಿಲ್ಲ. ಅನೇಕ ವಿಧಗಳಲ್ಲಿ 
ಕೊರ್ಕುಗಳು ಹಿಂದುಗಳ ಮೇಲ್‌ಪಂಕ್ತಿ ಅನುಸರಿಸಿದರೂ, ವಿವರಗಳಲ್ಲಿ ಬಹಳಷ್ಟು 
ಅಂತರಗಳಿವೆ. ಅವರಲ್ಲಿ ಪುರೋಹಿತರನ್ನು ಆಮಂತ್ರಿಸುವದಿಲ್ಲ. ವಧು-ವರರು 
ಉಂಗುರಗಳನ್ನು ಅದಲು ಬದಲು ಮಾಡಿಕೊಂಡು ಅಗ್ಲಿಗೆ ಸಪ್ತಪ್ರದಕ್ಷಿಣೆ ಮಾಡುತ್ತಾರೆ. 
ಅತಿಥಿಗಳಿಗೆ ಭೋಜನಕೂಟ ಮತ್ತು ಸುರಾಪಾನದ ಏರ್ಪಾಡು ಮಾಡಲಾಗುತ್ತದೆ. 
ನಶೆ ಏರಿದಂತೆ ವಾಕ್‌ ಯುದ್ವ ಮಲ್ಲ ಯುದ್ಧಗಳು ಸಾಮಾನ್ಯ. ಬಹುಪತ್ನಿತ್ವ ಇನ್ನೂ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೬ 


ಪ್ರಚಲಿತವಿದೆ. ಹಿರೇ ಪತ್ನಿಯನ್ನು ಖಾಟ್‌, ಕಿರಿಯಳನ್ನು ಸಾನಿ ಎಂದು 
ಗುರುತಿಸಲಾಗುತ್ತದೆ. ವಿವಾಹಬಾಹ್ಯ ಸಂಬಂಧಕ್ಕೆ ಊರ ಹಿರಿಯರು ಪಂಚಾಯತಿ 
ಸೇರಿಸಿ ವಿಚ್ಛೇದನಕ್ಕೆ ಅನುಮತಿ ನೀಡುತ್ತಾರೆ. ವಿಧವಾ-ಪುನರ್‌ವಿವಾಹಕ್ಕೆ ಸಕಲ 
ಪ್ರೋತ್ಸಾಹ ನೀಡಲಾಗುತ್ತದೆ. ಅಣ್ಣನ ವಿಧವೆಯನ್ನು ತಮ್ಮನು ವರಿಸುವನು. ಸಾಮಾನ್ಯ' 
ಗರ್ಭಿಣಿಯರನ್ನು ಹೆಚ್ಚಿನ ಶಾರೀರಿಕ ಶ್ರಮದ ಕೆಲಸದಿಂದ ಬಿಡಿಸುತ್ತಾರ. 
ಸೂಲಗಿತ್ತಿಯರಿಲ್ಲದ ಹಳ್ಳಿಗಳಲ್ಲಿ ಜಾತಿಯ ಹೆಂಗಳೆಯರೇ ಹೆರಿಗೆಗೆ ಸಹಾಯ 
ಮಾಡುತ್ತಾರೆ. 


ಮೃತರನ್ನು ಸ್ವರ್ಗಕ್ಕೆ ಕಳಿಸಲು ಅತಿ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. 
ನಗ್ನಶರೀರವನ್ನು ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಹುಗಿಯುವದು ಸಾಮಾನ್ಯ. ಇದಾದ 
ಕೆಲದಿನಗಳ ನಂತರ ಮೃತನ ಆತ್ಮ ಕ್ಕೆ ಆಮಂತ್ರಣಕೊಟ್ಟು ಹಿರಿಯರೊಡನೆ ಒಂದಾಗಲು 
(ಪಿತರಮಿಲೊನಿ) ಆದೇಶ ಕೊಡಲಾಗುತ್ತದೆ. ಇಷ್ಟಾದರೂ ಮೃತನ 
ಭೂತ-ಪ್ರೇತಗಳಿಂದ ಕುಟುಂಬದವರಿಗೆ ತೊಂದರೆಯುಂಟಾದರೆ, ವಿಶೇಷ 
ಭೋಜನಕೂಟ ಏರ್ಪಡಿಸಿ, ವಿಶೇಷ ಸಮಾರಾಧನೆ ಏರ್ಪಡಿಸಲಾಗುತ್ತದೆ. ಮೃತರಿಗೆ 
ಸ್ಮಾರಕಗಳನ್ನು (ಗಾಥಾ) ಕೊರೆಯಿಸುವದು ಕೊರ್ಕುಗಳಲ್ಲಿಅನಾದಿಕಾಲದಿಂದ ನಡೆದು 
ಬಂದ ಪದ್ಧತಿ. ಹಿಂದೊಮ್ಮೆ ಇದಕ್ಕಾಗಿ ಶಿಲೆಯನ್ನು ಬಳಸುತ್ತಿದ್ದರು. ಇಂದಿನ ದಿನಗಳಲ್ಲಿ 
ಕೊರಡುಗಳನ್ನು ಬಳಸುತ್ತಾರೆ. ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದ ಸ್ಥಳವಿದೆ. 
ಕಾರಣಾಂತರಗಳಿಂದ ಪರ ಊರು, ಜಿಲ್ಲೆ, ರಾಜ್ಯಗಳಿಗೆ ವಲಸೆ ಹೋದರೂ ಮೃತರ 
ಗಾಥಾ ಹುಗಿಯಲು ಪೂರ್ವಜರ ಸ್ಥಾನಕ್ಕೇ ಹಿಂದಿರುಗಬೇಕೆಂಬ ಕಡ್ಡಾಯವಿದೆ. ಈ 
ಪದ್ಧತಿಯನ್ನು ಅವರು ಹಿಂದುಗಳಿಂದ ಅನುವಂಶಿಕವಾಗಿ ಪಡೆದ ಸಂಪ್ರದಾಯವೆಂದು 
ವಾದಿಸುವ ಇತಿಹಾಸಕಾರರಿದ್ದಾರೆ. ಮೃತನ ವೈಯಕ್ತಿಕ ಸಾಮಗ್ರಿಗಳನ್ನು ಅವನೊಂದಿಗೇ 
ಹುಗಿಯುವದರಿಂದ ಕುಟುಂಬದ ಸದಸ್ಯರಲ್ಲಿ ಹಂಚಿಕೊಳ್ಳಲು ಹೆಚ್ಚಿನ ಆಸ್ತಿ-ಪಾಸ್ತಿಗಳು 
ಇರುವುದಿಲ್ಲ. ಪಾಲಕರ ಒಟ್ಟಿಗೇ ವಾಸಿಸುವ ಅವಿವಾಹಿತ ಪುತ್ರನಿಗೇ ಇದ್ದು ಬಿದ್ದ 
ಆಸ್ತಿಯ ಸಿಂಹ ಪಾಲು ಸಿಗುತ್ತದೆ. ಸ್ವತಂತ್ರವಾಗಿ ವಾಸಿಸುವ ಮಕ್ಕಳಿಗೆ ಮತ್ತು 
ಮಗಳಂದಿರಿಗೆ ಯಾವ ಅಧಿಕಾರವೂ ಇರುವದಿಲ್ಲ 


ತಲೆ- ತಲಾಂತರಗಳಲ್ಲಿ ನಾಗರಿಕ ಜೀವನದಿಂದ ಬೇರ್ಪಟ್ಟು ಅಂಧಶ್ರದ್ಧೆಗಳಲ್ಲಿ 
ಮುಳುಗಿದ್ದರಿಂದ ಆಧುನಿಕ ಆಚಾರ-ವಿಚಾರ, ತರ್ಕಗಳಲ್ಲಿ ಈ ಜನಕ್ಕೆ ಎಳ್ಳಷ್ಟೂ 
ನಂಬಿಕೆಯಿಲ್ಲ ಅವರ ಪುರೋಹಿತರಾದ "ಭೂಮಕಾ'ನಲ್ಲಿ ಅಚಲ ವಿಶ್ವಾಸ. ಅಂತೆಯೇ 
ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಅವನಲ್ಲಿ ಧಾವಿಸುವರು. ಅವನು ಮಿಂದು ಇಡೀ 
ದಿನ ಉಪವಾಸವಿದ್ದು ಕೇಶರಾಶಿ ಹರಡಿಕೊಂಡು, ಪ್ರಸಂಗಕ್ಕೆ ಅನುಗುಣವಾಗಿ ವಿವಿಧ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೭ 


ದೇವ-ದೇವತೆಗಳನ್ನು ತನ್ನ ಶರೀರದಲ್ಲಿ ಬರಮಾಡಿಕೊಳ್ಳುವನು. ಭಕ್ತವೃಂದ, ತನ್ನ 
ಸಮಸ್ಯೆಗಳನ್ನು ಅರಿಕೆ ಮಾಡಿಕೊಳ್ಳುವುದು. ಆಗ ಪರಿಹಾರವನ್ನು ಸೂಚಿಸುವನು. 
ಮೃತರ ಅಸಂತೋಷವೇ ಹಲವು ಮುಖ್ಯ ಕಾರಣ ((!)ವಾಗಿ ಪರಿಣಮಿಸುತ್ತದೆ. 
ಪತಿ, ಕಾಯಿಲೆಯಿಂದ ನರಳಿದರೆ ಪತ್ನಿಗೆ ನಾಗಬೆತ್ತದಿಂದ ಬೆನ್ನಿಗೆ ಬಾಸುಂಡೆ 
ಬರುವಂತೆ ಥಳಿಸುವರು. ಕಾಡಿನಲ್ಲಿನರಭಕ್ಷಕ ಹುಲಿಯ ಕಾಟ ಹೆಚ್ಚಾದರೆ, ಬಾಘೇರ್‌ 
ದೇವ (ಹುಲಿದೇವ)ನನ್ನು ಸ್ಥಾಪಿಸಿ, ಅದಕ್ಕೆ ಯೋಗ್ಯ ಪೂಜೆ-ಪುನಸ್ಕಾರಗಳನ್ನು 
ಪೂರೈಸಬೇಕು. ಯಾವದೇ ಸಂಪತ್ತಿನ ಆಸೆ ಅವರ ಪುರೋಹಿತನಿಗೆ ಇಲ್ಲದ್ದರಿಂದ 
ಅವನೇ ಶ್ರೇಷ್ಠ ವೈದ್ಯ, ಅನುಭವಿ, ಜ್ಯೋತಿಷಿಯಾಗಿ ಬಿಡುತ್ತಾನೆ. ಮಾಟ-ಮಂತ್ರ 
ಮಾಡುವುದೇ ಅವನ ಪರಿಹಾರೋಪಾಯ. ವೈರಿಯ ಸೇಡು ತೀರಿಸಿಕೊಳ್ಳುವಾಗ 
ಮಣ್ಣಿನಿಂದ ಅವನ ಪ್ರತಿರೂಪವನ್ನು ತಯಾರಿಸಿ ಅದಕ್ಕೆ ಇರಿದರೆ, ಕಾಲಾಂತರದಲ್ಲಿ 
ಆ ವ್ಯಕ್ತಿಯೇ ಇರಿತಕ್ಕೆ ಬಲಿಯಾಗುವನೆಂದು ನಂಬಲಾಗುತ್ತದೆ. ಅವನು ತನ್ನ 
ಮಾಯಾವಿದ್ಯೆಯಿಂದ ಬಂಜೆಯನ್ನು ಫಲವತಿಯಾಗಿ ಮಾಡಬಲ್ಲ ಸರ್ಪದ ವಿಷವನ್ನು 
ಹೊರಗೆ ಹಾಕಬಲ್ಲ ಅನಾವೃಷ್ಟಿಯ ಕಾಲದಲ್ಲಮಳೆರಾಯನನ್ನು ಬರಮಾಡಿಕೊಳ್ಳಬಲ್ಲ. 
ಕಾಡುಪ್ರಾಣಿ ಆಕ್ರಮಿಸಿದವನನ್ನು ಜೀವಕಳೆ ತುಂಬಿಸಬಲ್ಲ. ಅವರಿಗೆ ಶಕುನಗಳಲ್ಲಿಯೂ 
ಅಪಾರ ನಂಬಿಕೆ. ಬೇಟೆಗೆ ಹೊರಟಾಗ, ವಿವಾಹದ ಮಾತುಕತೆ ಆಡಲು 
ನಿಶ್ಚಯಿಸಿದಾಗ, ಅಪಶಕುನವಾದರೆ, ಕಾರ್ಯಕ್ರಮಗಳನ್ನು ಮುಂದೂಡಿ ಬಿಡುತ್ತಾರೆ. 
ಬಾಹ್ಯ ಜಗತ್ತಿನ ಅರಿವು ಈ ದುರ್ದೈವಿಗಳಿಗೆ ಇಲ್ಲ. ಸಾರ್ವತ್ರಿಕ ಶಿಕ್ಷಣದ ವ್ಯವಸ್ಥೆಯಲ್ಲೂ 
ಇವರತ್ತ ಲಕ್ಷ್ಯ ಹರಿಸದೇ ಇದ್ದದ್ದು ಅನ್ಯಾಯ. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೩೮ 


೨೧. ರಸಿಕತೆಗೆ ಹೆಸರಾದ ಮಾವಾಶಿಯಾರು 


ಗ್‌ 
ಗ 11! 
[1 .1. 
(111 











ಮಹಾದೇವ ಬೆಟ್ಟಗಳಿಂದ ಹರಿಯುವ ರುರಿಗಳ ಪರಿಸರದಲ್ಲಿ, ಚಿಕ್ಕ ಪುಟ್ಟ 
ಗುಡಿಸಲುಗಳನ್ನು ಕಟ್ಟಿಕೊಂಡು ನೆಮ್ಮಯಿಂದ ಬಾಳುವ ಮಾವಾಶಿಯರನ್ನು ಕಂಡಾಗ 
ಹೊಟ್ಟೆ ಕಿಚ್ಚುಬಾರದಿರದು. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಹೂವು ಬೇಕೇ 
ಬೇಕು ಎಂದು ನಂಬಿದ ಆದಿವಾಸಿಗಳವರು. ತಲೆಯು ಮೇಲೆ ಸದಕಾಲ 
ಬದಲಾಗುತ್ತಿರುವ ನೀಲಗಗನ, ಪ್ರತಿ ನಿತ್ಯದ ಜೀವನದ ಬೇಕುಗಳನ್ನು ಪೂರೈಸುವ 
ದಟ್ಟವಾದ ಕಾಡು, ಎಂದೂ ಹಿಂಗದ ನೀರಿನ ಪೂರೈಕೆ. ನೆಮ್ಮದಿಯ ಜೀವನಕ್ಕೆ 
ಇದಕ್ಕಿಂತ ಹೆಚ್ಚಿನದು ಬೇಕಾಗುವುದಿಲ್ಲವೆಂದು ಅರಿಯುವಂತಾಯಿತು. ಮಾವಾಶಿಯರು 
ಮಹಾನ್‌ ಸಂಶಯಗ್ರಸ್ತರು. ತಮ್ಮ ವರಲ್ಲದ ಯಾರನ್ನೂ ಹತ್ತಿರ ಸೇರಿಸುವದಿಲ್ಲ. ಪಟ್ಟು 
ಹಿಡಿದು ಮಾತನಾಡಲು ಯತ್ನಿಸಿದರೆ ಮೂಕರಂತೆ ವರ್ತಿಸುತ್ತಾರೆ. ಹೆಂಗಳೆಯರಂತೂ 
ಹುಲಿಯ ದರ್ಶನವಾದ ಹರಿಣದಂತೆ ಕಾಲಿಗೆ ಬುದ್ದಿ ಹೇಳಿಬಿಡುತ್ತಾರೆ. ದೂರದಲ್ಲಿ 
ಕಾಡಿನಿಂದ ಉರುವಲದ ಹೊರೆ ಹೊತ್ತು ಗೃಹಾಭಿಮುಖಿಯಾದ ಹೆಂಗಳೆಯರ 
ತಂಡ ಆಸಕ್ತಿ ಕೆರಳಿಸಿತು. ಆಗೊಮ್ಮೆ ಈಗೊಮ್ಮೆ ತಲೆಯ ಭಾರ ಕಡಿಮೆ ಮಾಡುವ 
ಸಲುವಾಗಿ, ಭಾರವಾದ ಹೊರೆಯನ್ನು ಎರಡೂ ಕೈಗಳಿಂದ ಮೇಲಕ್ಕೆತ್ತಿ ನಡೆಯುವ 


ಪದ್ಧತಿ ಮೋಜಿನದೆನಿಸಿತು. ಅವರು ಹಾದು ಹೋಗುವ ದಾರಿಯಲ್ಲಿ ಒಂದು ಮರದ 
ಆಶ್ರಯ ಪಡೆದು, ಕ್ಯಾಮರಾ ಸಿದ್ಧಮಾಡಿ ನಿಲ್ಲುವಷ್ಟರಲ್ಲಿ ಅವರು ಈ "ಕುಚೋದ್ಯ 'ದ 
ಸುಳಿವು ಸಿಕ್ಕಿ, ಬಳಸು ದಾರಿ ಬಳಸಿ ಅದೃಶ್ಯರಾಗಿ ಬಿಟ್ಟರು. ಇದರಿಂದ ಅವರನ್ನು 
ಕ್ಯಾಮರಾದಲ್ಲಿ ಸೆರೆ ಹಿಡಿಯಲೇಬೇಕೆಂದು ಛಲ ಮೂಡಿತು. 


ಅಂದು ಪಚಮಡಿಯಲ್ಲಿ ಸಂತೆ, ಸುತ್ತಮುತ್ತಲಿನ ಆದಿವಾಸಿಗಳು ಮಹಾದೇವ 
ಬೆಟ್ಟಗಳನ್ನು ಇಳಿದು ಬಂದಿದ್ದರು. ಅವರಲ್ಲಿ ತಂದೆಯೊಡನೆ ಬಂದ ಅಕ್ಕ-ತಂಗಿಯರು 
ಛಾಯಾಗ್ರಹಣಕ್ಕೆ ಹೇಳಿ ಮಾಡಿಸಿದಂತೆ ಇದ್ದರು. ಆದ್ದರಿಂದ ಪಿತನ ಹಳ್ಳಿ ಯಾವುದು? 
ಹೆಸರು ವಿಚಾರಿಸುತ್ತಿದ್ದಾಗಲೇ 81. 1.2 ಅರಿತ ೫. ..ದರಯರಃ 
ಅದೃಶ್ಯವಾಗಿಯೇ ಬಿಟ್ಟರು. ಮುಂದೆ ಆ ತಂಡದವರು ಬಟ್ಟೆ ಅಂಗಡಿಯಲ್ಲಿ ಎಣ್ಣೆ, 
ಉಪ್ಪು ಖರೀದಿಸುವಾಗ ಮಿಠಾಯಿಕೊಳ್ಳುವಾಗ ನೋಡುವಂತೆ ಆದಯ 
ಛಾಯಾಗ್ರಹಣದ ಅನುಕೂಲ ಅಲ್ಲಿರಲಿಲ್ಲ. ತಂದೆ, ಮಗಳಂದಿರನ್ನು ಒಂದು ಮರದ 
ಕೆಳಗೆ ಕುಳ್ಳಿರ ಹೇಳಿ ಕ್ಷೌರ ಮಾಡಿಕೊಂಡು ಬರಲು ಹೋದಾಗ, ಹುಡುಗಿಯರಿಬ್ಬರೂ 
ಕೈಗಳಿಂದ ಮುಖ ಮುಚ್ಚಿಕೊಂಡೇ ಇದ್ದರು. ಕ್ಯಾಮರಾ ನೋಡಿ ಗೊತ್ತಿದ್ದ ಜನ, 
ಅವರಿಗೆ ಎಷ್ಟು ಬುದ್ದಿ ಹೇಳಿದರು ಕಿವುಡ- -ಮೂಕರಂತೆ ಇದ್ದು ಬಿಟ್ಟರು. ಇಷ್ಟಾದರೂ 
ಸೋಲು ಒಪ್ಪಿಕೊಳ್ಳಲು ಮನಸ್ಸಾಗಲಿಲ್ಲ. ಹಜಾಮತಿಯಿಂದ ಹಿಂದಿರುಗಿ ಬಂದ 
ಪಿತನನ್ನು ನಿಲ್ಲಿಸಿ ಅವನು ಕ್ಯಾಮರಾ ಗಾಜಿನಲ್ಲಿ ಅದೆಷ್ಟು ಚೆನ್ನಾಗಿ ಕಾಣುತ್ತಿದ್ದಾನೆಂದು 
ಉತ್ಸಾಹಿ ತರುಣನಿಗೆ ತೋರಿಸಿದ. ಇದರಿಂದ ಕಿರಿಯಳ ಬಿಗುಮಾನ ಸ್ವಲ್ಪ 
ಸಡಿಲವಾದ್ದರಿಂದ, ಅವಳಿಗೂ ತೋರಿಸಿದೆ. ತಂದೆಯನ್ನು ಕ್ಯಾಮರಾದಲ್ಲಿ ನೋಡಿ 
ಒಗ್ಗಿದ್ದರಿಂದ, ಅವಳ ಅಕ್ಕ ಹೇಗೆ ಕಾಣಿಸುತ್ತಾಳೆಂದು ತೋರಿಸುತ್ತ ಕ್ಲಿಕ್ಕಿಸಲಾರಂಭಿಸಿದೆ. 
ಜದರರಿದ ಹಿರಿಯಳಿಗೆ, ಅವಮಾನವಾದಂತಾಗಿ ಗಂಟು- ಮೂಟೆ ತಲೆಯ ಮೇಲೆ 
ಹೇರಿಕೊಂಡು ಹೊರಟೇ ಬಿಟ್ಟಳು. ಅವರ ಕೆಲವೇ ನಿಮಿಷಗಳಲ್ಲಿ ಹಲವು 
ಭಾವಚಿತ್ರಗಳನ್ನು ಕ್ಲಿಕ್ಕಿಸಿ ಆಗಿತ್ತು. ಆ ನಂತರ ಅವಳ ಚಿತ್ರಗಳು ಅಪೂರ್ವವೆನಿಸಿದವು. 


ಮಾವಾಶಿಯರು ದೃಢಕಾಯರಲ್ಲ. ಕೃ ಷ್ಟವರ್ಣೀಯರಾದರೂ ಭರತ 
ಪುರುಷರು ಮುಂದಲೆಯನ್ನು ಸಸುರ ಕೇಶರಾಶಿಯನ್ನು ಮುಡಿಯನ್ನಾ! 
ಕಟ್ಟಿಕೊಳ್ಳುತ್ತಾರೆ. ತಮ್ಮ ಪರಿಸ ಸರದಲ್ಲಿ ಕಿರಿಯಗಲದ ಬಟ್ಟೆಯನ್ನು | 
ಸುತ್ತಿಕೊಂಡು, ಬರಿಮೈಯಲ್ಲಿ ಇರುವುದೇ ವಾಡಿಕೆಯಾದರೂ ಸಂತೆಗೆ ಬರುವಾಗ 
ಕಿರಿ ಧೋತ್ರ, ಲಂಡ ಅಂಗಿ ಧರಿಸುವರು. ಕುಮಾರಿಯರು ಲಂಗ, ರವಕೆ ಧರಿಸಿದರೆ, 
ಯತುಮತಿಯಾದವರು, ಒಳಕಚ್ಚೆಹಾಕಿ, ತುಂಡು ಸೀರೆ ಉಡುವರು. 
ಆಭರಣಪ್ರಿಯರಾದ್ದರಿಂದ ಅಂಗಾಂಗಗಳನ್ನು ಅಗ್ಗದ ಬಿಂಗಿಮಣಿಸರಗಳಿಂದ 


ಮಧಪ್ರದೇಶದ ಮಡಿಲಲ್ಲಿ/ ೧೪೦ 


ಅಲಂಕರಿಸುವರು. ಗುಡಿಸಲುಗಳು ತೀರ ಚಿಕ್ಕವಾಗಿ ಇಕ್ಕಟ್ಟಿನವು ಆಗಿರುವದರಿಂದ 
ಹೆಚ್ಚಿನ ಸಮಯವನ್ನು ನಿಸರ್ಗದ ಮಡಿಲಲ್ಲೆ ಕಳೆಯುವರು. ಮಹಾದೇವನು 
ಅರಣ್ಯವನ್ನು ನಿರ್ಮಿಸಿ, ತಮ್ಮನ್ನು ಅದರ ಅಧಿಪತಿಯಾಗಿ ಆಳಲು ಜನ್ಮ 
ಕೊಟ್ಟಿದ್ದಾನೆಂದು ನಂಬುತ್ತಾರೆ. ಅಂತೆಯೇ ಒಂದಿಲ್ಲೊಂದು ನೆವದಿಂದ ಕಾಡಿನಲ್ಲಿ 
ಅಲೆಯುತ್ತಲೇ ಇರುತ್ತಾರೆ. ನಸುಕಿನಲ್ಲಿ ಕಾಡಿಗೆ ಧಾವಿಸಿ, ಪ್ರಾತರ್ವಿಧಿಗಳನ್ನು ಪೂರೈಸಿ 
ಸ್ವಲ್ಪ ಹೊತ್ತು ಈಜಾಡಿ, ಮಿಂದು ಬರುವಾಗ ನಿತ್ಯಬಳಕೆಗಾಗಿ ನೀರನ್ನೂ ಹೊತ್ತು 
ತರುವರು. ನಾಶ್ರ್ವಾಗೆ ತಿಳಿಗಂಜಿ ಸೇವಿಸಿ, ಗಾಳ ಹಿಡಿದು ಮೀನು ಹಿಡಿಯಲು ಹಳ್ಳಕ್ಕೆ 
ಧಾವಿಸುವರು. ಮನಸ್ಸಿಗೆ ಪಸಂದಾದ ಮೀನು ಸಾಕಷ್ಟು ಸಿಗದಿದ್ದರೆ ಕೈಬಲೆಯೊಂದಿಗೆ 
ಮೊಲದಶಿಕಾರಿ ನಡೆಸುವರು. ಹಿಂದಿನ ರಾತ್ರೆ ಮೊಲವು ಮರಿಗೆ ಮೊಲೆ ಉಣಿಸಿದ 
ತಾಣ, ನಂತರ ಕಾಲು ಹೆಜ್ಜೆಯ ಗುರುತಿನಿಂದ ಅಡಗಿರುವ ಗಿಡಗಂಟೆಗಳನ್ನು ಗುರುತಿಸಿ, 
ಅದರ ಸುತ್ತ ಬಲೆ ನಿಲ್ಲಿಸಿ, ಬೊಬ್ಬೆ ಹಾಕಿ, ಕಾಲಿಗೆ ಬುದ್ಧಿ ಹೇಳಿದ ಮೊಲ, 
ಕೊನೆಗೊಮ್ಮೆ ಬಲೆಯಲ್ಲಿ ಸಿಕ್ಕಿಕೊಂಡಾಗಲೇ ಅವರಿಗೆ ನೆಮ್ಮದಿ. ಚಿಗರೆ, 
ನೀಲಗಾಯ್‌, ಕಾಡು-ಹಂದಿಗಳ ಬೇಟೆಗೆ ಬಿಲ್ಲು ಬಾಣಗಳೊಂದಿಗೆ ಹಳ್ಳಿಯ 
ಸಮಸ್ತರೂ ಹೊರಟಿರುತ್ತಾರೆ. ಸಿಕ್ಕ ಬೇಟೆಯಲ್ಲಿ ಸಮಪಾಲು ಮಾಡಿಕೊಂಡು, ವಿಶೇಷ 
ಅಡಿಗೆ ಮಾಡಿ ಉಂಡು ಆನಂದಿಸುತ್ತಾರೆ. ಇಂಥ ಸಮಯದಲ್ಲಿ ಸುರಾಪಾನಕ್ಕೆ ಸ್ವಾಗತ 
ಇದ್ದೇ ಇದೆ. ಗುಡಿಸಲಿನ ಸುತ್ತಮುತ್ತಲೂ ಅಲ್ಪಸ್ವಲ್ಪ ತರಕಾರಿ ಬೆಳೆಸಿ ಬಳಸುತ್ತಾರೆ. 
ಅರಣ್ಯದ ಮಧ್ಯದ ಬಯಲು ಪ್ರದೇಶವನ್ನು ಸವರಿ, ಕುಮರಿ ಪದ್ಧತಿಯಿಂದ ಕೃಷಿಯನ್ನು 
ಕೈಗೊಳ್ಳುತ್ತಾರೆ. ಹಾಲುಣಿಸುವ ಭೂಮಾತೆಯನ್ನು ನೋಯಿಸಿ ಊಳುವ ಅಧಿಕಾರ 
ತಮಗಿಲ್ಲವೆಂದು ದೃಢವಾಗಿ ನಂಬುತ್ತಾರೆ. ಅವರು ಹೆಚ್ಚಾಗಿ ಬಳಸುವದು ಉಕ್ಕಿನ 
ಕೊಡಲಿಯೊಂದೇ. 


ಯುವಕ-ಯುವತಿಯರಲ್ಲಿ ಯಾವರೀತಿಯ ಮಡಿವಂತಿಕೆಯೂ ಇಲ್ಲ 
ಕೂಸಾಗಿದ್ದಾಗ ನೆರೆಹೊರೆಯವರೊಂದಿಗೆ ಆಡಿದಂತೆ ಬಾಲಕ-ಬಾಲಕಿಯರು ಕಾಡಿನಲ್ಲಿ 
ಜೊತೆಯಾಗಿ ಅಲೆದು ಹೂ, ಹಣ್ಣು, ಕಂದಮೂಲಗಳನ್ನು, ಜೇನುತುಪ್ಪವನ್ನು, ದೊನ್ನೆ 
ಮಾಡಲು ಎಲೆಗಳನ್ನು, ಬುಟ್ಟಿ ಹೆಣೆಯಲು ಬಿದುರುಗಳನ್ನು ಸಂಗ್ರಹಿಸುವರು. 
ಕುಮಾರಿಯು ಚತತ ನಾಡುಗ ಯಾವ ಮುಚ್ಚುಮರೆಯೂ ಇಲ್ಲದೇ ತನಗೆ 
"ತಿಂಗಳ ಬೇನೆ' ಪ್ರಾರಂಭವಾಗಿದೆ ಎಂದು ಹೇಳುವಳು. ಅವರು ಸೇವಿಸುವ ಆಹಾರದಲ್ಲಿ 
ಪೌಷ್ಟಿಕಾಂಶ ತೀರಾ ಕಡಿಮೆ ಇರುವದರಿಂದ, ಹುಡುಗಿಯರು ತಮ್ಮ ಹದಿನಾಲ್ಕನೆಯ 
ವಯಸ್ಸಿಗೂ ಹಾುಡುಗರು ತಮ್ಮ ಹಣ ಗ (್ಪ ವಯಸ್ಸಿಗೆ 
ಪ್ರೌಢಾವಸ್ಥೆಯನ್ನುತಲುಪತ್ತಾರೆ. ಬಾಲ ್ಯದಿಂದಲೂ ಪರಿಸರದಲ್ಲಿ ಜರುಗತ್ತಲೇ ಇರುವ 
ಸಂತಾನೋತ್ಪತ್ತಿ, ಪ್ರಕ್ರಿಯೆಯಲ್ಲಿ ಆಸಕ್ತಿ ವಹಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುತ್ತಿರುತ್ತಾರೆ. 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೪೧ 


ಹಾವುಗಳು ಒಂದನ್ನೊಂದು ಸುತ್ತಿಕೊಂಡು ಒಂದಾಗುವುದನ್ನು ವೀಕ್ಷಿಸುತ್ತಾರೆ. ಗಂಡು 
ಕಾಡು ಪಾರಿವಾಳ ಗುಟುರ್‌! ಗಟುರ್‌ ಎಂದು ಹೆಣ್ಣನ್ನು ಆಮಂತ್ರಿಸಿದಾಗ, ಮಾವಾಶಿ 
ಎಳೆಯರಿಗೆ ರೋಮಾಂಚನ ಆಗುತ್ತದೆ. ಎತ್ತರ ಮರವೇರಿದ ಗಂಡು-ಹೆಣ್ಣು ಕಪಿಗಳು 
ಕ್ರೀಡೆಯಲ್ಲಿ ಮೈಮರೆತಾಗ' ಏಕಚಿತ್ತರಾಗಿ ನೋಡುತ್ತಿರುತ್ತಾರೆ. ಹೋರಿ, ಗೋವಿಗೆ 
ಪ್ರೇಮ ಭಿಕ್ಷೆ ಕೇಳುವದು, ಅವುಗಳ ಮೂಸಾಟ ಕಂಡಿರುತ್ತಾರೆ. ಹೀಗಾಗಿ ಈ ನಿಸರ್ಗದ 
ಮಕ್ಕಳಿಗೆ ಉಸಿರಾಡಿದಷ್ಟು ಸಹಜವಾಗಿ ಕಾಮಜ್ಞಾನ ರೂಢಿಯಾಗಿಬಿಡುತ್ತದೆ. 


ತಿಂಗಳ ರಜೆ ಪಡೆದ ಹೆಣ್ಣು, ಕುಟುಂಬದವರೊಡನೆ ಕಟ್ಟುನಿಟ್ಟಿನಿಂದ 
ವರ್ತಿಸಲೇಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ಮೃತರು ಭೂತ ಪಿಶಾಚಿಗಳ ರೂಪದಲ್ಲಿ 
ತಮ್ಮನ್ನು ಸದಾ ಕಾಡುತ್ತಾರೆ! ಎಂಬ ನಂಬಿಕೆ ಅವರದು. ಮುಟ್ಟಿನವಳು 
ಉಳಿದವರೊಂದಿಗೆ ಬೆರೆಯದೆ ಬೇರೆಯೇ ಇರಬೇಕು. ಈ ಮೂರು ದಿನಗಳಲ್ಲಿ 
ಅವಳು ನೀರು ತರುವಂತಿಲ್ಲ. ಅಡಿಗೆ ಮಾಡುವಂತಿಲ್ಲ. ಆದರೆ ಕೈತೋಟ, ಹೊಲ, 
ಕಾಡಿನಲ್ಲಿ ದಿನವಿಡೀ ದುಡಿಯಬಹುದು. ಇಂದಿಗೂ ಅವರ ಸಮಾಜದಲ್ಲಿ ಹೆಣ್ಣಿಗೇ 
ಪ್ರಾಧಾನ್ಯವಿರುವದರಿಂದ, ವರನ ಪಿತನೇ ಕನ್ಯೆಯನ್ನು ಕೇಳಲು ಹೋಗಬೇಕಾಗುತ್ತದೆ. 
ಮದುಮಗಳನ್ನು ಇಷ್ಟು ವರ್ಷ ಲಾಲನೆ ಪಾಲನೆ ಮಾಡಿದ್ದಕ್ಕೆ ವಧುದಕ್ಷಿಣೆ 
ತೆರಬೇಕಾಗುತ್ತದೆ. ಇದು ಹಣದ ರೂಪದಲ್ಲಿ ಇರುವುದಕ್ಕಿಂತ ಕಾಳು-ಕಡಿಯ 
ರೂಪದಲ್ಲಿರುವದು ಹೆಚ್ಚು. ವರನು ಮೊದ್ದು ಅಥವಾ ಪೆದ್ದನಾಗಿದ್ದರೆ, ವಧು ಹಿಂದೆ 
ಮುಂದೆ ನೋಡದೇ ತಿರಸ್ಕರಿಸಿ ಬಿಡುವಳು. ತನ್ನ ಕಾಡಿನ "ಸಂಗಾತಿ' ಒಪ್ಪಿಗೆಯಾದರೆ 
ಮಾತ್ರ ಅವನೊಂದಿಗೆ ವಿವಾಹ ನೆರವೇರಿಸಲು ಪಿತನಿಗೆ ಸೂಚಿಸುವಳು. ಅವನೂ 
'ತೆರ' ತೆರದೇ ವರಿಸುವಂತಿಲ್ಲ, ಅವಿವಾಹಿತ ಗರ್ಭಿಣಿಯೂ ಆಗೀಗ ತನ್ನ ಪ್ರೇಮಿಯನ್ನು 
ವರಿಸುವದುಂಟು. ವಿವಾಹವಾದೊಡನೆ ಪತಿ ಗೃಹಕ್ಕೆ ತೆರಳುವದು ಸಾಮಾನ್ಯ. ಆದರೆ 
ಕಡುಬಡವ ಅಳಿಯನು ಮಾವನ ಮನೆಯನ್ನು ಸೇರಿಕೊಳ್ಳಬಹುದು. ವಿವಿಧ 
ಕಾರಣಗಳಿಗಾಗಿ ವಿವಾಹಬಾಹ್ಯ ಸಂಬಂಧ ಇಟ್ಟುಕೊಂಡ ಪ್ರಸಂಗಗಳೂ ಇರಬಹುದು. 
ಪತಿ-ಪತ್ನಿಯರು ವಿವಾಹ ವಿಚ್ಛೇದನ ಮಾಡಿಕೊಂಡು ಬೇರೊಬ್ಬರೊಂದಿಗೆ ಮದುವೆ 
ಮಾಡಿಕೊಳ್ಳಬಹುದು. ಆದರೆ ಪ್ರಪ್ರಥಮ ಮದುವೆ ಮಾತ್ರ ಧಾರ್ಮಿಕ ರೀತಿಯಿಂದ 
ನಡೆದದ್ದು ಎಂದು ಪರಿಗಣಿತವಾಗುತ್ತದೆ. 

ಮಾವಾಶಿಯ ಗಂಡು ಉತ್ತಮ ಪ್ರೇಮಿ. ಸುರಾಪಾನ, ನೃತ್ಯಕೂಟ, ತಂಬಾಕ 
ಸೇವನೆಗಳಿಗಿಂತ ಪತ್ನಿಯಾದವಳ ಆಕರ್ಷಣೆ ಹೆಚ್ಚು ಅವನಿಗೆ. ಅಂತೆಯೇ ದಿನದ 
ಹೆಚ್ಚಿನ ಸಮಯವನ್ನು ಒಬ್ಬರ ಸಹವಾಸದಲ್ಲಿ ಇನ್ನೊಬ್ಬರು ಇರಬಯಸುತ್ತಾರೆ. ಅವರ 
ಪ್ರಸ್ತಕ್ಕೆ ಕಾಡೇ ಅತ್ಯಂತ ಪ್ರಶಸ್ತ ತಾಣ. ಅಂತೆಯೇ ಕೂಟ ಬೇಕೆನಿಸಿದಾಗ ಕಾಡಿಗೇ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೪೨ 


ಧಾವಿಸುತ್ತಾರೆ. ಗುಡಿಸಲು ತೀರ ಚಿಕ್ಕವಾಗಿದ್ದು ಅಲ್ಲಿ ಅಡಚಣೆಗಳೇ ಅಧಿಕ 
ಪ್ರಮಾಣದಲ್ಲಿ ಇರುವದೇ ಮುಖ್ಯ ಕಾರಣವಿರಬಹುದು. ಆದರೆ ಮಾವಾಶಿಯರು 
ನಿಸರ್ಗದ ಮಕ್ಕಳಲ್ಲವೇ? ಅವರ ರತಿಕ್ರೀಡೆಯಲ್ಲಿ ಚುಂಬನ, ಸ್ತನಮರ್ದನಗಳಿಗೆ ಸ್ಥಾನ 
ಇಲ್ಲವೇ ಇಲ್ಲ. (ಸ್ತನಗಳು ಕಾಮಾಂಗವಲ್ಲ್ಪ). ಹುಲಿ ಕರಡಿಗಳಿಗೆ ಅವಶ್ಯ ಇಲ್ಲದ 
ಪ್ರೇಮಚೇಷ್ಟೆಗಳು ಮಾವಾಶಿಯರಿಗೆ ಏಕೆ ಬೇಕು? ಕೂಡುವಿಕೆಯಲ್ಲಿ ಹೆಣ್ಣು 
ಸಂಪೂರ್ಣವಾಗಿ ಗಂಡಿಗೆ ಒಪ್ಪಿಸಿಕೊಳ್ಳುವುದರಲ್ಲಿ ಹೆಸರುವಾಸಿ. ಅದೆಷ್ಟೋ ಸಲ 
ಅವಳೇ ಅಗ್ರೇಸರಳಾಗುವದುಂಟು. ಅಂತೆಯೇ ಮಾವಾಶಿಯ ಹೆಣ್ಣಿಗೆ ಆಸೆ ಪಡುವ 
ಗಂಡುಗಳಿಗೆ ಕೊರತೆ ಏನಿಲ್ಲ. ಪತಿಯಾದವನು ಪತ್ನಿಯ ಚಟುವಟಿಕೆಗಳ ಮೇಲೆ 
ಸದಾಕಾಲ ಕಣ್ಣಟ್ಟರುತ್ತಾನೆ. ಅವನಿಗೆ ನಡವಳಿಕೆಯಲ್ಲಿ ಅಲ್ಪ ಸ್ವಲ್ಪ ಸಂಶಯ ಕಂಡು 
ಬಂದರೆ ಸಂಭೋಗಕ್ಕೆ ಆಹ್ವಾನಿಸುತ್ತಾನೆ. ಅವಳು ನಿರಾಕರಿಸಿದರೆ ಅರೆ ಮನಸ್ಸಿನಿಂದ 
ಒಪ್ಪಿಕೊಂಡರೆ, ಇಲ್ಲವೇ ತನ್ಮಯತೆಯಿಂದ ಪಾಲುಗೊಳ್ಳದಿದ್ದರೆ, ಅವನು ತನ್ನ 
ಅನುಮಾನ ಖಚಿತ ಮಾಡಿಕೊಂಡಂತೆ ಆಗುತ್ತದೆ. ಅವರ ಸಮಾಜದಲ್ಲಿ ವ್ಯಭಿಚಾರಕ್ಕೆ 
ಕಠೋರವಾದ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಪತ್ನಿ ದ್ರೋಹ ಬಗೆದಾಗ, ಒಂದಿಲ್ಲೊದು 
ವಿಪತ್ತು ಕಾದಿದೆ. ಎಂದು ನಂಬುತ್ತಾರೆ. ಬೇಟೆಯಲ್ಲಿ ತೊಡಗಿದಾಗ, ಇಟ್ಟ ಗುರಿ 
ತಪ್ಪಿದರೆ, ಬಿಲ್ಲು-ಬಾಣ ಮುರಿದು ಬಿದ್ದರೆ, ಹುಲಿ-ಕರಡಿ ಆಕ್ರಮಣ ಮಾಡಿದರೆ, 
ಎಲ್ಲದಕ್ಕೂ ಪತ್ನಿಯ ಅಪ್ರಾಮಾಣಿಕತೆಯೇ ಕಾರಣವೆಂದು ಬಗೆಯುತ್ತಾರೆ. ಆಗ 
ನ್ಯಾಯ ವಿಚಾರಣೆಯಾಗುತ್ತದೆ. ಆಪಾದಿತರು ತಪ್ಪೊಪ್ಪಿಕೊಂಡರೆ, ರಾಜಿಯಾಗಿ 
ಊರವರಿಗೆಲ್ಲ ಭೋಜನಕೂಟ, ಸೆರೆಯ ಸರಬರಾಜು ಮಾಡಬೇಕಾಗುತ್ತದೆ. 
ದಾಂಪತ್ಯದ ಸರಸ ಜೀವನದ ಸ್ಥಾನವನ್ನು ವಿರಸವು ಆಕ್ರಮಿಸಿದರೆ, ಆಪಾದಿತರು 
ಮನಮೆಚ್ಚಿದವರೊಂದಿಗೆ ವಿವಾಹವಿಲ್ಲದೇ ಸಹಜೀವನ ನಡೆಸಬಹುದು. ಆದರೆ ಅಂಥ 
ಪ್ರಸಂಗದಲ್ಲಿ ಪಡೆದ “ತೆರ' ಹಿಂದಿರುಗಿಸಬೇಕಾಗುವದು. 


ಪತ್ನಿ “ತಿಂಗಳ ಬೇನೆ'ಯಲ್ಲಿದ್ದಾಗ ಕೂಟ ನಿಷಿದ್ವ ಹಾಗೆ ಮಾಡಿದರೆ ಅವಳು 
ಸರ್ವಕಾಲದಲ್ಲಿಯೂ ಬಂಜೆಯಾಗಿ ಬಿಡುತ್ತಾಳೆ, ಎಂಬ ಭಾವನೆ ಬೇರೂರಿರುವದೇ 
ಇದಕ್ಕೆ ಮುಖ್ಯ ಕಾರಣ. ಆ ದಿನಗಳಲ್ಲಿ ಅವಳನ್ನು ಬಯ್ಯಬಾರದು. ಬಡಿಯಬಾರದು 
ಎಂಬ ಕಟ್ಟಳೆಯೂ ಇದೆ. ಒಂದು ವೇಳೆ ಹಾಗಾದ ಪ್ರಸಂಗವನ್ನು ಮುಕಾದಮನ 
ಗಮನಕ್ಕೆ ತಂದರೆ ಅವನು, ಪ್ರಾಯಶ್ಚಿತ್ತವೆಂದು ಭೋಜನಕೂಟ ಏರ್ಪಡಿಸಲು 
ಆಜ್ಞೆನೀಡುತ್ತಾನೆ. ಬಸುರಿಯೊಂದಿಗೆ ಸಂಭೋಗ ತ್ಯಾಜ್ಯವಲ್ಲ. ಆದರೆ ನವಮಾಸ 
ತುಂಬುವವರೆಗೆ ಮುಂದರಿಸಿದರೆ, ಮಗು ಅಶಕ್ತವಾಗುತ್ತದೆ ಎಂಬ ಭಾವನೆ ಇದ್ದೇ 
ಇದೆ. ಬಾಣಂತನದ ನೋವು ಕಾಣಿಸಿಕೊಳ್ಳುವವರೆಗೂ ಗೃಹಿಣಿಯು ಗೃಹಕ್ಕ ತದಲ್ಲಿ 
ತೊಡಗಿಯೇ ಇರುತ್ತಾಳೆ. ಸರಕಾರ ಊರು ಊರುಗಳಲ್ಲಿ ಪ್ರಾಥಮಿಕ ಆರೋಗ್ಯ 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೪೩ 


ಕೇಂದ್ರಗಳನ್ನು ತೆರೆದರೂ ಸಂಬಳಕ್ಕಾಗಿಯೇ ನೇಮಕಗೊಂಡ ಆಯಾಳ ಮೇಲೆ ಈ 
ಆದಿವಾಸಿಗಳಿಗೆ ವಿಶ್ವಾಸವಿಲ್ಲದ್ದರಿಂದ ಹಳ್ಳಿಯ ಸೂಲಗಿತ್ತಿಯನ್ನೇ 
ಬರಮಾಡಿಕೊಳ್ಳುತ್ತಾರೆ. ಅವಳು ಯಾವ ತರಬೇತಿಯನ್ನು ಪಡೆಯದಿದ್ದರೂ ಕೇವಲ 
ಅನುಭವದಿಂದಲೇ ಈ ಸ್ಥಾನ ಮಾನ ಪಡೆದಿರುತ್ತಾಳೆ. ಶ್ರಮಜೀವಿಯಾದ ಮಾವಾಶಿಯ 
ಮಹಿಳೆ ಪ್ರಸೂತಿ ವೈರಾಗ್ಯಕ್ಕೆ ಅವಕಾಶ ಕೊಡದೇ ಸ್ವಾಭಾವಿಕ ರೀತಿಯಲ್ಲಿ ಹೆರಿಗೆಗೆ 
ಯತ್ನಿಸುತ್ತಾಳೆ. ಹೆರಿಗೆಯಲ್ಲಿ ಯಾವುದಾದರೂ ತೊಂದರೆ ಕಾಣಿಸಿಕೊಂಡರೆ 
ನೆರೆಹೊರೆಯ ಅನುಭವಿ ತಾಯಿಯನ್ನು ಬರಮಾಡಿಕೊಳ್ಳಲಾಗುತ್ತದೆ. ಆರಾಧ್ಯ 
ದೇವತೆಗೆ ಕುರಿ-ಕೋಳಿಯ ಹರಕೆ ಹೊರಲಾಗುತ್ತದೆ. ಇಷ್ಟುಗಿ ತಾಯಿ-ಮಗು 
ಮೃತಪಟ್ಟರೆ, ಜೊತೆಯಾಗಿಯೇ ಹೂತು ಬಿಡುತ್ತಾರೆ. ಮಗು ಮಾತ್ರ 
ಬದುಕಿಕೊಂಡರೆ, ಆಡು ಮತ್ತು ಆಕಳ ಹಾಲಿನ ಮೇಲೆ ಮಗುವನ್ನು ಬೆಳೆಸಲು 
ಸರ್ವಪ್ರಯತ್ನ ಮಾಡುತ್ತಾರೆ. ಇದು ಸಾಧ್ಯವಾಗದಿದ್ದರೆ ಬೇರೆಯವರಿಗೆ ಸಾಕಲು 
ಕೊಡುತ್ತಾರೆ. ಅದಕ್ಕೆ ಐದು ವರ್ಷ ತುಂಬುವದರೊಳಗೆ ಪಿತನು, ಸಾಕಿದವರಿಗೆ 
ಯೋಗ್ಯ ಕಾಣಿಕೆ ಕೊಟ್ಟು ಮಗುವನ್ನು ಹಿಂದಿರುಗಿ ಪಡೆಯಬೇಕು. ತೀರ ಬಡವರು 
ಕಾಣಿಕೆಯನ್ನು ಕಂತುಗಳಲ್ಲಿ ಸಂದಾಯ ಮಾಡುತ್ತೇವೆಂಬ ಆಶ್ವಾಸನೆಯೊಂದಿಗೆ 
ಮಗುವನ್ನು ಪಡೆಯಬಹುದು. ಆದರೆ ಆಶ್ವಾಸನೆಗೆ ತಪ್ಪಿದರೆ, ಮಗು ಸಾಕಿದವರ 
ಸೊತ್ತಾಗಿ ಪರಿಣಮಿಸುವುದು. ರಸಿಕ ಶಿಖಾಮಣಿಗಳು ಪತ್ನಿವಿಯೋಗವಾದರೆ, 
ಮಗುವಿನ ಯೋಗಕ್ಷೇಮ ನೋಡಿಕೊಳ್ಳಲೆಂದು ಗುಪ್ತ ಗೆಳತಿಯನ್ನು ತಂದು ಮನೆ 
ತುಂಬಿಸಿಕೊಂಡೇ ಬಿಡುವರು! 


ಹೆರಿಗೆಯ ವೇಳೆಯಲ್ಲಿ ಸರಿಯಾದ ಆರೈಕೆ ಆಗದಿದ್ದರ, ಸ್ವಚ್ಛತೆ 
ಕಾಯ್ದುಕೊಳ್ಳದಿದ್ದರೆ, ಸಕಾಲಕ್ಕೆ ಸರಿಯಾದ ಔಷಧೋಪಚಾರಗಳು ಆಗದಿದ್ದರೆ, 
ಹೆಂಗಳೆಯರಲ್ಲಿ ಬಂಜೆತನ ಕಾಣಿಸಿಕೊಳ್ಳುವದು. ಇಲ್ಲವೇ ಅವರ ಶರೀರದಲ್ಲಿ 
ಭೂತಸಂಚಾರವಾಗುವುದು ಎಂದು ಅವರ ಮಂತ್ರವಾದಿ ವೈದ್ಯ, (ಗುನುಗ)ನು 
ಭಾರಬಂದು ಸಾರುವುದರಿಂದ, ಅದನ್ನು ಹೋಗಲಾಡಿಸಲು ಹರಕೆ ಹೊತ್ತುಕೊಳ್ಳುವರು. 
ಇದರಿಂದ ಇಚ್ಛಿತ ಫಲ ಸಿಗದಿದ್ದಾಗ, ಊರವರು ಪತಿಗೆ ಇನ್ನೊಂದು ವಿವಾದ 
ಮಾಡಿಕೊಳ್ಳುವಂತೆ ಅಪ್ಪಣೆ ಕೊಡಿಸುವರು. ಅವಳೂ ಹಿರಿಯಳ ಹಾದಿಯನ್ನೇ 
ಹಿಡಿದರೆ, ಮೂರನೆಯವಳನ್ನೂ ಮಾಡಿಕೊಳ್ಳಬಹುದು. ಹೀಗಾದಾಗ, ಕಿರಿಯ ಪತ್ನಿ 
ತನ್ನ ತವರೂರಿನಲ್ಲೆ ವಾಸಮಾಡಿ ವಾರಕ್ಕೆ ಒಂದೆರಡು ಸಲ ಪತಿಯನ್ನೆ ತಾನಿರುವಲ್ಲಿ 
ಬರಮಾಡಿಕೊಳ್ಳುತ್ತಾಳೆ. ಪತಿಯು ಸ್ಥಿತಿವಂತನಾಗಿದ್ದರೆ, ಪ್ರತಿಯೊಬ್ಬ ಪತ್ನಿಗೂ 
ಸ್ವತಂತ್ರವಾಗಿ ಗುಡಿಸಲು ಕಟ್ಟಿಕೊಡುತ್ತಾನೆ. ಅವರು ಕೈ ತೋಟ, ಹೊಲ, ಅರಣ್ಯಗಳಲ್ಲಿ 
ದುಡಿದು ಉದರ ನಿರ್ವಹಣೆ ಮಾಡಿಕೊಳ್ಳುತ್ತಾರೆ. ಪಟ್ಟಣದವರಂತೆ ಅವರಲ್ಲಿ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೪೪ 


ಸವತಿ-ಮತ್ಸರ ಇರುವುದಿಲ್ಲವಾದ್ದರಿಂದ ಒಬ್ಬರಲ್ಲಿ ಇನ್ನೊಬ್ಬರು ಬಂದು ಹೋಗಿ 
ನೆಮ್ಮದಿಯಿಂದಲೇ ಬಾಳಲು ಯತ್ನಿಸುತ್ತಾರೆ. ಪತಿಯು ಯಾವ ಪತ್ನಿಯೊಂದಿಗೆ 
ಎಷ್ಟು ದಿನ ವಾಸಿಸಬೇಕೆಂದು ನಿರ್ಧರಿಸುವ ಅಧಿಕಾರ, ಹಿರಿಯ ಪತ್ನಿಯ ಹತ್ತಿರವೇ 
ಇರುತ್ತದೆ. ಕಿರಿಯಳು ಮಕ್ಕಳನ್ನು ಪಡೆಯಲಾರಂಭಿಸಿದ ನಂತರ ಹಿರಿಯ ಪತ್ನಿಯೂ 
ಗರ್ಭಧರಿಸಿದ ಉದಾಹರಣೆಗಳಿವೆ. ಅಂಥ ಸಂದರ್ಭದಲ್ಲಿ ಒಬ್ಬರು ಇನ್ನೊಬ್ಬರಿಗೆ 
ನೆರವು ನೀಡುವದು ತೀರ ಸಾಮಾನ್ಯ. 


ಅವರ ವಾಸಸ್ಥಾನದಲ್ಲಿ ವಿಪರೀತ ಆರ್ದ್ರತೆ ಇರುವದರಿಂದ ತಾಯಿ-ಮಗುವಿಗೆ 
ಹುಲ್ಲಿನ ಹಾಸಿಗೆ ಸಿದ್ದಮಾಡಲಾಗುತ್ತದೆ.ಹೊಂಡ-ರುರಿಯ ನೀರಿನಲ್ಲಿಕ್ರಿಮಿ-ಕೀಟಗಳು 
ಇರುವದರಿಂದ, ಅದು ಬಾಣಂತಿಗೆ ಬಾಧಿಸಬಾರದೆಂದು, ಅದರಲ್ಲಿ ಕುಡಗೋಲು 
ಅದ್ದಿ ಶುದ್ಧೀಕರಿಸುತ್ತಾರೆ! ನೋಣ-ನೊರಜುಗಳ ಬಾಧೆ ತಪ್ಪಿಸಲು ಸದಾಕಾಲ 
ಬೆಂಕಿಯನ್ನು ಉರಿಸುತ್ತಿರುತ್ತಾರೆ. ಸ್ನಾನಕ್ಕಾಗಿ ನೀರು ಕಾಯಿಸುವಾಗ ಔಷಧಿಯ 
ಗಿಡಮೂಲಿಕೆಗಳನ್ನು ನೀರಿಗೆ ಸೇರಿಸುತ್ತಾರೆ. ಗಿಡ ಮೂಲಿಕೆಗಳ ಕಷಾಯ ಮತ್ತು 
ತಿಳಿಗಂಜಿಯನ್ನು ಹಸಿಬಾಣಂತಿಗೆ ಕೊಡುತ್ತಾರೆ. ಮಗುವನ್ನು ತೊಟ್ಟಿಲಿಗೆ ಹಾಕುವದು, 
ನಾಮಕರಣ ಮಾಡುವದು, ಮುಂತಾದ ವಿಶೇಷ ಸಮಾರಂಭಗಳು ಅವರಲ್ಲಿ ಇಲ್ಲ, 
ಹುಟ್ಟಿದ ದಿನವೇ ಮಂತ್ರವಾದಿ ಸೂಚಿಸಿದ ಹೆಸರನ್ನು ಮಗುವಿನ ಕಿವಿಯಲ್ಲಿ 
ಉಸುರುತ್ತಾರೆ. ನಂತರದ ದಿನಗಳಲ್ಲಿ ಮಗುವನ್ನು ಆಪ್ತೇಷ್ಟರು ಕಿರುಹೆಸರಿನಿಂದ 
ಕರೆಯುವದೇ ವಾಡಿಕೆ. ಮಗುವಿನ ದೇಹರಚನೆ ಅವಲಂಬಿಸಿ, ಲಂಬು, ಗಿಡ್ಡು, 
ಮೋಟಾ ಎಂದೆಲ್ಲ ಕರೆಯುತ್ತಾರೆ. ಮಾವಾಶಿಯರಲ್ಲಿ ಕುರುಡ, ಕುಂಟ, ಕಿವುಡ, 
ಮೂಕ ಮಕ್ಕಳು ಕ್ಚಚಿತ್ತಾಗಿ ಕಾಣಸಿಗುವವು. ಇಂಥವು ಹುಟ್ಟುವದಿಲ್ಲವೆಂದಲ್ಲ. ಆದರೆ 
ಅವಕ್ಕೆ ಯೋಗ್ಯ ಲಾಲನೆ-ಪಾಲನೆ ಮಾಡದ್ದರಿಂದ ಬೇಗನೆ ಸತ್ತು ವೀರ ಸ್ವರ್ಗ 
ಪಡೆಯುವವು. ಛಿದ್ರೂಪದ ಮಗು ಹುಟ್ಟಿದರೆ. ರಾಕ್ಷಸನೆಂದು ಪರಿಗಣಿಸಿ 
ಮೃತ್ಯುದೇವತೆಗೆ ಅರ್ಪಿಸಿಬಿಡುತ್ತಾರೆ. ಅವಳಿ ಮಕ್ಕಳು ಹುಟ್ಟಿದರೆ 
ರಾಮಲಕ್ಷ್ಮಣರೆಂದು ಅವು ಹುಡುಗಿಯರಾದರೆ ಗಂಗಾ-ಜಮುನಾ ಎಂದು ನಾಮಕರಣ 
ಮಾಡುವರು. 


ಮಾವಾಶಿಯರು ತಮ್ಮಷ್ಟಕ್ಕೆ ತಾವು ಬದುಕಲು ಯತ್ನಿಸಿದರೂ, ಸುಶಿಕ್ಷಿತರು, 
ಸುಧಾರಕರು, ಸರಕಾರಿ ಅಧಿಕಾರಿಗಳು ಅವರನ್ನು ಸದಾಕಾಲ ಕಾಡುತ್ತಲೇ ಇರುತ್ತಾರೆ. 
ಮಕ್ಕಳಿಗೆ ಅಕ್ಬರಾಭ್ಯಾಸ ಮಾಡಿಸಬೇಕೆಂದು ಶಿಕ್ಷಣಾಧಿಕಾರಿಗಳು, ಕಾಡಿಗೆ 
ಹೋಗಲೇಕೂಡದೆಂದು ಅರಣ್ಯಾಧಿಕಾರಿಗಳು, ಅವರು ಬಳಸುವ ಭೂಮಿಗೆ ತೆರಿಗೆ 
ಕೊಡಬೇಕು ಎಂದು ಕಂದಾಯ ಅಧಿಕಾರಿಗಳು, ಬಹುಪತ್ನಿತ್ವ ಕಾನೂಬಾಹಿರವೆಂದು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೪೫ 


ಪೋಲಿಸ ಅಧಿಕಾರಿಗಳು, ಅವರನ್ನು ಹಿಂಸಿಸುತ್ತಲೇ ಇರುತ್ತಾರೆ. ಭೂಮಿಗಾಗಿ 
ಹಪಾಪಿಸುವವರು ಅವರ ಹೊಲಗಳನ್ನು ಕಸಿದುಕೊಂಡರೆ, ಹೆಣ್ಣಿನ 
ವ್ಯಾಮೋಹವಿದ್ದವರು, ಅವರ ಅಮಾಯಕ ಹೆಂಗಳೆಯರ ಮೇಲೆ ಬಲಾತ್ಕಾರ 
ಮಾಡುತ್ತಾರೆ. ಕಾಳು-ಕಡ್ಡಿ ಸೆರೆಗಳನ್ನು ಮಾರುವ ವ್ಯಾಪಾರಿಗಳು, ಬಡ್ಡಿಗೆ ಚಕ್ರ ಬಡ್ಡಿ 
ಸೇರಿಸಿ, ಬಡಪಾಯಿಗಳು ಜೀವವಿಡೀ ಸಾಲದ ಮಡುವಿನಲ್ಲಿ ಕೊಳೆಯುವಂತೆ 
ಮಾಡುತ್ತಾರೆ, ಸರಕಾರವು ಮೊಸಳೆಯ ಕಣ್ಣೀರು ಸುರಿಸಿ, ಅವರ ಅಭ್ಯದಯಕ್ಕಾಗಿ 
ಕೋಟಿಗಟ್ಟೆ ಹಣವನ್ನು ವ್ಯಯಮಾಡಿದರೂ, ಅದರ ಕಾಲಾಂಶ ಕೂಡ ಅರ್ಹರಾದ 
ಆದಿವಾಸಿಗಳಿಗೆ ಎಟುಕದಿರುವದು ತೀರ ಶೋಚನೀಯ. ತಮ್ಮ ಬಗ್ಗೆ ನಿಜವಾದ 
ಕಳಕಳಿ, ಪ್ರೀತಿ, ಆಸಕ್ತಿ ಇರುವವರು ಯಾರು? ಎಂದು ಅರಿಯಲಾಗದೇ ಅವರು 
ಕಂಗೆಟ್ಟಿದ್ದಾರೆ. ಇದರ ಲಾಭ ಪಡೆದುಕೊಂಡು ಮತಾಂತರ ಮಾಡುವವರು ಅವರ 
ರಕ್ಷಕರೆಂದು ಸೋಗು ಹಾಕುತ್ತಿದ್ದಾರೆ. 


ಮಾವಾಶಿಯ ರೂಪಸಿಯೊಬ್ಬಳನ್ನು ಮದುವೆ ಮಾಡಿಕೊಂಡಿದ್ದರೆ ಎಷ್ಟು 
ಚೆನ್ನಾಗಿತ್ತು! ಎಂಬ ವಿಚಾರದಿಂದಲೇ ರೋಮಾಂಚನವಾಯಿತು. ಆದರೆ ಮರುಕ್ಷಣವೇ 
ಧನ, ಆಸ್ತಿ ನಗರದ ಐಷಾರಾಮಗಳಿಗೆ ಮಾವಾಶಿಯರು ಮನ ಸೋಲುವದಿಲ್ಲ 
ಹಿರಿಯರನ್ನು ವಿವಾಹ ಮಾಡಿಕೊಳ್ಳುವದಿಲ್ಲ ಎಂಬುದನ್ನು ಮನಗಂಡು ನಿಟ್ಟುಸಿರು 
ಬಿಡುವಂತೆ. ಆಯಿತು. ಯುವತಿಯೋರ್ವಳನ್ನು ಸೊಸೆಯನ್ನಾಗಿ 
ಬರಮಾಡಿಕೊಂಡರೆ....... ಎಂಬ ಹೊಸ ಯೋಜನೆ ಮಿಂಚಿತು. ಜಾತಕ 
ಹೊಂದಿಸಬೇಕಾಗಿಲ್ಲ. ಮದುವೆ ಖರ್ಚಿಲ್ಲ. ಸಿನೇಮಾ-ನಾಟಕಗಳಿಗೆ 
ಕರೆದೊಯ್ಯಬೇಕಾಗಿಲ್ಲ. ಕ್ಲಬ್‌ ಸದಸ್ಯತ್ವದ ತೊಂದರೆಯಿಲ್ಲ. ಮನೆಯಲ್ಲಿ 
ರೇಡಿಯೋ-ದೂರದರ್ಶನ ಸೆಟ್‌ ಕೊಂಡು ತರಬೇಕಾಗಿಲ್ಲ. ಟೆಲಿಫೋನಿನ ಅವಶ್ಯಕತೆ 
ಇಲ್ಲವೇ ಇಲ್ಲ. ಊರೂರು ಸುತ್ತಲು ವಾಹನಗಳ ಸೌಕರ್ಯ ಒದಗಿಸಬೇಕಾಗಿಲ್ಲ. 
ಕನ್ನಡ-ಇಂಗ್ಲಿಷ್‌ ವೃತ್ತ, ವಾರಪತ್ರಿಕೆಗಳನ್ನು ಕೊಳ್ಳಬೇಕಿಲ್ಲ. ಮನೆಯಲ್ಲಿ ಒಳ, ಹೊರಗಿನ 
ಕೆಲಸದವರನ್ನು ನೇಮಿಸಿಕೊಳ್ಳಬೇಕಾಗಿಲ್ಲ..... ಆದರೆ ಮದುಮಗನು ಅದಕ್ಕೂ ಹೆಚ್ಚಾಗಿ 
ಮದುಮಗಳು, ಈ ವಿವಾಹಕ್ಕೆ ಸಮ್ಮತಿ ನೀಡಬಹುದೇ, ಎಂಬ ಸಮಸ್ಯೆ 
ಎದುರಿಸಬೇಕಾಗಿ ಬಂದಾಗ ಮಾತ್ರ ಉತ್ತರಕ್ಕಾಗಿ ಪರದಾಡಬೇಕಾಯಿತು. ಇದಕ್ಕೂ 
ಹೆಚ್ಚಾಗಿ ಮಾವಾಶಿಯಳು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಕಾಡು, ಕರ್ನಾಟಕದಲ್ಲಿ 
ಎಲ್ಲಿಯೂ ಇಲ್ಲವಲ್ಲ! ಎಂಬ ಕಠೋರ ಜ್ಞಾನೋದಯವಾದಂತಾಯಿತು. 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೪೬ 


೨೨. ಆದಿವಾಸಿಗಳ ಸ್ಮಾರಕಗಳು 





ಗೊಂಡ, ಕೊರ್ಕು, ಮಾರಿಯಾ, ಭಿಲ್ಲ ಮೊದಲಾದ ಮಧ್ಯಪ್ರದೇಶದ 
ಆದಿವಾಸಿಗಳು ತಮ್ಮ ಮೃತರ ನೆನಪಿಗಾಗಿ ಸ್ಕಾ ಒ್ಮರಕಗಳನ್ನು ಸ್ಥಾಪಿಸುವ ಪರಂಪರೆಯನ್ನು 
ಅನಾದಿಕಾಲದಿಂದಲೂ ನಡೆಸಿಕೊಂಡು ಬಂದಿದ್ದಾರೆ. 8 ಈ ಪದ್ಧತಿಯನ್ನು 
ದಕ್ಷಿಣರಾಜ್ಯದವರಿಂದ ಎರವಲು ಪಡೆದಿರುವ ಸಾಧ್ಯತೆಗಳೇ ಹೆಚ್ಚು! ಬಂಭತ್ತನೇ 
ಶತಮಾನದಿಂದಲೇ ಆಂಧ್ರದವರು, ಚೋಳರು, ಚಾಲುಕ್ಕರು, ಹೊಯ್ಸಳರು 
ಒಂದಿಲ್ಲೊಂದು ರೀತಿಯಲ್ಲಿ ಈ ಪ್ರದೇಶದೊಂದಿಗೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ. 
ಅಲ್ಲದೇ ಅವರ ಸ್ಮಾರಕಗಳ ಮೇಲೆ ದಕ್ಷಿಣದ ಛಾಯೆ ಎದ್ದುಕಾಣುತ್ತದೆ. ಹಿಂದೊಮ್ಮೆ 
ಕೊರ್ಕು ಮೂಲಕಟ್ಟಿನವರು ಶಿಲೆಯ ಸ್ಟಾ ಒ್ಮರಕಗಳನ್ನು ಕೊರೆಯಿಸುತ್ತಿದ್ದರು. ಎಂಟು 
ಹತ್ತು ಶತಮಾನಗಳಷ್ಟು ಹಿಂದಿನ ಸ್ಕಾ ಒರಕಗಳನ್ನು ಇಂದಿಗೂ ಪಚಮಡಿ. ತಾಮಿಯಾ 
ಮತ್ತು ಚಂದನಪುರಗಳಲ್ಲಿ ಕಾಣಬಹುದಾಗಿದೆ. ಮಹಾದೇವ ಪರ್ವತಾವಳಿಯಲ್ಲಿರುವ 
ಪಚಮಡಿಯ ತಹಶೀಲ್ದಾರರ ಕಛೇರಿಯ ಹತ್ತಿರ ಇರುವ ವಿಸ್ತಾರವಾದ ಜೈ ೈಲಿನಲ್ಲಿರುವ 
ಒಂದು ಮಾವಿನ ಮರದ ಆಶ್ರಯದಲ್ಲಿ ಐದು ಉಷ ಮೃತ್ಯುಸ್ತಂಭಗಳನ್ನು 
ನಿಲ್ಲಿಸಲಾಗಿದೆ. ಸ್ಥಾನೀಯರು ಇವನ್ನು "ಮುಂಡಾಸ' ಎಂದು ಗುರುತಿಸಿ, ಹತ್ತಿರದ 


ಕೋರ್ಕು ಆದಿವಾಸಿಗಳ ಹಳ್ಳಿಯಿಂದ ತಂದು ಇವನ್ನು ನಿಲ್ಲಿಸಿರಲು ಸಾಕು. 
ಮೃತಪಟ್ಟವರ ವೈಭವೀಕರಣವೇ ಸ್ಮಾರಕಗಳನ್ನು ನಿಲ್ಲಿಸುವ ಮುಖ್ಯ 
ಉದ್ದೇಶವಾಗಿದ್ದರಿಂದ ಅವುಗಳನ್ನು ಸಾರ್ವಜನಿಕರು ಬಂದು ಹೋಗುವ ಸ್ಥಳಗಳಲ್ಲಿ 
ಸ್ಥಾಪಿಸುವ ವಾಡಿಕೆ ಬೆಳೆದು ಬಂದಿದೆ. 


"ಮುಂಡಾಸ' ಸ್ಮಾರಕಗಳು ಚಚ್ಚೌಕಾಕಾರದವಿದ್ದು ನಾಲ್ಕೂ ಕಡೆಯಲ್ಲಿಯೂ 
ನುಣುಪು ಮಾಡಿ ತುತ್ತತುದಿಯನ್ನು ಗೋಪುರದ ಆಕಾರದಲ್ಲಿಕಡೆಯಲಾಗಿದೆ. ಇವುಗಳ 
ಮೇಲಿನ ಅರ್ಧಭಾಗದಲ್ಲಿ ಒಂದು ಅಥವಾ ಎರಡು ಸ್ತರಗಳಲ್ಲಿ ಉಬ್ಬು ಚಿತ್ರಗಳನ್ನು 
ಕೊರೆಯಲಾಗಿದೆ. ಮೃತನು ಆತ್ಮೀಯವಾಗಿ ಪತ್ನಿಯಿಂದ ಹೇನು ಹೆಕ್ಕಿಸಿಕೊಳ್ಳುವುದನ್ನು 
ಚಿತ್ರಿಸಿದಂತೆ ಅವನು ಕಾದಾಟದಲ್ಲಿ ಮೃತಪಟ್ಟನೆಂದು ಸೂಚಿಸಲು 
ಬಿಲ್ಲುಬಾಣಗಳೊಂದಿಗೆ ಖಡ್ಗ-ಢಾಲುಗಳನ್ನು ಹಿಡಿದು ವೈರಿಯನ್ನು ಎದುರಿಸುತ್ತಿದ್ದಾನೆ. 
ಅವನು ದಾನಿಯಾಗಿದ್ದನೆಂದು ಸೂಚಿಸಲು ಹಣದ ಚೀಲದಿಂದ ನಾಣ್ಯಗಳನ್ನು ಹೊರಗೆ 
ಎಳೆಯುತ್ತಿರುವಂತೆ ಸೂಚಿಸಲಾಗಿದೆ. ಅವನ ಕೀರ್ತಿ ಶಾಶ್ವತವಾಗಿ ಉಳಿಯಲೆಂದು, 
ಸೂರ್ಯಚಂದ್ರರಿಗೂ ಸ್ಥಾನ ಕಲ್ಪಿಸಲಾಗಿದೆ. ಮತ್ತೊಂದು ಮಗ್ಗಲಿಗೆ ಅವನು 
ಎತ್ತರವಿಲ್ಲದ ಕಾಲು ಮಣೆಯ ಮೇಲೆ ಕುಳಿತು ಲಿಂಗ ಪೂಜೆಯಲ್ಲಿ ತೊಡಗಿದ್ದಾನೆ. 
ಇನ್ನೊಂದು ಮಗ್ಗಲಿಗೆ ನಿಂತ ಗಣೇಶನ ಚಿತ್ರವೂ ಇದೆ. ಇಲ್ಲಿಯ ಚಿತ್ರಗಳೆಲ್ಲ 
ಪರಿಪಕವಾಗಿದ್ದರಿಂದ ಆದಿವಾಸಿಗಳ ಮೇಲ್ವಿಚಾರಣೆಯಲ್ಲಿ ಪ್ರಬುದ್ಧ ಶಿಲ್ಪಿಯೊಬ್ಬನಿಂದ 
ರಚಿಸಿರಲು ಸಾಕು. ಇನ್ನೊಂದು ಮಗ್ಗಲಿಗಿದ್ದ ಪತಿ ಪತ್ನಿಯರು ಈ ಸ್ಮಾರಕ ನಿಲ್ಲಿಸಿದ 
ಮೃತನ ಈಟರ್ವರು ಪುತ್ರರನ್ನು ಅವರ ಪತ್ನಿಯರನ್ನು ಪ್ರತಿನಿಧಿಸುತ್ತಿರಬಹುದು. 


ತಾಮಿಯಾ ಹಳ್ಳಿಯಲ್ಲಿದ್ದ ಕೊರ್ಕು ಸ್ಮಾರಕ ಸ್ತಂಭಗಳನ್ನು ಈಗ ಛಿಂದಾವಾಡಾದ 
ಆದಿವಾಸಿ ಸಂಶೋಧನಾ ಕೇಂದ್ರದ ಆವಾರದಲ್ಲಿ ಸ್ಥಾಪಿಸಲಾಗಿದೆ. ಇವು ಗಿಡ್ಡವಾಗಿದ್ದು 
ಒಂದೇ ಅಂಕಣದಲ್ಲಿ ಉಬ್ಬು ಚಿತ್ರಗಳನ್ನು ಕೊರೆಯಲಾಗಿದೆ. ಇವು ಸ್ಫುಟವಾಗಿ, 
ಪಚಮಡಿಯವನ್ನು ಬಹಳವಾಗಿ ಹೋಲುವದರಿಂದ ಎರಡೂ ಪ್ರಕಾರಗಳು ಒಬ್ಬನೇ 
ಶಿಲ್ಪಿಯಿಂದ ರಚಿತವಾಗಿರಬೇಕು ಅನಿಸುತ್ತದೆ. ಒಂದು ಅಂಕಣದಲ್ಲಿ ತತ್ತಿ 
ಮೇಲಿದ್ದ ಮೃ ತನಿಗೆ ದೇವರು ಆದೇಶ ನೀಡುತ್ತಿರುವಂತೆ ರೂಪಿಸಲಾಗಿದೆ. ಕುದುರೆ 
ಸವಾರಿ, ದ್ವಂದ್ವ ಕಾಳಗ, ಲಿಂಗಪೂಜೆ, ಸೂರ್ಯಚಂದ್ರರು ಇದ್ದೇ ಇದ್ದಾರೆ. 
ಚಂದನಪುರದ ಸ್ಮ ಶಾನದಲ್ಲಿ ಏಕಮಾತ್ರ ಕಂಬವಿದ್ದರೂ ವೈಶಿಷ್ಟಪೂರ್ಣವಾಗಿದೆ. ಉಬ್ಬು 
ಚಿತ್ರದ ಒಂದೊಂದೇ ಅಂಕಣ, ಆಳೆತ್ತರದ ಸ್ತಂಭದ ಮಧ್ಯಕ್ಕೆ ಮಾತ್ರ ಸೀಮಿತವಾಗಿದೆ. 
ಒಂದರಲ್ಲಿ ಮಂಚದ ಮೇಲೆ ಲೋಡಿಗೆ ಆತು ಪವಡಿಸಿದ ವೀರನಿಗೆ, ಪ್ರತ್ಯೇಕ 
ಆಸನಾರೂಢಳಾದ ಪತ್ನಿ ಕಾಲನ್ನು ಅದುಮುವದರಲ್ಲಿಮೈ ಮರೆತಿದ್ದಾಳೆ. ಇನ್ನೊಂದರಲ್ಲಿ 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೪೮ 


ಗೋವು ತನ್ನ ಕರುವಿಗೆ ಹಾಲುಣಿಸುತ್ತಿದೆ. ಕಾದಾಟ, ಸೂರ್ಯಚಂದ್ರರನ್ನು ಚಿತ್ರಿಸಲು 
ಶಿಲ್ಪಿ ಮರೆತಿಲ್ಲ. 


ಬಸ್ತರ ಜಿಲ್ಲೆಯ ಮಾರಿಯಾ ಆದಿವಾಸಿಗಳು, ಶಿಲೆಯ ಹಲಗೆಗಳನ್ನು ಸ್ಮಾರಕಗಳ 
ನಿರ್ಮಾಣಕ್ಕಾಗಿ ಬಳಸುತ್ತಾರೆ. ಜಗದಲಪುರ, ಗಿದಮ್‌, ಬಾರಸೂರ್‌, ದಂತೇವಾಡಾ, 
ಛೋಟೆಡೊಂಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂಥ ಅನೇಕ ಮೃತ್ಯುಶಿಲೆಗಳು 
ಕಾಣಸಿಗುತ್ತವೆ. ಅವುಗಳ ಮೇಲೆ ಒಂಟಿ, ಉಬ್ಬು ಚಿತ್ರ ಇರುವುದೇ ಸಾಮಾನ್ಯ. 
ಬಾರಸೂರಿನಲ್ಲಿಯುವಯೋಧನ ಸ್ಮಾರಕ ಒಂದಿದೆ. ಇದು ಐದಾರು ಶತಮಾನಗಳಷ್ಟು 
ಹಿಂದಿನದಾದರೂ, ವೇಷಭೂಷಣಗಳು ಇಂದಿನ ಮಾರಿಯರವನ್ನು ಬಹುಮಟ್ಟಿಗೆ 
ಹೋಲುತ್ತವೆ. ಮುಂತಲೆ ಬೋಳಿಸಿಕೊಂಡು ಹಿಂದಿನ ಉದ್ದಕೂದಲನ್ನು ಮುಡಿಯಾಗಿ 
ಕಟ್ಟಿಕೊಂಡಿದ್ದಾನೆ. "ವೀರ'ನ ಹಣೆಯ ಮೇಲಿಂದ ಮಣಿ ಸರವೊಂದು ಶಿರದ ಹಿಭಾಗಕ್ಕೆ 
ಓಡುತ್ತದೆ. ಕಿವಿಗೆ ಭಾರವೆನಿಸುವಷ್ಟು ಭವ್ಕಲೋಲಕಗಳಿವೆ. ಕೊರಳು, ಹಿಂಗೈ, 
ಮುಂಗೈಗಳಿಗೆ ಇಂಥವೇ ಸರಗಳಿವೆ. ಕಿರಿಪಂಚೆಯನ್ನು ಕಚ್ಚೆಹಾಕಿ ಉಟ್ಟಿದ್ದಾನೆ. 
ಇನ್ನೊಂದರ ಮೇಲೆ ವೀರನು ಕತ್ತಿ, ಢಾಲುಗಳೊಂದಿಗೆ ವೈರಿಯ ಆಕ್ರಮಣಕ್ಕೆ 
ಹೋದಂತಿದೆ. ಇಲ್ಲಿಭಾವದ ಪ್ರದರ್ಶನವಾಗುತ್ತಿದ್ದರೂ ವ್ಯಕ್ತಿಯ ವಿವರಗಳಿಲ್ಲದ್ದರಿಂದ 
ಇದನ್ನು ಆದಿವಾಸಿಗಳೇ ಕೊರೆದಿರಬಹುದು, ಅನಿಸುತ್ತದೆ. ಛೋಟೆಡೊಂಗರ 
ಪರಿಸರದಲ್ಲಿಮಾಸ್ತಿಕಲ್ಲುಗಳೂ ಕಾಣಸಿಗುತ್ತವೆ. ಕೆಲವು ಆದಿವಾಸಿಗಳು ಶಿಲಾಸ್ಮಾರಕಗಳ 
ಫಲಕಗಳನ್ನು ನಿಲ್ಲಿಸುವ ಬದಲಾಗಿ ಎತ್ತರದ ಜಗಲಿಯ ಮೇಲೆ ಹಾಸಿರುತ್ತಾರೆ. 
ಗೀದಮ್‌ದ ಆಸುಪಾಸಿನಲ್ಲಿ ಇಂಥ ಸ್ಮಾರಕಗಳಿವೆ. ಹಣದ ಅಭಾವ ಇದ್ದವರು ಫಲಕದ 
ಮೇಲೆ ಕೇವಲ ಮೃತರ ಹೆಸರು, ಸ್ವರ್ಗವಾಸಿಯಾದ ದಿನಾಂಕಗಳನ್ನು ದೇವನಾಗರಿ 
ಲಿಪಿಯಲ್ಲಿ ಬರೆಯಿಸುವರು. ಅದೂ ಸಾಧ್ಯವಾಗದವರು, ಒಂದು ಬಂಡೆಕಲ್ಲು ಇಲ್ಲವೇ 
ಮರಳರಾಶಿಯ ಸಂಕೇತದಿಂದ ಮ ತನ ಆತ್ಮಕ್ಕೆ ಚಿರಶಾಂತಿ ಕೊಡುವಂತೆ 
ಯತ್ನಿಸುವರು. 


ಕರಿಶಿಲೆಯಿಂದ ಶಿಲ್ಪಗಳನ್ನು ಕೊರೆಯಿಸಿ ಸ್ಮಾರಕಗಳನ್ನು ನಿಲ್ಲಿಸುವುದು ವಿಪರೀತ 
ಖರ್ಚಿನದಾದ್ದರಿಂದ ಕೊರ್ಕು ಆದಿವಾಸಿಗಳು ಕೊರಡಿಗೆ ಶರಣು ಹೋದರು. ವಿಪರೀತ 
ಮಳೆಯಾಗುವ ಮಹಾದೇವ ಪರ್ವತಾವಳಿಯಲ್ಲಿ ಸಾಗುವಾನಿ (ತೇಗು) ಮರಗಳಿಗೆ 
ಕೊರತೆ ಇಲ್ಲ. ಹಲಗೆಯನ್ನು ಕ್ರಿಕೆಟ್‌ ಬಾ ಬಟಿನ ಆಕಾರದಲ್ಲಿ ಕೊರೆದು, ಚೂಪಾದ 
ದಿಕ್ಕನ್ನು ನೆಲದಲ್ಲಿ ಹುಗಿಯುವದು ವಾಡಿಕೆ. ಅವುಗಳ ಉದ್ದಳತೆ ಮೃತನ ಸ್ಥಾನಮಾನ 
ಮತ್ತು ಕೊರೆಯುವವರ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಊರ ಮುಖಯಾ 
(ಮುಖ್ಯಸ ಸ್ಫ)ನಿಗೆ ಭವ್ಯವಾದ ಸ್ಮಾ ರಕ ಬಳಸಿದರೆ. ಜನಸಾಮಾನ್ಯರಿಗೆ, ಹೆಂಗಳೆಯರಿಗೆ, 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೪೯ 


ಮಕ್ಕಳಿಗೆ ಮೀಸಲಾದವುಗಳು ತೀರ ಚಿಕ್ಕವಾಗಿರುತ್ತವೆ. ಬಡಗಿಗೆ ಹಣ ಕೊಡುವ ಶಕ್ತಿ 
ಇಲ್ಲದವರು ಯಾವ ಚಿತ್ರವೂ ಇಲ್ಲದ ಫಲಕ ನೆಟ್ಟು ಕೈತೊಳೆದುಕೊಂಡುಬಿಡುತ್ತಾರೆ. 
ತುತ್ತ ತುದಿಯಲ್ಲಿ ಸೂರ್ಯಚಂದ್ರರ ಚಿತ್ರವಿರುತ್ತದೆ. ಅರ್ಧಚಂದ್ರನು ನೆಲದತ್ತ 
ಮುಖವಾಗಿ ಚಿತ್ರಿತವಾಗಿರುವದೇ ಹೆಚ್ಚು. ಸೂರ್ಯನು ವರ್ತುಲಾಕಾರವಾಗಿಯೇ 
ಇರಬೇಕು ಎಂಬ ಕಡ್ಡಾಯವಿಲ್ಲ. ಉರಿಯುತ್ತಿರುವ ಸುರುಸುರುಬತ್ತಿಯಂತೆ ಕಂಡರೂ 
ಆಶ್ಚರ್ಯ: ಪಡಬೇಕಾಗಿಲ್ಲ. ಆನಂತರ ದೇವನಾಗರಿ ಲಿಪಿಯಲ್ಲಿ ಸತ್ತವನ ಹೆಸರು, 
ಊರು ಮತ್ತು ಮೃತನಾದ ದಿನಾಂಕಗಳನ್ನು ಕೊರೆದಿರುತ್ತಾರೆ. ಆನಂತರ ನಾಲ್ಕೈದು 
ಅಂಕಣಗಳಲ್ಲಿ ಮೃತನ ಜೀವನದ ಚಿತ್ರಗಳನ್ನು ಚಪ್ಪಟೆ ಚಿತ್ರಗಳಲ್ಲಿ ಕೊರೆದಿರುತ್ತಾರೆ. 
ಮೃತನು ಕುದುರೆಯ ಸವಾರನಿದ್ದು ಹಗಲೆಲ್ಲ ಸವಾರಿ ಮಾಡುತ್ತಿದ್ದರೆ ಅದಕ್ಕೆ ಅಗ್ರಸ್ಥಾನ 
ಕೊಡಲಾಗುತ್ತದೆ. ಆದರೆ ಸ್ಮಾರಕದಲ್ಲಿ ತೋರಿಸಿದ ವಸ್ತುಗಳೆಲ್ಲ ಮೃತನ ಹತ್ತಿರ 
ಇದ್ದುವೆಂದು ಹೇಳಲು ಬರುವುದಿಲ್ಲ. ಯಾಕೆಂದರೆ ಜೀವನದುದ್ದಕ್ಕೂ ಕುದುರೆಗೆ 
ಹಂಬಲಿಸಿ ಪಡೆಯದವನು ಸ್ವರ್ಗಕ್ಕಾದರೂ ಸುಖವಾಗಿ ಕುದುರೆಯ ಮೇಲೆ ತಲುಪಲಿ! 
ಎಂದು ಸಂಸಾರದವರು ಅವನನ್ನು ಕುದುರೆ ಸವಾರನ ರೂಪದಲ್ಲಿಕೊರೆಯಿಸಿರುತ್ತಾರೆ. 
ಅದರಂತೆ ಜೀವನದಲ್ಲಿ ಒಮ್ಮೆಯೂ ಬಂದೂಕು ಹಿಡಿಯದವನು, ಪರಲೋಕಕ್ಕೆ 
ಹೊರಟು ನಿಂತಾಗ ಕೈಯಲ್ಲಿ ಕೋವಿ ಹಿಡಿದು. ಕುದುರೆ ಸವಾರಿ ಮಾಡುತ್ತಿದ್ದು, 
ಹಿಂದೆ-ಮುಂದೆ ಅಂಗ ರಕ್ಷಕರು ಹಿಂಬಾಲಿಸುತ್ತಿರುವಂತೆ ಚಿತ್ರಿಸಲಾಗುತ್ತಿದೆ! ಇನ್ನುಳಿದ 
ಸ್ತರಗಳಲ್ಲಿ ವೀರನು ತನ್ನವರೊಡನೆ ನರ್ತಿಸುತ್ತಿರುವಂತೆ ಚಿತ್ರಿಸಲಾಗುತ್ತಿದೆ. ಕೈ ಕೈ 
ಹಿಡಿದು ನಿಂತ ಆರೇಳು ನರ್ತಕರಲ್ಲಿ ಹೆಂಗಳೆಯರೂ ಇರುವರೇ ಎಂದು 
ಗುರುತಿಸುವದು ಕಷ್ಟ. 


ಮೃತನು ಪ್ರಕೃತಿಯೊಂದಿಗೆ ಒಂದಾಗಿ ಬಾಳಿ ಬದುಕಿದ್ದರಿಂದ ಗಿಡಮರ, 
ಪಶು-ಪಕ್ಷಿಗಳಿಗೆ ಆದ್ಯತೆ ಕೊಡಲಾಗುತ್ತಿದೆ. ಒಂದು ಅಂಕಣದಲ್ಲಿ ಕುದುರೆ ಸವಾರನ 
ಎದುರಿನಲ್ಲಿ ಒಂದು ಭವ್ಯವಾದ ಈಚಲ ವೃಕ್ಷ ಇದೆ. ಈ ಮರ ಅಷ್ಟೊಂದು 
ನೆರಳಾಗಲಿ, ಕೊರಡಾಗಲಿ ಕೊಡದ್ದರಿಂದಮ ತನಿಗೆ ಈಚಲ ಸೆರೆ ತುಂಬ ಇಷ್ಟವಾಗಿತ್ತು 
ಎಂದು ಅಥ ೯ಸಬಹುದು. ಮಹುವಾ ಸೆರೆಯ ಭಕ್ತನಿಗೆ ನೂರಾರು ಟಿಸಿಲುಗಳುಳ್ಳ 
ಮಹುವಾ ಮರವನ್ನು ಸೇರಿಸಲಾಗಿರುತ್ತದೆ. ಪಕ್ಷಿ ಪ್ರೇಮಿಗೆ ಚಿಕ್ಕದೊಂದು ಹೂಗಿಡ, 
ಕಾಗೆಯಂಥ ಹಕ್ಕಿಯನ್ನು ಹೊತ್ತು ನಿಂತದ್ದು ತೋರಿಸಲಾಗುತ್ತದೆ. ಇನ್ನೂ ಕೆಲವು 
ಸ್ಮಾರಕಗಳಲ್ಲಿ ಕುಂಡಗಳಲ್ಲಿ ಹೂಗಿಡಗಳನ್ನು ರೂಪಿಸಿ ಅದರ ಆಶ್ರಯದಲ್ಲಿ ಹಕ್ಕಿ 
ವಿರಮಿಸುವಿಂತೆ ಚಿತ್ರಿಸಲಾಗುತ್ತದೆ. ಆದಿವಾಸಿಗಳು ಉತ್ತಮ ಬೇಟೆಗಾರರಾದರೂ 
ಪ್ರಾಣಿ-ಪ್ರೀತಿಗೂ ಏನೇನೂ ಕೊರತೆ ಇಲ್ಲ. ತಮ್ಮ ಕುರಿ, ಕೋಣ, ಕೋಳಿಗಳನ್ನು 


ಮಧ್ಯಪ್ರದೇಶದ ಮಡಿಲಲ್ಲಿ/ ೧೫೦ 


ಮೆಚ್ಚುವಂತೆ, ಕಾಡುಪ್ರಾಣಿಗಳ ಬಗೆಗೂ ಅವರಿಗೆ ಕಳಕಳಿ ಇದ್ದೇ ಇರುತ್ತದೆ. ಅಂತೆಯೇ 
ಅವರ ಮೃತರ ಕೊರಡುಗಳ ಮೇಲೆ ಚಿಗರೆ, ಮುಳ್ಳು ಹಂದಿಗಳ ಚಿತ್ರಗಳೂ ಇರುತ್ತವೆ. 
ಕೆಲವೊಮ್ಮೆ ಚಿತ್ರಗಳು ತೀರ ಕಡಿಮೆ ಶ್ರಮದಿಂದ ನಿರ್ಮಿಸಿದ್ದರಿಂದ, ಅವು ಯಾವ 
ಪ್ರಾಣಿಗಳೆಂದು ನಿರ್ಧರಿಸುವದು ಕಷ್ಟಕ್ಕಿಟ್ಟುಕೊಳ್ಳುತ್ತದೆ. ಒಂದು ಅಂಕಣದಲ್ಲಿ ಇದ್ದ 
ಚತುಷ್ಟಾದಿ ಪ್ರಾಣಿ ಯಾವುದೆಂದು ಯಾರಿಂದಲೂ ಖಚಿತವಾಗಿ ಹೇಳಲಾಗುವದಿಲ್ಲ! 
ಕಡು ಬಡವರ ಸ್ಮಾರಕಗಳು, ಬಟ್ಟೆ ಬಡೆಯುವ ಕೊರಡಿನಂತಿದ್ದು. ಅವುಗಳ ಮೇಲೆ 
ಮೃತರ ಜೀವನ ಕುರಿತಾದ ಯಾವ ಚಿತ್ರವೂ ಇರುವದಿಲ್ಲ, ಇವುಗಳನ್ನು ಗೊಂಡರ 
ವಿವಾಹ ಸ್ತಂಭಗಳೆಂದು ಮೋಸ ಹೋಗಕೂಡದು. ಅವು ಚಚ್ಚೌಕಾಕಾರವಾಗಿದ್ದರೆ 
ಇವು ಚಪ್ಪಟೆಯಾಗಿರುತ್ತವೆ. ಇನ್ನೊಂದು ಸ್ಮಾರಕ ಪಿಂಗ್‌ಪೊಂಗ್‌ ಆಟದ 
ಬ್ಯಾಟಿನಂತಿದ್ದು ಅದರ ನಟ್ಟನಡುವೆ ಷಟ್ಕೋನಾಕಾರದ ಚಿತ್ರವಿದೆ. ಆದರೆ ಇದು 
ಕಮಲದ ಹೂವನ್ನು ಸೂಚಿಸುತ್ತದೆಯೇ, ನಕ್ಷತ್ರವನ್ನು ಪ್ರತಿನಿಧಿಸುತ್ತದೆಯೇ, ಇಲ್ಲವೇ 
ಚಕ್ರವಿದ್ದಿರಬಹುದೇ ಎಂದು ಅರ್ಥೈಸಲಾಗಲೇ ಇಲ್ಲ! 


ಪ್ರಶಸ್ತವಾದ ತಾಣವನ್ನು ಹುಡುಕಿ, ಈ ಸ್ಮಾರಕಗಳನ್ನು ನೆಡುವ ತೊಂದರೆ 
ತಪ್ಪಿಸಿಕೊಳ್ಳುವುದಕ್ಕಾಗಿ ಇಂದಿನ ಆದಿವಾಸಿಗಳು ಅವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ 
ದಾಸ್ತಾನು ಮಾಡುವ ಕ್ರಮವನ್ನು ಕೈಕೊಂಡಿದ್ದಾರೆ. ಪಚಮಡಿಯ ಮೈದಾನದಲ್ಲಿ 
ಭವ್ಯವಾದ ಒಂದು ಆಲದಮರದ ಅಡಿಯಲ್ಲಿ ಒಂದು ತುಳಸೀಕಟ್ಟೆ, ಯಾರೋ 
ಪುಣ್ಯಾತ್ಮರು ಅದಕ್ಕೆ ದಾಸವಾಳದ ಹೂವುಗಳನ್ನು ಅರ್ಪಿಸಿ, ಪೂಜೆ ಮಾಡಿದ 
ಕುರುಹುಗಳಿದ್ದವು. ಗರಟೆಯೊಂದರಲ್ಲಿ ನೈವೇದ್ಯ ಮಾಡಿದ ಹಾಲೂ ಇಟ್ಟಿದ್ದರು. ಈ 
ವೃಕ್ಷ ಮತ್ತು ತುಳಸಿಕಟ್ಟೆಯ ಸುತ್ತ ಕಟ್ಟೆ ಕಟ್ಟಿ ತಂತಿ ಬೇಲಿ ನಿಲ್ಲಿಸಿದ್ದರು. ಹೋಗಿ 
ಬರಲು ಇಕ್ಕಟ್ಟಾದ ದಾರಿ. ಅಲ್ಲಿನೂರಾರು ಕೊರಡಿನ ಸ್ಮಾರಕ ಫಲಕಗಳನ್ನು ಹರವಿದ್ದರು. 
ಕೆಳಗಿನಿಂದ ಗೆದ್ದಲು, ಮೇರೆಯುರಿಯುದ ಉದರದಾಹ ನೀಗಿಸಿಕೊಳ್ಳಲು 
ಧ್ವಂಸಕಾರ್ಯದಲ್ಲಿ ತೊಡಗಿದ್ದರೆ, ಮೇಲಿನಿಂದ ಏಕಪ್ರಕಾರವಾಗಿ ಸುರಿಯುವ 
ಮಳೆಯಿಂದಾಗಿ ದಟ್ಟಹಾವಸೆ ಬೆಳೆದಿತ್ತು. ಯಾರಿಗೂ ಬೇಡವಾಗಿ, ಅಸಹಾಯಕ 
ಸ್ಥಿತಿಯಲ್ಲಿರುವ ಫಲಕಗಳನ್ನು ನೋಡಿದಾಗ, ಅಯ್ಯೋ! ಎಂದೆನಿಸದೇ ಇರಲಿಲ್ಲ. ' 
ಇನ್ನಿತರ ಕಡೆಗಳಲ್ಲಿ ಒಟ್ಟಿದ ಸ್ಮಾರಕಗಳಿಗೂ ಇದೇ ಸ್ಥಿತಿ ಇದ್ದಿರಬೇಕು. ಇಂಥ ಅನೇಕ 
ಫಲಕಗಳನ್ನು ತಂದು ಛಿಂದವಾಡಾದ ಆದಿವಾಸಿ ಸಂಶೋಧನಾ ಕೇಂದ್ರದಲ್ಲಿ 
ಸಂರಕ್ಷಿಸಿದ್ದಾರೆ. ಮಾವಾಶಿಯಾ ಆದಿವಾಸಿಗಳೂ ಇಂಥವೇ ಸ್ಮಾರಕಗಳನ್ನು 
ಮಾಡಿಸುತ್ತಾರೆ. ಆದರೆ ಅವನ್ನೂ ನೆಲದಲ್ಲಿ ಹುಗಿದು ಬಿಡುವದರಿಂದ ಸರ್ವಕಾಲಕ್ಕೂ 
ನಾಶವಾಗಿ ಬಿಡುವವು. 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೫೧ 


ಹಿಂದೊಮ್ಮೆ ಬಸ್ತರ ಜಿಲ್ಲೆಯ ಗಿಡಮ್‌ದಲ್ಲಿ ಆಸುಪಾಸಿನ ಮಾರಿಯಾ 
ಆದಿವಾಸಿಗಳು ಭವ್ಯವಾದ ಕೊರಡು ಮೃತ್ಯುಸ್ತಂಭ ನಿಲ್ಲಿಸುತ್ತಿದ್ದರು. ಅಂಥ ಒಂದನ್ನು 
ಜಗದಲಪುರದ ಮಾನವ ವಿಕಾಸ ಸಂಶೋಧನಾ ಕೇಂದ್ರದಲ್ಲಿ ಸಂರಕ್ಷಿಸಿದ್ದಾರೆ. ಇದನ್ನು 
ಸಿದ್ಧ ಮಾಡಲು ಬಲಿತ ಒಂದು ತೇಗಿನ ವೃಕ್ಷವನ್ನೇ ಬಳಸಿರಬೇಕು. ಆದರೆ ಮಳೆ, 
ಗಾಳಿ, ಬಿಸಿಲುಗಳ ಕ್ರೌರ್ಯಕ್ಕೆ ಬಲಿಯಾಗಿ ಬಿರುಕು ಬಿಟ್ಟಿದೆ. ಚಚ್ಚೌಕಾಕಾರದ 
ಕಂಬದಲ್ಲಿ ಮೂರು ಸ್ತರಗಳಲ್ಲಿ ಉಬ್ಬು ಚಿತ್ರ ಕೊರೆದು ಶಿಖರವನ್ನು ದೇವಾಲಯದ 
ಗೋಪುರದಂತೆ ಮಾಡಲಾಗಿದೆ. ಮೃತನು ಭಾರೀ ವರ್ಚಸ್ಸು ಉಳ್ಳವನಾಗಿರಬೇಕು. 
ಅಂತೆಯೇ ಅವನ ವಿಗ್ರಹ, ಕೈಗಳಲ್ಲಿ ಕೊಡೆ, ಕೊಡಲಿ, ಹಣದ ಚೀಲ ಹಿಡಿದು 
ಆನೆಯ ಅಂಬಾರಿಯಲ್ಲಿರುವಂತೆ ಚಿತ್ರಿಸಲಾಗಿದೆ. ಇನ್ನೊಂದು ಅಂಕಣದಲ್ಲಿ 
ಕುದುರೆಯನ್ನೇರಿ ಬಂದ ಮೃತನು ಕಠಾರಿ-ಢಾಲುಗಳೊಂದಿಗೆ ವೈರಿಯ ಹತ್ತಿರ 
ದ್ವಂದ್ವದಲ್ಲಿ ತೊಡಗಿದಂತೆ ತೋರಿಸಲಾಗಿದೆ. ಈರ್ವರು ಸೇವಕರ ಜೊತೆಗೆ ಬಳ್ಳಿಯಲ್ಲಿ 
ಗಿಳಿಯನ್ನೂ ಸೇರಿಸಲಾಗಿದೆ. ಇನ್ನೊಂದು ಅಂಕಣದಲ್ಲಿ ಹಾವು, ಮೊಸಳೆ, ಆಮೆ, 
ಕಪ್ಪೆಗಳಂಥ ಜಲಪ್ರಾಣಿಗಳನ್ನು ನೋಡಬಹುದಾಗಿದೆ. ಕಾಡಿನ ದೃಶ್ಯ ತೋರಿಸುವ 
ಅಂಕಣದಲ್ಲಿ ಹೆಬ್ಬುಲಿ, ಕರಡಿ, ತೋಳ, ಮೊಲ, ಗೋಸುಂಬೆಗಳನ್ನೆಲ್ಲ ಬುಸು 
ಇನ್ನೊಂದರ ಮೇಲೆ ಜೋಡಿ ಒಂಟೆಗಳನ್ನು ಚಿತ್ರಿಸಿ ಅದರ ಡುಬ್ಬದ ಮೇಲೆ ಸ 
ಮಾಡಲು ಅನುಕೂಲವಾಗುವಂತೆ ಮೆತ್ತಗಿನ ಥಡಿಯನ್ನು ಸಾ 
ಹತ್ತಿರದಲ್ಲಿ ಬಲಗೈಯಲ್ಲಿ ಸರ್ಪ ಹಿಡಿದು ನಿಂತ ಮಾನವಾಕೃತಿಯನ್ನು ಹುಲಿಯೊಂದು 
ವಿಸ್ಮಯದಿಂದ "ದೀಕ್ಷಿ ಸುತ್ತಿದೆ. ಇನ್ನೊಂದರಲ್ಲಿ ಮೃ ತನು ತನ್ನ ಹೊಲವನ್ನು 
ಊಳುತ್ತಿದ್ದಾನೆ. ಮತ್ತೊಂದರಲ್ಲಿ ಕಾಡುಕೋಣದ ಕೋಡುಗಳ ಶಿರೋಲಂಕಾರವನ್ನು 
ಧರಿಸಿದ ವಾದ್ಯಗಾರರು ಮತ್ತು ನೃತ್ಯ ದಲ್ಲಿ ತೊಡಗಿದ ಹೆಂಗಳೆಯರಿದ್ದಾರೆ. 
ಮಗದೊಂದು ಗಸ್‌ ಅಕ್ಕಿಯ ಹೆಂಡ (ಲಾಂದಾ)ವನ್ನು ಒಯ್ಯುವದನ್ನು 
ಕಾಣಬಹುದಾಗಿದೆ. 


ಮೃತನು ಪ್ರೇತರೂಪದಲ್ಲಿ ಊರವರನ್ನು ಕಾಡದಂತೆ ಎಲ್ಲವನ್ನು ಶಾಸ್ತ್ರೋಕ್ತವಾಗಿ 
ಮಾಡಲಾಗುತ್ತದೆ. ಪ್ರಥಮ ದಿನ ಅವನ ಕುಟುಂಬದವರು, 'ಪುಠೋಹಿತನೊಂದಿಗೆ 
ಕಾಡಿಗೆ ಹೋಗಿ ಯೋಗ್ಯವಾದ ಮರವನ್ನು ಗುರುತಿಸಿ ಹಿಂದಿರುಗುವರು. ಮರುದಿನ 
ಅದಕ್ಕೆ ಪೂಜೆ- -ನೈವೇದ್ಯ ಗಳು ಸಕಲ ಸನ್ಮಾ ನದೊಂದಿಗೆ ಸಲ್ಲುವವು. ಮೂರನೆಯ 
ದಿನ ಅದನ್ನು ಕಡಿದು ವಾದ್ಯ ಗಳೊಂದಿಗೆ ಮೆರವಣಿಗೆಯಲ್ಲಿ ತಂದು ಆಚಾರಿಗೆ 
ಒಪ್ಪಿಸ ಸಲಾಗುತ್ತದೆ. ಚಿತ್ರಗಳು ಹೇಗಿರಬೇಕು? ಎಂದು ಆದಿವಾಸಿಗಳೇ ನಿರ್ಧರಿಸುವರು. 
ಅಂಕಣಗಳಲ್ಲಿ ವಿವರಗಳನ್ನು ಕೊರೆಯುವಾಗ ಸುಮಂಗಲೆಯರು ಮೃ ತನ ಗುಣಗಾನದ 


ಮಧಪ್ರದೇಶದ ಮಡಿಲಲ್ಲಿ / ೧೫೨ 


ಹಾಡು ಕಟ್ಟಿ ಹಾಡುವರು. ಈ ಹಾಡುಗಳೂ ಪರಂಪರಾಗತವಾಗಿ ಬಂದಿರಬೇಕು. 
ಹೆಸರು ಮಾತ್ರ ಬದಲಿಸುತ್ತಿದ್ದಿರಬೇಕು. ಸ್ಮಾರಕವೊಂದು ಸಿದ್ಧವಾದ ನಂತರ ಅದನ್ನು 
ಊರ ಪ್ರತಿಷ್ಠಿತರ ಮನೆಗೆ ಒಯ್ದು ಗೌರವ ಸಲ್ಲಸಲಾಗುವದು. ಪುರೋಹಿತರು 
ಸೂಚಿಸಿದ ಶುಭದಿನದಂದು ಊರವರನ್ನೆಲ್ಲ ಹಬ್ಬದೂಟಕ್ಕೆ ಆಮಂತ್ರಿಸಿ ಮದ್ಯದ 
ಸರಬರಾಜನ್ನು ಮಾಡಲಾಗುತ್ತದೆ. ಆನಂತರ ಊರಿಗೆ ಬಂದು ಹೋಗುವವರಿಗೆಲ್ಲ 
ಗೋಚರಿಸುವಂತೆ ಪ್ರಶಸ್ತ ಜಾಗದಲ್ಲಿ ಸಕಲಸನ್ಮಾನಗಳಿಂದ ಅದನ್ನು ಸ್ಥಾಪಿಸಲಾಗುತ್ತದೆ. 
ಹಬ್ಬ ಹುಣ್ಣಿಮೆಯ ದಿನಗಳಲ್ಲಿ ಮಾಡಿದ ವಿಶೇಷ ಅಡಿಗೆಯಲ್ಲಿ ಸ್ವಲ್ಪ ಪಾಲು 
ಮೃತನಿಗಾಗಿ ಸ್ಮಾರಕದ ಅಡಿಯಲ್ಲಿ ಇಡಲಾಗುತ್ತದೆ. ಬೇಟೆಗೆ ಹೊರಡುವಾಗ, 
ಯಾವದೇ ಶುಭಕಾರ್ಯ ಮಾಡುವಾಗ, ಈ ಸ್ಮಾರಕದ "ಅಪ್ಪಣೆ' ಪಡೆಯಲಾಗುತ್ತದೆ. 

ಅದಕ್ಕೆ ಸಂದಾಯವಾಗುವ ಗೌರವಗಳಲ್ಲಿ ಸ್ವಲ್ಪವಾದರೂ ಅಲಕ್ಷವಾದರೆ ಊರವರಿಗೆಲ್ಲ 
ಕಷ್ಟನಷ್ಟಗಳಾಗುವದು ಖಂಡಿತವೆಂದು ಅವರು ನಂಬುತ್ತಾರೆ. ಹಾಗಾದಾಗ ಕುರಿ, 

ಕೋಳಿಗಳನ್ನು ತಪ್ಪು ಕಾಣಿಕೆಗಳೆಂದು ಬಲಿ ಕೊಟ್ಟು ಭೋಜನಕೂಟವನ್ನು 

ರ್ಪಡಿಸಲೇಬೇಕಾಗುತ್ತದೆ. 


ಮಧ್ಯಪ್ರದೇಶದ ಪಶ್ಚಿಮ ಜಿಲ್ಲೆಗಳಲ್ಲಿ ಭಿಲ್ಲರು ಹೆಚ್ಚಾಗಿರುವದರಿಂದ ಅಲ್ಲೆಲ್ಲ 
ಅವರ "ಗಾಥಾ' ಇಲ್ಲವೇ "ಗಾಟಾ' ಎಂದು ಕರೆಯಲ್ಪಡುವ ಸ್ಮಾರಕಗಳನ್ನು 
ಕಾಣಬಹುದಾಗಿದೆ. ಗಂಡು-ಹೆಣ್ಣುಗಳ ನೆನಪಿಗಾಗಿ, ಇವನ್ನು ಕೊರೆಯಿಸುವ 
ಪರಿಪಾಠವಿದೆ. ಕೆಲ ಹಿಂದು ಶಿಲ್ಪಿಗಳು ಇವುಗಳ ಶಿಲ್ಪ ನಿರ್ಮಾಣದಲ್ಲಿ ಪರಿಣತಿ 
ಪಡೆದು ಅದನ್ನೇ ವೃತ್ತಿಯನಾಗಿಸಿಕೊಂಡಿದ್ದಾರೆ. "ಗಾಥಾ' ಕಲ್ಪುಗಳನ್ನು ಕಡೆದು ನುಣುಪು 
ಮಾಡಿ, ಅದಕ್ಕೆ ಅತ್ಯಾಕರ್ಷಕವಾದ ಬಣ್ಣಗಳನ್ನು ಬಳಿದು ಮೃತರನ್ನು ಹುಗಿದ 
ಸ್ಥಳದಲ್ಲಿಯೇ ನಿಲ್ಲಿಸಿರುತ್ತಾರೆ. ಸರ್ವಸಾಧಾರಣವಾಗಿ ಅವು ಆಳೆತ್ತರ ಇರುವದು 
ವಾಡಿಕೆ. ಭಿಲ್ಲರು ಆಧುನಿಕತೆಗೆ ಮಾರು ಹೋದ ಆದಿವಾಸಿಗಳಲ್ಲಿ ಪ್ರಮುಖರು. 
ಮೃತನು ಎಂಥ ಜೀವನ ನಡೆಸಿದನೆಂಬುದಕ್ಕಿಂತ ಸ್ಮಾರಕದಲ್ಲಿ ಹೆಚ್ಚು ಆಕರ್ಷಕವಾಗಿ 
ಕಾಣುವದು ಮುಖ್ಯ. ಪ್ರಥಮ ದರ್ಶನಕ್ಕೇ ಅಪ್ರತಿಮ ವೀರ, ಧೀರ, ಶೂರನ ದರ್ಶನದ 
ಅನುಭವವಾಗುವಂತೆ ಬಲಗೆ ಯಲ್ಲಿ ಬಂದೂಕು, ಎಡಗ್ಗೆ ಯಲ್ಲಿ ಕಠಾರಿ, ಭುಜದ 
ಪಟ್ಟಿಯಲ್ಲಿ ಮದ್ದು, ಬಿ ಹಾಕಿಕೊಂಡಂತೆ ಚಿತ್ರಿಸಲಾಗಿರುತ್ತದೆ. ಹಿನ್ನೆಲೆಯಲ್ಲಿ 
ಗಿಡಮರಗಳನ್ನು ಸೇರಿಸಿರುತ್ತಾರೆ. ಎರಡನೆಯ ಅಂಕಣದಲ್ಲಿ ಅವನು 
ಅಶ್ವಾರೋಹಿಯಾಗಿರುವಂತೆ ಚಿತ್ರಿಸಿರುತ್ತಾರೆ. ಕುದುರೆಯನ್ನು ನಿಯಂತ್ರಿಸಲೆಂದೇ 
ಸೇವಕನೊಬ್ಬನಿದ್ದರೆ, ಇನ್ನೊಂದು ಕಡೆ ನೀರಿನ ಕೊಡ ಹೊತ್ತ ಹೆಂಗಳೆಯ 
ಚಿತ್ರವಿರುತ್ತದೆ. ಎಂದಿನಂತೆ ಘಟನೆಗಳಿಗೆ ಸೂರ್ಯಚಂದ್ರರೇ ಸ ಸಾಕ್ಷಿ, ಎಂದು 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೫೩ 


ಗಾಥಾದಲ್ಲಿ ಸೇರ್ಪಡೆ ಮಾಡಿರುತ್ತಾರೆ. ಹೆಂಗಳೆಯರಿಗಾಗಿ ನಿಲ್ಲಿಸಿದ ಸ್ಮಾರಕಗಳ 
ಮೇಲೆ ಶೌರ್ಯದ ಬದಲಾಗಿ ಭಕ್ತಿ ಪ್ರೇಮಗಳಿಗೆ ಆದ್ಯತೆ ಕೊಡಲಾಗುತ್ತಿದೆ. ಮೃತಳು 
ರಾಜಸ್ಥಾನಿ ಹೆಂಗಳೆಯರು ತೊಡುವಂಥ ಲಂಗ, ಪೋಲಕ ಧರಿಸಿ, ಅದರ ಮೇಲೆ 
ಕಸೂತಿ ಮಾಡಿದ ಓಢಣಿ ಹೊದೆದುಕೊಂಡಿರುತ್ತಾಳೆ. ಬಲಗೈಯಲ್ಲಿ ಪ್ರೀತಿ-ಶಾಂತಿಗಳ 
ದ್ಯೋತಕವಾಗಿ ಹೂ ಗೊಂಚಲೊಂದನ್ನು ಹಿಡಿದಿರುತ್ತಾಳೆ. ಅವಳ ಕಿವಿ, ಕಂಠ, ಕ್ಫ್ರೆ 
ಕಾಲುಗಳ ಒಡವೆಗಳನ್ನೆಲ್ಲ ಗುರುತಿಸಬಹುದಾಗಿದೆ. ಹಿನ್ನೆಲೆಯಲ್ಲಿದ್ದ ಗಿಡಮರಗಳ 
ಮೇಲೆ ಗಿಳಿವಿಂಡು ವಿಶ್ರಮಿಸುವುದನ್ನು ಸೇರಿಸಲಾಗಿರುತ್ತದೆ. ಅನೇಕ ಸ್ಮಾರಕಗಳ 
ಮೇಲೆ ದೇವನಾಗರಿ ಲಿಪಿಯಲ್ಲಿ ಮೃತಪಟ್ಟವರ ಹೆಸರು, ಊರು, ಸ್ವರ್ಗಸ್ಥರಾದ 
ದಿನಾಂಕಗಳನ್ನು ಸೇರಿಸಿರುತ್ತಾರೆ. 


ಹೆಚ್ಚಿನ ಆದಿವಾಸಿಗಳು ಮೃತರ ಆಸೆ-ಆಕಾಂಕ್ಷೆಗಳನ್ನು ನೆರವೇರಿಸಲು ಹೆಚ್ಚಿನ 
ಕಾಳಜಿ ವಹಿಸುತ್ತಾರೆ. ಅವರ ನಿತ್ಯ ಬಳಕೆಯ ಸಾಮಾನುಗಳನ್ನು, ಅವರು ಪ್ರೀತಿಸಿದ 
ವಸ್ತುಗಳನ್ನು ಶವದೊಂದಿಗೇ ಹುಗಿದು ಬಿಡುತ್ತಾರೆ. ಇವೆಲ್ಲ ಆತನ ಪರಲೋಕದ 
ಬಳಕೆಗೆ ಬೇಕಾಗುತ್ತವೆ, ಎಂಬ ನಂಬಿಕೆ ಅವರದು. ಅಲ್ಲದೇ ಇವುಗಳಿಂದ ಮೃತನು 
ವಂಚಿತನಾದರೆ, ಅವನು ಭೂತ, ಪ್ರೇತದ ರೂಪದಲ್ಲಿ ಕುಟುಂಬದವರನ್ನೂ, 
ಊರವರನ್ನೂ ಕಾಡದೇ ಇರಲಾರ! ಎಂಬ ಭೀತಿಯೂ ಇದ್ದೇ ಇರುವದು. ಅಂತೆಯೇ 
ಕುಟುಂಬದವರಿಗೆ ಯಾವುದೇ ಕಷ್ಟನಷ್ಟ ಸಂಭವಿಸಿದಾಗ, ಮಂತ್ರವಾದಿಯನ್ನು 
ಬರಮಾಡಿಕೊಂಡು, ಆತನ ಸೂಚನೆಯಂತೆ ತಕ್ಕ ನಿವಾರಣೋಪಾಯಗಳನ್ನು 
ಕೈಕೊಳ್ಳುವರು. ಸ್ಥಾನೀಯ ಕಲಾಕಾರನಿಂದ ಗುಡಿಸಲಿನ ಗೋಡೆಗಳನ್ನು, ಮೃತನನ್ನು 
ಗೌರವಿಸುವ ಚಿತ್ರಗಳಿಂದ ಅಲಂಕರಿಸುವರು. ಇದರಿಂದಾಗಿ ಆದಿವಾಸಿ ಕಲೆಗೆ 
ಇನ್ನೊಂದು ಆಯಾಮ ಬಂದಿದೆ. ಮೃತನೊಂದಿಗೆ ಮಣ್ಣು ಮಾಡಿದ ವಸ್ತು, ಒಡವೆ, 
ಸ್ಮಾರಕದ ಮೇಲೆ ರಚಿತವಾದ ಅವನ ಜೀವನ ದೃಶ್ಯಗಳಿಂದ ಮತ್ತು ಕುಟೀರದಲ್ಲಿರುವ 
ಭಿತ್ತಿ ಚಿತ್ರಗಳ ಆಧಾರದ ಮೇಲಿಂದ ಮೃತನ ಜೀವನದ ಹಲವಾರು ಮುಖಗಳನ್ನು 
ಅರಿಯಬಹುದಾಗಿದೆ. ಇನ್ನಿತರರೂ ಇದೇ ಪದ್ಧತಿ ಆಚರಿಸಿದ್ದಿದ್ದರೆ, ಇತಿಹಾಸಕಾರರಿಗೆ 
ಅದೆಷ್ಟು ನೆರವಾಗುತ್ತಿತ್ತು! 

4 


ಮಧ್ಯಪ್ರದೇಶದ ಮಡಿಲಲ್ಲಿ / ೧೫೪ 




















ಬ ಅ ಗ್‌ 


“ಪ್ರವಾಸಕಥನ ಎಂದರೆ ಅದು ಸಾಮಾನ್ಯವಾಗಿ ವಿದೇಶದ್ದೇ 
ಆಗಿರಬೇಕೆಂದು ನಿರೀಕ್ಷಿಸುವವರು ನಾವು. ನಮಗೆ ನಮ್ಮದರಲ್ಲಿಯೇ 
ಆಸಕ್ತಿಯಿಲ್ಲ!.... ನಮ್ಮ ದೇಶದ ಇತರ ಭಾಗಗಳನ್ನು ಕಂಡು 
ಬರೆಯುವವರು ಬಹಳ ಕಡಿಮೆಯೆಂದೇ ಹೇಳಬೇಕು. 
ಭಾರತದೊಳಗಿನ ಪ್ರವಾಸವನ್ನೇ ವಸ್ತುವಾಗಿಸಿ ಕೊಂಡು ಬರೆದವರಲ್ಲಿ 
ಕೃಷ್ಣಾನಂದ ಕಾಮತರು ಬಹು ಮುಖ್ಯರೆಂದು ನನ್ನ ಭಾವನೆ. ಅವರ 
ಪ್ರವಾಸಕಥನಗಳನ್ನು ಓದುತ್ತಿರುವಾಗ ನಮುಗೆ ನಾವೇ 
ಅಪರಿಚಿತರಾಗಿಬಿಡುತ್ತೇವೆ. ನಮ್ಮ ದೇಶದಲ್ಲಿ ನಮಗೇ 
ಗೊತ್ತಿಲ್ಲದಿರುವ ಸಂಗತಿಗಳು ಎಷ್ಟೊಂದು ಎಂದು ಆಶ್ಚರ್ಯವೂ ಆಗುತ್ತದೆ! 
ಇಂಥ ವೈವಿಧ್ಯಮಯ ಬದುಕನ್ನು ನಮ್ಮೆದುರು ಇಟ್ಟುಕೊಂಡರೂ, 
ನಮ್ಮ ಪ್ರವಾಸ ಕಥನಗಳಿಗಾಗಿ ಲಂಡನ್‌, ಪ್ಯಾರಿಸ್‌, ನ್ಯೂಯಾರ್ಕ್‌ 
ಮೊದಲಾದ ಮಹಾನಗರಗಳನ್ನು ಹುಡುಕಿಕೊಂಡು ಹೋಗುವುದು 
ಅರ್ಥಹೀನವೆಂದು ತೋರುತ್ತದೆ. ನಮ್ಮ ಕೃಷ್ಣಾನಂದ ಕಾಮತರ ಕೆಲಸ 
ವಿಶಿಷ್ಟವಾದದ್ದು. ಭಾರತಕ್ಕೆ ಸಂಬಂಧಿಸಿದಂತೆ ಅವರಷ್ಟು 
ಪ್ರವಾಸಕಥನಗಳನ್ನು ಬರೆದಿರುವ ಲೇಖಕರು ನಮ್ಮಲ್ಲಿ 
ಮತ್ತೊಬ್ಬರಿಲ್ಲ. 

"ಮಣ್ಣಿನ ಮಕ್ಕಳ ಬೆವರ ವಾಸನೆ?” ಪರೀಕ್ಷಿಸಲು ಹೊರಟ 
ಇವರ "ಮಧ್ಯಪ್ರದೇಶದ ಮಡಿಲಲ್ಲಿ' ಮಾಯಾ- ಲೋರವಿದ್ದಂತೆ....... 
ಆದಿವಾಸಿಗಳಲ್ಲಿ ಹಚ್ಚೆ, ಕಲಾವಂತಿಕೆ, ಸೌಂದರ್ಯಪ್ರಜ್ಞೆ ಅವರು 
ಶೋಷಣೆಗೆ ಒಳಗಾಗುವ ಪರಿಗಳನ್ನೆಲ್ಲ ಕಾಮತರು ತುಂಬಾ 
ಸೊಗಸಾಗಿ, ಪರಿಣಾಮಕಾರಿಯಾಗಿ ವರ್ಣಿಸುತ್ತಾರೆ. 


ಡಾ.ಹಾ.ಮಾ.ನಾಯಕ 


